ಪ್ರತಿಭಾವಂತ ಸಂಸದೀಯ ಪಟು ಪುಸ್ತಕ ಮಾಲಿಕೆ 


ಕರ್ನಾಟಕ ರೈತ ಚಳೆವಳಿ-ಸತ್ಯಾಗ್ರಹಗಳು 
ಸಹಸ್ತಮಾನ ಸಂಪುಟ - ೫ 
ಕಾವೇರಿ : ಜಲವಿವಾದ - ಐತೀರ್ಹು-ಚಳವಳಿಗಳು 


ಡಾ: ಎಂ.ಜೆ. ನಾಗರಾಜ್‌ 


ಪ್ರಕಟಣೆ 
ಕರ್ನಾಟಕ ವಿಧಾನ ಮಂಡಲದ ಗಂಥಾಲಯ ಸಮಿತಿ, 
ವಿಧಾನಸೌಧ, ಬೆಂಗಳೂರು - ೫೬೦ ೦೦೧ 


KARNATAKA RAITHA CHALUVALT-SATYAGRAHAGALU, 
Volume-V in the background of MRA, Legislative Assembly and Council 
proceedings and pertained references till about 2010 AD first quarter 
dealing with historical Evolution of Raitha movement and their effects 
on the society and the solutions-written by Dr: M.G. Nagaraj M.Sc., 
M.Ed., M.A., D.Litt., principal (Rtd). Rajajinagar, Bangalore-10. 


Ph: 080-23106004 


Published by : 
Library Committee, 
Kamataka Vidhana Mandala, 


Vidhana Soudha, Bangalore-560 001. 


© Chairman, 

Legislative Council and 
Speaker, Legislative Assembly, 
Karnataka 


First Impression: 2010 
Pages : 345 + xxxxiil 
Price : Rs. 20/- 
Copies : 2000 


ಮುಖಪುಟ ವಿನ್ಯಾಸ: ಕೃಷ್ಣ ರಾಯಚೂರ್‌ 


ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 
ಸಂಪುಟ-5 
ಲೇಖಕರು: ಡಾ: ಎಂ.ಜಿ. ನಾಗರಾಜ್‌ 


ಮೊದಲ ಮುದ್ರಣ : 2010 
ಪ್ರತಿಗಳು : 2000 

ಬೆಲೆ : 20/- 

ಮಟಗಳು : 345 + xxii 


ಮುದ್ರಣ: ಸರ್ಕಾರಿ ಮುದ್ದಣಾಲಯ, ಬೆಂಗಳೂರು 


ಪ್ರಕಟಣೆ 


ಗಂಥಾಲಯ ಸಮಿತಿ, ಕರ್ನಾಟಕ ವಿಧಾನ ಮಂಡಲ 
ಬೆಂಗಳೂರು - ೫೬೦ ೦೦೧ 


ill 


ವಿಧಾನ ಮಂಡಲ ಗಂಥಾಲಯ ಸಮಿತಿ 
2009-2010 


ಅಧ್ಯಕ್ಕರು 
ಶ್ರೀ ವೀರಣ್ಣ ಮತ್ತಿಕಟ್ಟಿ 
ಸಭಾಪತಿಗಳು, ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರು 
ಶ್ರೀ ಕೆ.ಜಿ. ಬೋಪಯ್ಯ 
ಸಭಾಧ್ಯಕ್ಷರು. ಕರ್ನಾಟಕ ವಿಧಾವ ಸಭೆ 


ಶ್ರೀ ಎಂ. ನಾರಾಯಣಸ್ವಾಮಿ 
ವಿಧಾನಸಭಾ ಸದಸ್ಯರು 


ಶೀ ಹೆಚ್‌.ಎಸ್‌. ಪ್ರಕಾಶ್‌ 
ವಿಧಾನಸಭಾ ಸದಸ್ಯರು 
ಶ್ರೀ ಜಿ. ಸೋಮಶೇಖರ ರೆಡ್ಡಿ 
ವಿಧಾನಸಭಾ ಸದಸ್ಯರು 
ಶ್ರೀ ಸುರೇಶ್‌ಗೌಡ 
ವಿಧಾನಸಭಾ ಸದಸ್ಯರು 
ಶ್ರೀ ಸಾ.ರಾ. ಮಹೇಶ್‌ 
ವಿಧಾನಸಭಾ ಸದಸ್ಯರು 
ಶ್ರೀ ಮುಖ್ಯಮಂತ್ರಿ ಚಂದ್ರು 
ವಿಧಾನ ಪರಿಷತ್‌ ಸದಸ್ಕರು 
ಡಾ। ಶ್ರೀನಾಥ್‌ 
ವಿಧಾನ ಪರಿಷತ್‌ ಸದಸ್ಕರು 
ಹ್ರೊ। ಪಿ.ಎ. ಕೃಷ್ಣಭಟ್ಟ 
ವಿಧಾನ ಪರಿಷತ್‌ ಸದಸ್ಯರು 


ಪ್ರತಿಭಾವಂತ ಸಂಸದೀಯ ಪಟು ಪುಸ್ತಕ ಮಾಲಿಕೆ 


ಅಧಿಕಾರಿ - ಸಂಪಾದಕ ವರ್ಗ 


ಕರ್ನಾಟಕ ವಿಧಾನ ಮಂಡಲ 
ಹೆಚ್‌.ಎಂ. ಭಾರತೇಶ್‌ ಪ್ರಧಾನ ಕಾರ್ಯದರ್ಶಿ 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 


ಎಸ್‌.ಬಿ. ಪಾಟೀಲ್‌ ಕಾರ್ಯದರ್ಶಿ 
ಟಿ.ಎನ್‌. ಧ್ರುವಕುಮಾರ್‌ ಅಪರ ಕಾರ್ಯದರ್ಶಿ 
ಎಂ. ಮಂಜುನಾಥ ಜಂಟಿ ಕಾರ್ಯದರ್ಶಿ 
ಎಂ. ಗುರುರಾಜ ಉಪ ಕಾರ್ಯದರ್ಶಿ 
ಅನಸೂಯ ಎನ್‌.ದೇವಗಿರಿ ಮುಖ್ಯ ಗಂಥಪಾಲಕಿ 
ಎಂ. ಮೋಹನ್‌ ಶಾಖಾಧಿಕಾರಿ 


ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ 


ಏ. ಶ್ರೀಶ್‌ ಕಾರ್ಯದರ್ಶಿ 
ಟಿ. ಕೃಷ್ಣೇಗೌಡ ಅಪರ ಕಾರ್ಯದರ್ಶಿ 
ಸಂಪಾದಕರು 


ಡಾ. ಮಲ್ಲಿಕಾರ್ಜುನ ಎಂ.ಸಿ. 


& 


ಮುನ್ನುಡಿ 


12 ಏಪ್ತಿಲ್‌ 2010 


ಸುವರ್ಣ ಮಹೋತ್ಸವದ ಆಚರಣೆಯ ಅಂಗವಾಗಿ ಈ 
ದೇಶಕ್ಕಾಗಿ ದುಡಿದ, ಅಗ್ರಮಾನ್ಯ ಸಂಸದೀಯ ಪಟುಗಳಾಗಿ 
ಕೊಡುಗೆಯನ್ನು ನೀಡಿದ ಮಹನೀಯರನ್ನು ಸ್ಮರಿಸುವುದು ನಮ್ಮ 
ಆದ್ಯ ಕರ್ತವ್ಯವಾಗಿದೆ. ಈಗಾಗಲೇ ಲೋಕಸಬಾ 
ಕಾರ್ಯಾಲಯದವರು ಇಂತಹ ಪ್ರಶಿಭಾವಂತ ಸಂಸದೀಯ 
ಪಟುಗಳ ಬಗ್ಗೆ ಅನೇಕ ಹೊತ್ತಿಗೆಗಳನ್ನು ಹಿಂದಿ ಹಾಗೂ ಆಅಂಗ್ನ 
ಭಾಷೆಯಲ್ಲಿ ಹೊರತಂದಿರುತ್ತಾರೆ. ಅವುಗಳಲ್ಲಿ ಡಾ॥ 
ರಾಮಮನೋಹರ ಲೋಹಿಯಾ, ಡಾ ಬಿ.ಆರ್‌. ಅಂಬೇಡ್ಕರ್‌, 
ಡಾ॥ ಶಾಂಪ್ರಸಾದ್‌ ಮುಖರ್ಜಿ, ಡಾ॥ ರಾಜೇಂದ್ರ ಪ್ರಸಾದ್‌ 
ಮೊದಲಾದ ಗಣ್ಯರ ಪುಸ್ತಕಗಳನ್ನು ನಾವು ಕನ್ನಡದಲ್ಲಿ 
ಭಾಷಾಂತರಿಸಿ ಹೊರತಂದಿರುವ ಸಂತೋಷಕರ ವಿಷಯವನ್ನು 
ಉಲ್ಲೇಖಿಸಬಯಸುತ್ತೇವೆ. 

ರಾಜ್ಯದ ಸಂಸದೀಯ ಪಟುಗಳಾದ ಅನೇಕ ಮಹನೀಯರನ್ನು 
ಕುರಿತು ಹೊತ್ತಿಗೆಗಳನ್ನು ಸಿದ್ದಪಡಿಸಿ ಪ್ರಕಟಿಸುವ ಯೋಜನೆಯನ್ನು 
ಕರ್ನಾಟಕ ವಿಧಾನ ಮಂಡಲವು ಹಮ್ಮಿಕೊಂಡಿದ್ದು, ವಿಧಾನ 
ಮಂಡಲದ ಗಂಥಾಲಯ ಸಮಿತಿಯು ಈಗಾಗಲೇ ಪ್ರಕಟಿಸುತ್ತಿದೆ. 
ಈ ಉಪ ಸಮಿತಿಯು ಕಾರ್ಯಪ್ರವತ್ತವಾಗಿ ರಾಜ್ಯದ ಲೇಖಕರ, 
ವಿದ್ಧಾಂಸರ ಸಹಕಾರದಿಂದ ಈ ಯೋಜನೆಯನ್ನು 
ಕಾರ್ಯಗತಗೊಳಿಸುತ್ತಿದೆ. ನಮ್ಮ ನಾಡಿನ ಪ್ರಗತಿಪರ ಚಿಂತಕರು, 
ರಾಜಕೀಯ ಮುತ್ತದ್ದಿಗಳ ಆಶಯಗಳನ್ನು ದಾಖಲಿಸಿ ಈ ಮೂಲಕ 
ಅವರ ಜೀವನ ಚಿತ್ರಣವನ್ನು ಪುಸ್ತಕ ರೂಪದಲ್ಲಿ ತರುತ್ತಿದೆ. 


vi 


ಪ್ರತಿಭಾವಂತ ಸಂಸದೀಯ ಪಟುಗಳ ಮಾಲಿಕೆಯಲ್ಲಿ ಈಗಾಗಲೇ ಶ್ರೀ 
ಕೆಂಗಲ್‌ ಹನುಮಂತಯ್ಯ, ಶ್ರೀ ಶಾಂತವೇರಿ ಗೋಪಾಲಗೌಡ, ಶ್ರೀ ಎಸ್‌. ನಿಜಲಿಂಗಪ್ಪ 
ಶ್ರೀ ಕೆ.ಸಿ. ರೆಡ್ಡಿ. ಶ್ರೀ ಡಿ. ದೇವರಾಜ ಅರಸು, ಶ್ರೀ ಜೆ.ಹೆಚ್‌. ಪಟೇಲ್‌, ಶ್ರೀ 
ಟಿ.ಆರ್‌. ಶಾಮಣ್ಣ, ಶ್ರೀ ಎಸ್‌.ಡಿ. ಗಾಂವಕರ್‌, ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ 
ಡಾ॥ ಲಂಕಾ ಸುಂದರಂ, ಸರದಾರ ಶರಣಗೌಡ ಇನಾಂದಾರ್‌, ಕೆ.ಹೆಚ್‌. ರಂಗನಾಜ್‌ 
ಮತ್ತಿತರ ಹಲವು ಗಣ್ಯರ ಬಗೆಗಿನ ಪುಸ್ತಕಗಳನ್ನು ಹೊರತರಲಾಗಿದೆ. 


ಡಾ. ಎಂ.ಜೆ. ನಾಗರಾಜ್‌ ಅವರು ರಚಿಸಿರುವ ರಾಜ್ಯದ ಹಿರಿಯ 
ಸಂಸದೀಯ ಪಟು ಮಾಲಿಕೆಯಲ್ಲಿ ಶ್ರೀ ಕಾವೇರಿ : ಜಲವಿವಾದ - ಐತೀರ್ಪು- 
ಚಳವಳಿಗಳ ಸಂಪುಟ-೫ ಬಗೆಗಿನ ಈ ಪುಸ್ತಕವನ್ನು ತಮ್ಮ ಮುಂದಿಡಲು 
ಹೆಮ್ಮೆಯೆನಿಸುತ್ತದೆ. ಇಲ್ಲಿಯ ದಾಖಲಿತ ಸದನದ ಭಾಷಣಗಳು ಸಾಮಾಜಿಕ 
ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುತ್ತವೆ. ಈ ನಾಡಿನ ರಾಜಕೀಯ, ಸಾಮಾಜಿಕ, 
ಸಾಂಸ್ಕೃತಿಕ ಆಶಯಗಳನ್ನು ಬಿಂಬಿಸುತ್ತವೆ. 


ಈ ಪುಸಕವನ್ನು ರಚಿಸಿದ ಲೇಖಕರಿಗೆ ಹಾಗೂ ಪುಸ್ತಕವನ್ನು ಅಂದವಾಗಿ 
ಮುದಿಸಿಕೊಟ್ಟ ಸರ್ಕಾರಿ ಮುದ್ರಣಾಲಯದ ನಿರ್ದೇಶಕರಿಗೆ ಹಾಗೂ ಉಪ ಸಮಿತಿಯ 
ಅಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. 


ರಾಜ್ಯದ ಪ್ರತಿಭಾವಂತ ಸಂಸದೀಯ ಪಟುಗಳ ಬಗೆಗಿನ ಈ ಪುಸ್ತಕವು 
ಮಾನ್ಯ ಸದಸರುಗಳಿಗೆ, ಸಂಶೋಧಕರಿಗೆ ಹಾಗೂ ಸಾಮಾನ್ಯ ಓದುಗರಿಗೆ ಸಂಸದೀಯ 
ವಿಷಯಗಳಲ್ಲಿ ಹೆಚ್ಚಿನ ಅನುಭವ ನೀಡುತ್ತದೆ ಮತ್ತು ಉಪಯುಕ್ತವಾಗುತ್ತದೆಂದು 
ಭಾವಿಸುತ್ತೇವೆ. 


ವೀರಣ್ಣ ಮತ್ತಿಕಟ್ಟಿ ಕೆಜಿ. ಬೋಪಯ್ಯ 
ಸಭಾಪತಿ ಸಭಾಧ್ಯಕ್ಷರು 
ಕರ್ನಾಟಕ ವಿಧಾನ ಪರಿಷತ್ತು ಕರ್ನಾಟಕ ವಿಧಾನ ಸಭೆ 


vii 


ಲೇಖಕರ ನುಡಿ 


ನಮ್ಮ ನಾಡಿನ ಪರಂಪರೆ ಬೇಸಾಯದ್ದು. ಅಂತೇ ಮಣ್ಣಿನೊಡನೆಯ ಬಾಳುವೆ 
ಮಾಡಿಬಂದವರು ರೈತರು. ಆ ಕಾಯಕದಲ್ಲಿ ಮುದಕಂಡವರು ನಮ್ಮ ರೈತರು. ಈ 
ಕಾರಣವೆ ಮಣ್ಣಿನ ವಾಸನೆ ಅವರ ಕಾಯಕದ ಸಹಜ ಸೌರಭ. ಮಣ್ಣಿನ ಹಾಡು ಅವರ 
ಸಹಜ ಜನಪದ ಧ್ಧನಿ. 


ಹೀಗೆ ಕೃಷಿಯನ್ನು ತನ್ನ ಬದುಕಿನ ಸಂಗಾತಿಯಾಗಿ ಕಂಡವರು ರೈತರು. 
ಹೊಟ್ಟೆಯ ತುತ್ತಿಗಾಗಿ, ಸೂರಿನ ನೆಳಲಿಗಾಗಿ, ನೆಮ್ಮದಿಯ ನಿದ್ದೆಗಾಗಿ ಅವರು ಅದನ್ನೇ 
ನೆಚ್ಚಿಕೊಂಡು ಸಹಸ್ರಾರು ವರ್ಷಗಳಿಂದ ಸಾಗಿ ಬಂದಿದ್ದಾರೆ. ಆ ಬಾಳಿನಲ್ಲಿ ಹೆರವರ 
ಹೊಟ್ಟೆ ತುಂಬಿಸಿಬ್ದಾರೆ. ನಾಡಿಗೆ ತುತ್ತು ಕೊಡಲು ದುಡಿದಿದ್ದಾರೆ. ಹೀಗೆ ಸಾಗಿ 
ಬರುವಲ್ಲಿ ತನ್ನ ಬದುಕಿನ ಕಷ್ಣನಿಷ್ಠುರಗಳನ್ನು ಸಹಿಸಿಕೊಂಡು ತ್ಯಾಗದ ನಿಸೀಮ 
ಜೀವಿಯಾಗಿಯೂ ಕಾಣಿಸಿಕೊಂಡಿದ್ದಾರೆ. ರೈತ ಬದುಕು ಕೇವಲ ಗಂಡಿಗೇ ಸೀಮಿತವಾಗದೆ 
ಹೆಣ್ಣು ಅದರ ಸಮಸಮ ಪಾಲುದಾರಳಾಗಿ ರೈತ ಮಹಿಳೆ ಎನಿಸಿ ಬಂದವಳಾಗಿದ್ದಾಲಳೆ. 
ಕೃಷಿಯನ್ನು ಅವಳೇ ಮೊತ್ತ ಮೊದಲಿಗೆ ಕಂಡು ಹಿಡಿದಿದ್ದರೂ. ಗಂಡಿಗೆ ಸಿಕ್ಕ ಪ್ರಚಾರ 
ಅವಳಿಗೆ ಸಿಗಲಿಲ್ಲ. ವಿಶೇಷತಃ ದಲಿತ ವರ್ಗವೂ ಶತಶತಮಾನಗಳಿಂದ ಬೇಸಾಯದ 
ಮಕ್ಕಳಾಗಿ ಬಂದಿದೆ. 


ಕೃಷಿಯ ಪ್ರಾಚೀನತೆ ಎಷ್ಟೇ ಸಹಸ್ತಮಾನಗಳಿಂದ ಬಂದಿರಲಿ ಅದರ ವಿಕಸನ 
ಆಧುನಿಕ ದಿನಗಳವರೆಗೂ ವಿಸ್ತರಿಸಿಕೊಂಡು ಬಂದಿದೆ. ಈ ಹಾದಿಯಲ್ಲಿ ರೈತರ 
ನೋವು ನಲಿವುಗಳಿಗೆ ಎಷ್ಟೋ ಮೈಲಿಗಲ್ಲುಗಳು ನಿಂತಿವೆ. ಮೊದಲಿಗೆ ರೈತ ತನ್ನ 
ನೋವನ್ನು, ಪ್ರಾರ್ಥಿಸಿ ಹೇಳಿಕೊಂಡ; ಮನವಿ ಮಾಡಿ ನುಡಿದ; ಆಗಹಿಸಿದ; ದೂರು 
ದುಮ್ಮಾನಗಳ ಮೂಲಕ ದನಿ ಆಡಿದ. ಇವೆಲ್ಲ ಸಾಕ್ಲಿಕ ಬಗೆ ಎನಿಸಿದುವು. ಅದಕ್ಕೆ 
ಸಂಬಂಧಪಟ್ಟ ಆಡಳಿತ ಅಥವಾ ಯಜಮಾನ ಸ್ಪಂದಿಸದಿದ್ದಾಗ, ಸಾತ್ಲಿಕ ರೋಷ 
ತೋರಲಾರಂಭಿಸಿದ. ಅವನ ಶೋಷಣೆ ಹೆಚ್ಚಾದಾಗಲೂ, ಸಂಘಟನೆಯ ಬಲವಿಲ್ಲದಿದ್ದಾಗ 
ಅಸಹಾಯಕನಾಗಿ ಶೋಷಣೆ, ನೋವು, ಅವಮಾನ, ಅತ್ಯಾಚಾರ, ದೌರ್ಜನ್ಯ, ಸಿಟ್ಟು 
ಹತಾಶೆ, ಹಿಂಸೆ, ದಬ್ಬಾಳಿಕೆ ಎಲ್ಲವನ್ನು ತಡೆದುಕೊಳ್ಳುತ್ತ ಬಂದ. ಅದುಮಿಟ್ಟ ಅವೆಲ್ಲವೂ 
ಸಮಯ ಪಕ್ಷವಾದಾಗ., ಸಂಘಟನಾ ಪಜ್ಞೆ ಜಾಗೃತವಾದಾಗ ಸ್ಟೋಟಿಸಿದುವು. ಆದರೂ 
ಅವನು ತನ್ನ ಸಾಂಸ್ಕೃತಿಕ ಜಾಯಮಾನದ ಗೆರೆಯನ್ನು ಎಷ್ಟೆಲ್ಲ ಪಕ್ಷ ಪಂಥ ಸಿದ್ಧಾಂತಗಳ 
ಪ್ರಭಾವದಲ್ಲಿಯೂ ದಾಟಲಿಲ್ಲ. 


Vill 
ಆರಂಭದ ದಿನಗಳಲ್ಲಿ ದೂರು ದುಮ್ಮಾನವಿದ್ದರೆ, ನಂತರ, ಮೆರವಣಿಗೆ, ಧರಣಿ, 
ಸತ್ಯಾಗ್ರಹ, ಪ್ರದರ್ಶನ-ಈ ಮೇರೆಗೆ ಸಾಗಿ ಹಿಂಸೆ ತಾಳಲಾರದಾಗ ಉಗ್ರವಾಗಿ 
ಪ್ರತಿಭಟಿಸತೊಡಗಿದ ರೈತ, ತನ್ನ ಸಂಘಟನಾ ಬಲದ ಶಕ್ತಿ ಕಂಡುಕೊಂಡ, ತನ್ನ ಬೇಡಿಕೆಗಳನ್ನು 
ಹಕ್ಕೊತ್ತಾಯವೆಂದ. ಇಂದು ಅದರ ಫಲವಾಗಿ ವಿದೇಶೀಯ ಬಹುರಾಷ್ಟ್ರೀಯ ಕಂಪೆನಿಗಳ 
ಹುನ್ನಾರಗಳು ಅವನ ಸಂಘಟನೆಯ ಶಕ್ತಿಯ ಮುಂದೆ ಪೇಲವಗೊಳುತ್ತಿವೆ. 


ಈ ದಿಸೆಯಲ್ಲಿ ನಮ್ಮ ಉಭಯ ಸದನಗಳ ಶಾಸಕರ ಚಿಂತಕರ - ಚಿಂತನ 
. ತಮ, ಚರ್ಚೆ, ಕಾಳಜಿ, ಅಧ್ಯಯನ ತನ್ನಯತೆ ಹಾಗು ಅನ್ಯಾಯವೆನಿಸಿದಾಗ ಪ್ರತಿಭಟನೆ, 
ಅವರನ್ನು ಕೇವಲ ರಾಜಕಾರಣಿಗಳನ್ನಷ್ಟೆ ಆಗಿಸದೆ, ಈ ನಾಡಿನ ರೈತ ಬದುಕಿನ ಆಗು 
ಹೋಗಿನ ಬಗ್ಗೆ ತಮ್ಮ ನಿಷ್ಣೆಯನ್ನು ಸಾಕಷ್ಟು ಪ್ರದರ್ಶಿಸಿರುವ ಮಾನವೀಯ ಪ್ರಜ್ಞೆಯ 
ವ್ಯಕ್ತಿಗಳನ್ನಾಗಿಯೂ ತೋರಿವೆ. ಆದರೆ ಅಧಿಕಾರ ವರ್ಗವನ್ನು ಸಾಕಷ್ಟು ದೂರಿದರೂ 
ಅವರಲ್ಲಿಯೂ ಮಾನವೀಯತೆ, ರೈತ ಕಾಳಜಿ ಇಲ್ಲವೆನ್ನುವಂತಿಲ್ಲ. ಅಧಿಕಾರಿ ವರ್ಗದಲ್ಲಿ 
ಈ ಸಂಖ್ಯೆ ಜಾಸ್ತಿಯಾದಂತೆ ಸಮಸ್ಯೆಗಳೂ ಪರಿಹಾರಗೊಳ್ಳುತ್ತ ನಡೆದಿವೆ. ಶಾಸಕರು 
. ಬಹುತೇಕ ರೈತ ಪ್ರತಿನಿಧಿಗಳಾಗಿ ಕಾಲಕ್ರಮೇಣ ಆಯ್ಕೆಗೊಂಡು ಬಂದಕಾರಣ ರೈತರ 
ಬಗೆಗಿನ ಅವರ ಆಸಕ್ತಿ ಅರ್ಥಪೂರ್ಣ. ಅಂತಾಗಿ ಉಭಯ ಸದನಗಳಲ್ಲಿ ಅವರೆಲ್ಲರ 
ಚಿಂತನೆ ಚರ್ಚೆಗಳ ಸಾರವನ್ನೂ ಇಲ್ಲಿ ಸಾಧ್ಯವಾದಷ್ಟು ನೀಡಿದೆ. ಕಾರಣ ತಮ್ಮ ತಮ್ಮ 
ಕ್ಷೇತ್ರಗಳಲ್ಲಿ ಪ್ರತ್ಯಕ್ಷ ದರ್ಶನ ಮಾಡಿ ಅಂದರೆ ಕ್ಷೇತ್ರಕಾರ್ಯಮಾಡಿ ವಸ್ತುಸ್ಥಿತಿಯನ್ನು 
ಮುಂದಿಡುವ ಅವರ ಮಾತುಗಳಿಗೆ ಅಷ್ಟೇ ಮೌಲ್ಯವಿದೆ. 


ಸಾಮಾನ್ಯವಾಗಿ ಸ್ಥಳೀಯವಾಗಿ, ಪ್ರಾದೇಶಿಕವಾಗಿ ನಡೆಯುವ ರೈತಾಪಿ 
ಪ್ರತಿಭಟನೆಗಳು, ಹೋರಾಟಗಳು, ಅನೇಕ ಸಂದರ್ಭಗಳಲ್ಲಿ ಅವು ಪುಸಿದ್ದಿಗೊಳ್ಳದಿರಬಹುದು. 
ಅಂಥ ಸಂದರ್ಭಗಳ ಪ್ರತ್ಯಕ್ಷ ಸಾಕ್ಷಿಗಳಾಗಿಯೋ, ಘಟನಾವಳಿಗಳ ಮುಖವಾಣಿಯೋ 
ಆಗಿ ಚರ್ಚೆ, ಪರಿಹಾರಗಳಿಗೆ ಕಾರಣರಾದವರು, ಕಾರಣವಾಗಬೇಕಾದವರು ನಮ್ಮ 
ಮಾನ್ಯ ಶಾಸಕ ವರ್ಗವೇ ಆಗಿದೆ. ಇಂಥ ಹೋರಾಟಗಳ ಬಗ್ಗೆ, ಲೇಖನಗಳಾಗಲಿ, 
ಕೃತಿಗಳಾಗಲಿ ಕೃಚಿತ್ತಾಗಿ ಒಂದೆರಡು ಕಡೆ ಕಾಣಿಸಿಕೊಂಡಿವೆಯಷ್ಟೆ. ಈ ಬಗ್ಗೆ ರಾಜ್ಯ 
ಹಾಗೂ ಜಿಲ್ಲಾ ತಾಲ್ಲೂಕು ಮಟ್ಟದ ಸಾಹಿತ್ಯ ಅಥವಾ ಸಾಹಿತ್ಯೇತರ ಸಮ್ಮೇಳನಗಳು 
ತರುವ ಸ್ಮರಣ ಸಂಚಿಕೆಗಳಲ್ಲಿ ಆಯಾ ಪ್ರದೇಶದ ರೈತ ಸಮಸ್ಯೆಗಳು, ಹೋರಾಟಗಳನ್ನು 
ಪಠ್ಯ ಪುಸ್ತಕಗಳಲ್ಲಿಯೂ ದಾಖಲಿಸಬೇಕಿದೆ. ಅಲ್ಲದೆ ರೈತರ ಸಮಸ್ಯೆಗಳ ಪರಿಹಾರಕ್ಕಾಗಿ 
ಹೋರಾಡುವ ಸಮಂಜಸ ಸಮರ್ಥ ಹೋರಾಟಗಾರರಿಗೆ ಪ್ರಶಸ್ತಿ ಸನ್ಮಾನಗಳು 
ಒದಗಬೇಕಾದ ಅಗತ್ಯವೂ ಇದೆ. 


IX. 

ಕರ್ನಾಟಕ ಸಂಬಂಧ ಪ್ರಮುಖ ರೈತ ಚಳುವಳಿ ಹಾಗು ಒಟ್ಟಾರೆ ರೈತ 
ಸತ್ಯಾಗ್ರಹ ಕುರಿತು ಬರೆಯಲು ನನಗೆ ವಿಧಾನಸಭಾ ಸಚಿವಾಲಯದ ಗ್ರಂಥಾಲಯ 
ಸಮಿತಿಯ ಶಾಸಕವರೇಣ್ಯದಿರಂದ ಕರೆ ಬಂದಾಗ ನನಗೆ ಬಹಳ ಸಂತೋಷವೇ 
ಆಗಿತ್ತು. ಹೆಚ್ಚು ಕಡಿಮೆ ನನ್ನ ಸೇವಾ ಕ್ಷೇತ್ರದ ನೆಲೆಗಳೆಲ್ಲ ಗ್ರಾಮಾಣ ಪ್ರದೇಶವೇ ಆಗಿದ್ದುದರಿಂದ 
ಅಲ್ಲಿನ ರೈತರ ದಿನನಿತ್ಯದ ಹೊಲ, ಗದ್ದೆ, ತೋಟಗಳ ದುಡಿಮೆ, ಸಂಕಷ್ಪಗಳೆಲ್ಲ ನನ್ನ 
ಕಣ್ಣಳತೆಯಲ್ಲಿಯೆ; ಮನೆಯ ಬದಿಗೇ ಇದ್ದುವು ಹೀಗಾಗಿ ಈ ಬರಹದ ಕಾರ್ಯ ನನ್ನ 
ಒಲವಿನದಾಗಿತ್ತು. 


ಈ ಕೃತಿಯಲ್ಲಿ ಭಾರತೀಯ ರೈತ ಹೋರಾಟಗಳ ಹಿನ್ನೆಲೆಯನ್ನು ನೀಡಿದೆ. 
ಕರ್ನಾಟಕದ ರೈತ ಹೋರಾಟಗಳಿಗೆ ಒದಗಿಸಿದ ಪ್ರೇರಕ ಶಕ್ತಿಯನ್ನು ಗುರುತಿಸುವ, 
ಹಾಗು ರೈತ ಚಳುವಳಿಯನ್ನು ಅಥೆಣ್ಯಸಿಕೊಳ್ಳುವ ದೃಷ್ಟಿಯಿಂದ ಅದನ್ನು ನೀಡಲಾಗಿದೆ. 
ಸ್ವಾತಂತ್ರ್ಯ ಪೂರ್ವ, ಸ್ಥಾತಂತ್ರೋತ್ತರ, ಕರ್ನಾಟಕ ಏಕೀಕರಣಪೂರ್ವ-ಏಕೀಕರಣೋತ್ತರ 
ಚಳುವಳಿ, ಸಹಸ್ತಮಾನ ಪೂರಕ ವಿವಿಧ ರೈತ ಚಳುವಳಿಗಳ ಮಾದರಿಗಳಲ್ಲಿ ಹಾಗು ರೈತ 
ಚಳುವಳಿಗಳ ಅಧುನಿಕ ಮಜಲುಗಳಲ್ಲಿ ವಿಕಸನ ಕಾಣುವುದರಿಂದ ಹಾಗೆಯೇ ವಿಭಾಗಿಸಿ 
ಬರೆಯಲಾಗಿದೆ; ವಿಧಾನಸಚೆ ಹಾಗೂ ಏಧಾನಪರಿಷತ್ತಿನ ನಡವಳಿಕೆಗಳ ಹಿನ್ನೆಲೆ ಸಹಿತ 
ತೌಲನಿಕ ಅಧ್ಯಯನ ಮಾಡಿ ಬರೆಯಲಾಗಿದೆ. ಇದಕ್ಕೆ ಅನುಗುಣವಾಗಿ "ಮಂಥನ' 
ಭಾಗಗಳಲ್ಲಿ ತೌಲನಿಕ ವಿಮರ್ಶೆ ಮಾಡಿ ಮಾಹಿತಿಗಳೊಡನೆ ಪುಷ್ಟೀಕರಿಸಿದೆ. "ಮಂಥನ' 
ಭಾಗ ಒಂದು ವಿವೇಚನಾತ್ಸಕ ಹೋಷಹ ಚಿಂತನವಾಗಿದೆ. 


31.12.2000ರಲ್ಲಿಯೆ ಕೃತಿಯನ್ನು ಗ್ರಂಥಾಲಯ ಉಪಸಮಿತಿಗೆ ಸಲ್ಲಿಸಲಾಯಿತು. 
ಆದರೆ ಬರಹದ ವ್ಯಾಪಕ ಮಾಹಿತಿಯನ್ನು ಗಮನಿಸಲಾಗಿ 2003ರ ವರೆಗಿನ ಮಾಹಿತಿಯನ್ನು 
ಸೇರಿಸಬೇಕೆಂದು ಅಂದಿನ ಉಪಸಮಿತಿಯ ಅಭಿಪ್ರಾಯವಾಗಿತ್ತು. ಕೊನೆಗೆ ಗ್ರಂಥಾಲಯ 
ಉಪಸಮಿತಿಯು 2006ರ ಜನವರಿ 30ರ ಪತ್ರದಲ್ಲಿ ಅಧೀನ ಕಾರ್ಯದರ್ಶಿಯವರ 
(ಪತ್ತ ಸಂಖ್ಯೆ ಆರ್‌ಆರ್‌:656:ಗರುಪ:99.00) ಮೂಲಕ 2005ರ ವರೆಗಿನ ರೈತ 
ಚಳುವಳಿಗಳ ಬಗ್ಗೆ ನಡೆದಿರುವ ಚರ್ಚೆಗಳ ವಿಷಯವನ್ನೂ ಅಳವಡಿಸಲು ಸೂಚಿಸಿತು. 
ಹೀಗಾಗಿ 2005ರ ವರೆಗಿನ ಲಭ್ಯ ಮಾಹಿತಿಗಳನ್ನು ಸಾಧ್ಯವಾದಷ್ಟನ್ನು ಸೇರಿಸಿ ಏವಿಧ 
ಕಾಲಾವಧಿಗಳ ನಾಲ್ಕು ಪ್ರತ್ವೇಕ ಸಂಪುಟಗಳಾಗಿ ಮೇಲ್ಲೂಚಿಸಿದಂತೆ ವಿಂಗಡಿಸಿ 
ಬರೆಯಬೇಕಾಯಿತು. ಈಗ 2005ರ ನಂತರದ ವಿಷಯಗಳನ್ನು ಸಾಧ್ಯವಾದಷ್ಟು 
ಅಡಕಗೊಳಿಸಲಾಗಿದೆ. 


Xx 


ಈಗಾಗಲೇ "ಪ್ರಾೀನ ಮತ್ತು ಕರ್ನಾಟಕ' "ಏಕೀಕರಣ ಪೂರ್ವ ರೈತ ಚಳುವಳಿಗಳು” 
(1955 ರವರೆಗೆ) ಹಾಗೂ ಏಕೀಕರಣೋತ್ತರ ಸಹಸ್ತಮಾನ ಪೂರ್ವ ರೈತ ಚಳುವಳಿಗಳು” 
ಎಂಬ ಶೀರ್ಷಿಕೆಯಡಿ ಅನುಕ್ರಮವಾಗಿ ಸಹಸ್ತಮಾನ ಸುವರ್ಣಕರ್ನಾಟಕ ರೈತರ ಸಂಪುಟ 
. 1 ಮತ್ತು 2ನ್ನು 2.3.2006 ರಂದು ವಿಧಾನಸೌಧದಲ್ಲಿ ಗ್ರಂಥಾಲಯ ಸಮಿತಿಯು 
ಬಿಡುಗಡೆ ಮಾಡಿದೆ. 


ಹೀಗೆಯೇ 2006ರಲ್ಲಿ "ಸಹಸ್ತಮಾನ ಹೂರಕ ವಿವಿಧ ರೈತ ಚಳುವಳಿಯ 
ವಿಷಯಗಳು' ಎಂಬ ಶೀರ್ಷಿಕೆಯಡಿ ಸುವರ್ಣ ಕರ್ನಾಟಕ ರೈತ ಚಳುವಳಿ ಸಂಪುಟ 
3ನ್ನು ಹೊರತರಲಾಯಿತು. ಆ ಸಂಪುಟದಲ್ಲಿ ರೈತ ಪು ಹಿನ್ನೋಟ 
ಮುನ್ನೋಟಗಳು, ರೈತ ಚಳವಳಿಯ ಹಾಡುಗಳ ವಿಶ್ಲೇಷಣೆ. ಭೂ ಸುಧಾರಣೆ, ಬೆಳೆಹಾನಿ, 
ರೈತರ ಮೇಲಿನ ಗೋಲಿಬಾರ್‌ ಲಾಠಿಪ್ರಹಾರ, ಬಾಗೂರು ನವಿಲೆ ಪ್ರದೇಶದ ರೈತರ 
ಸಮಸ್ಯೆಗಳು, ಬೆಳೆ ಬೆಲೆ ಕುಸಿತ ಬೆಳೆಗಾರರ ಪ್ರತಿಭಟನೆ, ಕಾಲ್ಗಡಿಗೆ ಜಾಥಾ, ವಿಶೇಷತಃ 
ರೈತರ ಸ ಸರಣಿ ಆತ್ಮಹತ್ಯೆ, ಪರಿಹಾರಗಳು, ಸುದ್ದಿಮಾಧ್ಯಮದ ಸಿಂಪಡಿಸಲು ಇತ್ಯಾದಿ 
ಕುರಿತೆಲ್ಲ ವಿವರವಾಗಿ ವಿವೇಚಿಸಲಾಗಿದೆ. ಭಗ ಉಭಯ ಸದನಗಳಲ್ಲಿ ಈ ಬಗೆಗೆಲ್ಲ 
ನಡೆದ ಚರ್ಚೆ ಧರಣಿ, ಒದಗಿದ ಪರಿಹಾರ ಕುರಿತು ವಿಷಯಗಳ ಮಂಡನೆ ಆಗಿದೆ. 
ರೈತರ ಸರಿ ಆತ್ಮಹತ್ಯೆಯ ಕುರಿತು, ನಮ್ಮ ಸಾರ್ವಜನಿಕರು, ಧಾರ್ಮಿಕ - ಸಾಂಸ್ಕೃತಿಕ 
Se ಸಾಗ ಳ್ಳು, ಬುದ್ದಿಜೀವಿಗಳು, ಸುದ್ದಿಮಾಧ್ಯಮಗಳು ಮತ್ತು ಶಾಸಕರು 
ತೋರಿಸಿರುವ ಸಂವೇದನೆಯು ಮಾನವೀಯ ಪರಿಹಾರಗಳ ಪಾಲುದಾರಿಕೆ ಎನಿಸುವಂತಿದೆ. 
ಬಾಗೂರು - ಸವಿಲೆ ಸುರಂಗದ ಸಂಬಂಧದ ಅಂತರ್ಜಲ ಕುಸಿತ ಕಾರಣ ರೈತರ 
ಪ್ರತಿಭಟ 3ವೆ ಹಾಗೂ ನಡೆದ ದೌರ್ಜನ್ಯದ ಕುರಿತಾದ ಸದನ ಚರ್ಚೆ ಯಂತು ನಮ್ಮ 
ಶಾಸಕರ ಮಾನವೀಯ ಮಿಡಿತದ 'ಶೃಂಗದ್ಯೋತಕವೆನಿಸ ುವಂತಿದೆ. ಈ ಎಲ್ಲ 
ಸಂದರ್ಭಗಳನ್ನು, ಹಿನ್ನೆಲೆಗಳನ್ನು ಗಮನಿಸಿ, ಐತಿಹಾಸಿಕ ಫಲಿತಗಳನ್ನು ಮಂಡಿಸಿರುವ 

ಹುಶಃ ಮೊದಲ ಬಗೆಯ ಕೃತಿ ಇದಾಗಿದೆ. 


ಸುವರ್ಣ "ಕರ್ನಾಟಕ ರೈತ ಚಳವಳಿ-ಸತ್ಯಾಗಹಗಳು', ಕೃತಿಯ ನಾಲ್ಕನೆಯ 
ಸಂಪುಟವಾಗಿ "ರೈತ ಚಳವಳಿಯ ಆಧುನಿಕ ಮಜುಲುಗಳು ಮತ್ತು ರೈತರ ಸಮಸ್ಯೆಗಳು' 
ಎಂಬ ಶೀ ೩ಿಕರರಡಿ ಈಗ ಈ ಕೃತಿಯನ್ನು ಹೊರತರಲಾಗುತ್ತಿದೆ. ಈ ಸಂಪುಟದಲ್ಲಿ 
ವಿಶ್ವವ್ಯಾಪಾರ ಸಂಘಟನೆ, ಜಾಗತಿಕ ತಾಪಮಾನ, ಬಿ.ಟಿ. ತಂತ್ರಜ್ಞಾನ (ಹತ್ತಿ ಬದನೆ 
ಇತ್ಯಾದಿ ಕುಲಾಂತರಿ ತಳಿಗಳ ಅನ್ವಯ) ನೀರಾ ಚಳವಳಿ ಕುರಿತಂತೆ ರ 
ವಿಶ್ಲೇಷಣೆ ಮಾಡಿ ಮಂಡಿಸ ಲಾಗಿದೆ ೫ ಶಾಸನ ಸಭೆಯ ಚರ್ಚೆಗಳನ್ನು, ಸಹಸ್ತಮಾನೋತ್ತ 
ದಶಕದ ರೈತ ಸಮಸ್ಯೆಗಳು ಮತ್ತು ಚಳವಳಿಗಳನ್ನು ಕುರಿತು ನ 
ಕಾರ್ಲಾನೆಗಳಿಂದ ಕಬ್ಬಿನ ಹಣಿ ಬಾಕಿ, "ಬರ ಪರಸ್ಥಿತಿ -ಪರಿಹಾರ ವಿದ್ಯುತ್‌ ಸಂಕಷ್ಟಗಳು, 
ಬೆಳೆ ವಿಮೆ, ಬೆಳೆ ಹಾನಿ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು, ಇತ್ಯಾದಿಗಳೂ ಚಳವಳಿಗಳಿಗೆ 
ಪ್ರೇರಕವಾಗುವ ಸೂಕ್ಷ್ಮಗಳ ಬಗ್ಗೆಯೂ ಇಲ್ಲಿ ಮಂಡಿಸ ಲಾಗಿದೆ. 


xi 


2006ರ ನಂತರ ಈಗ ಕರ್ನಾಟಕ ರೈತ ಚಳವಳಿ-ಸತ್ಯಾಗಹಗಳು ಕೃತಿಯ 
ಐದನೆಯ ಸಂಷುಟವಾಗಿ ಕಾವೇರಿ: ಜಲವಿವಾದ-ಬತೀರ್ಷು-ಚಳವಳಿ' ಎಂಬ 
ಶಿರ್ಷಿಕೆಯಲ್ಲಿ ಈ ಕೃತಿ ಪ್ರಕಟವಾಗುತ್ತಿದೆ. ಈ ಸಂಪುಟದಲ್ಲಿ, ಕಾವೇರಿ ನದಿಯ ಐತಿಹಾಸಿಕ 
ಅಸ್ತಿತ್ವವನ್ನು, ಭೂವಿಜ್ಞಾನ, ಪುರಾಣ, ಜನಪದ. ಶಾಸನ, ಸಾಹಿತ್ಯ ವಚನ ಮೊದಲು 
ಕಾವೇರಿಗೆ ಕಟ್ಟಿದ್ದೆ ಅಣೆಕಟ್ಟುಗಳ ವಿವರ ಇತ್ಯಾದಿಗಳ ಮೂಲಕ ವಿಶದಪಡಿಸಲಾಗಿದೆ. 
ಕನ್ನಂಬಾಡಿ-ಕೃಷ್ಣರಾಜಸಾಗರ ಅಣೆಕಟ್ಟೆ ಕಟ್ಟುವ ಸಂದರ್ಭದಲ್ಲಿ ತಮಿಳುನಾಡಿನಿಂದ ಒದಗಿದ 
ಅಡ್ಡಿ ಆತಂಕಗಳು, ಹಾಗೂ ಹೇರಿದ ನ್ಯಾಯವಲ್ಲದ ಒಪ್ಪಂದಗಳು; ರಾಜ್ಯ ಪುನರ್ಮಿಂಗಡೆಯ 
ನಂತರ ಒದಗಿದ ಕಾವೇರಿ ಸಮಸ್ಯೆಗಳು. ಕಾವೇರಿ ಜಲವಿವಾದಗಳು, ಆ ಸಂಬಂಧ 
ಉಭಯರಾಜ್ಯಗಳು, ನಡೆಸಿದೆ ಪತ್ರ ವ್ಯವಹಾರ, ಕೇಂದ್ರ ಸರ್ಕಾರದ ಪಾತ್ರ, ಈ ಸಂಬಂಧ 
ನಡೆದ 1991ರ ಕಾವೇರಿ ಚಳವಳಿ; ಕಾವೇರಿ ಜಲವಿವಾದದ ಐತೀರ್ಪು ಪ್ರಕಟಣೆ, 
ತತಲವಾಗಿ ಕಾವೇರಿದ ಕಾವೇರಿ ಚಳವಳಿ, ಶಾಸನ ಸಭೆ, ಸಂಸತ್ತಿನಲ್ಲಿ ಕಾವೇರಿ ಐತೀರ್ಪು 
ಕರ್ನಾಟಕ ಸರಿಯಾದ ನ್ಯಾಯ ಒದಗಿಸದ ಕಾರಣ ನಡೆದ ತಿಂಗಳಾನುಕಾಲ ಎಲ್ಲ 
ವಲಯದ ಜನತೆಯ ರೈತ ಪರ ಪ್ರತಿಭಟನೆಗಳು. ರೈತರೊಬ್ಬರು ಕಾವೇರಿಗೆ ಹಾರಿ ಈ 
ಕಾರಣ ಮಾಡಿದ ಬಲಿದಾನ, ವಿವಾದ ಸಂಬಂಧದ ವಿಚಾರ ಸಂಕಿರಣಗಳು, ಸಂದನಾತ್ಸಕ 
ಪ್ರಶಿಕ್ರಿಯೆಗಳು, ಕುರಿತೆಲ್ಲ ಈ ಸಂಪುಟದಲ್ಲಿ ಎದಿತಗೊಳಿಸಿದೆ. ಚಳವಳಿಯ ರಭಸವನ್ನು 
ಪ್ರತ್ಯಕ್ಷ ಗಮನಿಸಿ ವಿವರಿಸಲಾಗಿದೆ. ಇದಕ್ಕೆ ಪೂರಕವಾದ ತತ್ತಂಬಂಧಿಯಾಗಿ ತಮಿಳುನಾಡು 
ಹೊಗೇನಕಲ್‌ ಯೋಜನೆಯನ್ನು ವಿವಾದವಾಗಿ ಮಾರ್ಪಡಿಸಿ ಕೊಡು-ಕೊಳೆಯ 
ಸೌಹಾರ್ದಕ್ಕೆ ಸಂದಿಸದೆ ಹೋಗಿರುವುದನ್ನು ಇಲ್ಲಿ ಹೇಳಲಾಗಿದೆ. ಉಭಯರಾಜ್ಯಗಳ 
ವಿನಿಮಯ ತಿಳುವಳಿಕೆ ರಾಜಕೀಯ ದಾಟ ಬೆಳೆದಾಗಲೇ ವಿವಾದ ಕೊನೆಗೊಳ್ಳಬಹುದೆಂಬ 
ಆಶಯವನ್ನು ಮಂಡಿಸಲಾಗಿದೆ. 


ಮೊದಲ ಮೂರು ಸಂಪುಟಗಳ ಪ್ರಕಟಣೆಯ ಸಂದರ್ಭದಲ್ಲಿ ಕಾಳಜಿ ತೋರಿ 
ಪಕಟಿಸಲು ಅನುವಾದ ಅಂದಿನ ವಿಧಾನ ಸಭಾಧ್ಯಕ್ಷರಾದ ಶ್ರೀ ಕೃಷ್ಣ, ವಿಧಾನ ಪರಿಷತ್‌ 
ಸಭಾಪತಿಗಳಾಗಿದ್ದ ಶ್ರೀ ವಿ.ಆರ್‌. ಸುದರ್ಶನ್‌ ಅವರಿಗೆ ಸನ್ನ ಕೃತಜ್ಞತೆಗಳು. ಸದ್ಯ 
ಉಳಿದ ಸಂಪುಟಗಳ ಪ್ರಕಟಣೆಗಳ ಬಗ್ಗೆ ಅನುವು ಮಾಡಿಕೊಟ್ಟಿರುವ ವಿಧಾನ ಪರಿಷತ್‌ 
ಅಧ್ಯಕ್ಷ ಮಾನ್ಯ ಶ್ರೀ ವೀರಣ್ಣ ಮತ್ತಿಕಟ್ಟಿ ವಿಧಾನ ಸಭಾಧ್ಯಕ್ಷರಾದ ಮಾನ್ಯ ಶ್ರೀ ಕೆಜಿ. 
ಬೋಪಯ್ಯ ಅವರಿಗೆ ನಾನು ಆಭಾರಿ. 


ರೈತ ಚಳವಳಿ-ಸತ್ಕಾಗಹಗಳು ಕುರಿತ ನನ್ನ ಬರಹಕ್ಕೆ ತುಂಬ ಉತ್ತೇಜನ 


ನೀಡಿದ 2000 ದಲ್ಲಿ ಅಂದಿನ ಗಂಧಾಲಯ ಉಪ ಸಮಿತಿಯ ಅಧ್ಯಕ್ಷರಾಗಿದ್ದ-ಮಾನ್ಯ 
ಶ್ರೀ ಬಿ.ಬಿ. ಶಿವಪ್ಪ, ಸಮಿತಿ ಸದಸ್ಯರಾಗಿದ್ದ ಸರ್ವಶ್ರೀ ಜಿ. ಮಧುಸೂದನ್‌ ಎಂ. ರಂಗನಾಥ್‌, 
ಎಂ. ಸಂಪಂಗಿ, ಸಿರಾಜ್‌ ಷೇಕ್‌ ಕಾಕಾ ಸಾಹೇಬ್‌, ಪಾ.ಪಾಟೀಲ್‌, ಡಾ. ವಿ.ಎಸ್‌. 


ಆಚಾರ್ಯ (ಈಗ ಮಾನ್ಯ ಗೃಹ ಸಚಿವರು) ದಿ ಡಾ. ಎಜ್‌.ಎಲ್‌. ನಾಗೇಗೌಡರನ್ನು 


X11 
ಈ ಸಂದರ್ಭದಲ್ಲಿ ಸ್ಮರಿಸುವೆ. ಅಲ್ಲದೆ ಶ್ರೀ "ಮುಖ್ಯಮಂತ್ರಿ' ಚಂದ್ರು, ಡಾ. ಚಂದ್ರಶೇಖರ 
ಕಂಬಾರ, ಶ್ರೀ ಜಿ.ಎಸ್‌. ಗಡ್ಗ್ಡದೇವರ ಮಠ ಹಾಗೂ ಇಂದಿನ ಸಮಿತಿಯ ಉಳಿದ ಎಲ್ಲ 
ಶಾಸಕ ಸದಸ್ಯರಿಗೆ ನಾನು ಖಣಿ. ಕರ್ನಾಟಕದ ವಿಧಾನ ಸಭಾ ಸಚಿವಾಲಯದ 
ಕಾರ್ಯದರ್ಶಿಗಳಾದ ಶ್ರೀ ಎಸ್‌.ಬಿ. ಪಾಟೀಲ ಅಪರ ಕಾರ್ಯದರ್ಶಿ ಶ್ರೀ ಟಿ.ಎನ್‌. 
ಥ್ರಿವಕುವನಾರ್‌, ಜಂಟಿ ಕಾರ್ಯದರ್ಶಿಗಳಾದ ಎಂ. ಮಂಜುನಾಥ, 
ಉಪಕಾರ್ಯದರ್ಶಿಗಳಾದ ಶ್ರೀ ಎಂ. ಗುರುರಾಜ್‌, ಹಾಗೂ ಹಿಂದಿನ ಗ್ರಂಥಾಲಯ 
ಉಪಸಮಿತಿಗೆ ಕೃತಿಯ ವೈಶಿಷ್ಟ್ಯವನ್ನು ತಿಳಿಸಿ ಹಿಂದಿನ ಸಂಪುಟಗಳ ಪ್ರಕಟನೆಗೆ ನೆರವಾದ 
ಅಧೀನ ಕಾರ್ಯದರ್ಶಿ ಶ್ರೀ ಎಚ್‌.ಎಸ್‌. ಜಗನ್ನಾಥ್‌ ಅವರಿಗೆ, ಮುದ್ರಣ, ಲೇಖನ 
ಸಾಮಗ್ರಿ ಪ್ರಕಟಣೆಗಳ ಇಲಾಖೆ ನಿರ್ದೇಶಕರಾದ ಶ್ರೀ ಎಂ. ರವಿಶಂಕರ್‌, ವಿಧಾನ ಸಭಾ 
ಸಚಿವಾಲಯದ ಮುಖ್ಯ ಗ್ರಂಥಪಾಲಕಿಯವರು, ಶ್ರೀಮತಿ ಅನಸೂಯ ಎನ್‌. ದೇವಗಿರಿ, 
ಅವರಿಗೆ ಎಂ. ಮೋಹನ್‌, ಶ್ರೀ ವಿ. ಮಂಜುನಾಥ್‌, ಮಹದೇವ್‌ ಅವರಿಗೆ, ವಿಧಾನ 
ಮಂಡಲದ ಗ್ರಂಥಾಲಯ ಸಿಬ್ಬಂದಿ ವರ್ಗದವರಿಗೆ ಡಿ.ಟಿ.ಪಿ. ಸಿಬ್ಬಂದಿ ವರ್ಗದ ಶ್ರೀ 
ಬಿ.ಎಂ. ರವಿಕುಮಾರ್‌ ಶ್ರೀ ಬಿ. ನಾಗರಾಜ್‌ ಮೊದಲ ಮೂರು ಸಂಪುಟಗಳನ್ನು 
ಡಿ.ಟಿ.ಪಿ. ಮಾಡಿದ ಶ್ರೀ ಶಿವಕುಮಾರ್‌ ಅವರಿಗೆ ನಾನು ಯಣಿ. ಸಂಸದೀಯ ಪಟು ಕೃತಿ 
ಮಾಲಿಕೆಯ ಸಂಪಾದಕರಾಗಿ, ಬಹಳ ಶ್ರದ್ಧೆಯಿಂದ ಕೃತಿಯ ಕರಡನ್ನು ಪರಿಶೀಲಿಸಿ 
ಸಮಿತಿಯ ಸಮ್ಮತಿಗೆ ಅನುವು ಮಾಡಿರುವ ಭೂ ಹೋರಾಟಗಳ ಕೃತಿಕಾರ ಡಾ॥ 
ಮಲ್ಲಿಕಾರ್ಜುನ ಕೂಡ್ಲಿಗೆರೆ ಅವರಿಗೆ ಈ ಹಿಂದೆ ಕೃತಿಯ ಮೊದಲ ಮೂರು ಸಂಪುಟಗಳ 
ಸಂಪಾದಕರಾದ ಶ್ರೀ ಎಲ್‌.ಎನ್‌. ಮುಕುಂದರಾಜ್‌ ಅವರಿಗೆ 2000ದಲ್ಲಿ ಕನ್ನಡ ಸಾಹಿತ್ಯ 
ಪರಿಷತ್ತಿನ ಅಧ್ಯಕ್ಷರಾದ ಪ್ರೊ। ಎನ್‌. ಬಸವಾರಾಧ್ಯ ಅವರು ಮೊದಲಿಗೆ ನನ್ನನ್ನು ಈ 
ಕಾರ್ಯಕ್ಕೆ ತೊಡಗಿಸುವಲ್ಲಿ ನೆರವಾದುದಕ್ಕೆ, ನಾನು ಅವರಿಗೆ ಆಭಾರಿ. ನನ್ನ ಬರೆಹದಲ್ಲಿ 
ನೆರವಾದ ಶ್ರೀಮತಿ ಸುಲೋಚನಾ ನಾಗರಾಜ್‌, ಶ್ರೀಮತಿ ಎಂ.ಜಿ. ಪದ್ಮ ವಿರೂಪಾಕ್ಷಯ್ಯ, 
ಶ್ರೀಮತಿ ಎಂ. ಶಾಮಲದೇವಿ ಡಾ.ಎಂ.ಜಿ. ಚಂದ್ರಕಾಂತ್‌ ಅವರಿಗೆಲ್ಲ ನನ್ನ ಅಭಿಮಾನಗಳು. 


ರಾಜಾಜಿನಗರ, ಡಾ. ಎಂ.ಜೆ. ನಾಗರಾಜ್‌ 
ಬೆಂಗಳೂರು 

22.3.2010 

ವಿಕೃತಿ ಸಂವತ್ನರ, ಚೈತ್ರ ಶುದ್ದ ಸಪ್ತಮಿ 

ರೋಹಿಣಿ ನಕ್ಷತ್ರ ಸೋಮವಾರ 


ಪರಿವಿಡಿ 


ವಿಧಾನ ಮಂಡಲ ಗ್ರಂಥಾಲಯ ಸಮಿತಿ IH 
ಅಧಿಕಾರಿ ಸಂಪಾದಕ ವರ್ಗ IV 
ಮುನ್ನುಡಿ Vv 
ಲೇಖಕರ ನುಡಿ VI 
ವಿಷಯ ಸೂಚಿ 
ಸಂಪುಟ-೫ 


ಕಾವೇರಿ : ಜಲವಿವಾದ - ಇತೀರ್ಷು - ಚಳವಳಿಗಳು 


ಭಾಗ [; ಅಧ್ಯಾಯ ೧೬: ಕಾವೇಧಿ: ಜಲವಿವಾದ ಮತ್ತು ಚಳುವಳಿಗಳು 


೧. 


ವಿಷಯ ೧: ಕಾವೇರಿಯ ಅಸ್ತಿತ್ವ ಮತ್ತು ಚಳವಳಿಯ 


ವಿಕಸಿತ ಐತಿಹಾಸಿಕ ಸ್ವರೂಪಗಳು ೧೨೭೮ 
ವಿಷಯ ೨: ರಾಜ್ಯ ಪುನರ್ವಿಂಗಡನೆಯ ನಂತರದ 
ಕಾವೇರಿ ಸಮಸ್ಯೆಗಳು ೧೩೨೪ 


ಭಾಗ-1; ಅಧ್ಯಾಯ ೧೮: ಕಾವೇರಿ: ಐತೀರ್ಪು ಮತ್ತು ಚಳವಳಿಗಳು 


೩. ವಿಷಯ ೧: ಐತೀರ್ಪು-ಐತೀರ್ಪ್ಷು ಸಾರಾಂಶ ೧೪೨೨ 


೪. ವಿಷಯ ೨: ವಿಧಾನಸಭೆ-ವಿಧಾನ ಪರಿಷತ್ತು-ಸಂಸತ್ತು 


ಕಲಾಪಗಳಲ್ಲಿ ಕಾವೇರಿ ಐತೀರ್ಪು ೧೫೧೬ 
ವಿಷಯ ೩: ಕಾವೇರಿ ಪ್ರತಿಭಟನೆಗಳು-ವಿಚಾರ ಸಂಕಿರಣಗಳು- 

ಸಭೆಗಳು ಪ್ರತಿಕ್ರಿಯೆಗಳು ೧೫೩೬ 
ವಿಷಯ ೪: ಕಾವೇರಿ-ಹೊಗೇನಕಲ್‌ ವಿವಾದ ೧೬೧೫ 
ಸರ್ವ ಸಂಪುಟ ರೈತ ಚಳವಳಿ ಸೂಚಿ a-2; aa-dd 
ಶಬ್ದ ಮತ್ತು ಶಬ್ದ ಸಮುಚ್ಚಯ ಸೂಚಿ a-g 


ಪ್ರತಿಭಾವಂತ ಸಂಸದೀಯ ಪಟು ಪುಸ್ತಕ ಮಾಲಿಕೆಪ್ರಕಟಿತ ಕೃತಿಗಳು 


1278 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 
ಸಂಪುಟ - 5 
ಭಾಗ-1 ಅಧ್ಯಾಯ-17 ಕಾವೇರಿ: ಜಲವಿವಾದ ಮತ್ತು ಚಳವಳಿಗಳು 


ವಿಷಯ: ಕಾವೇರಿಯ ಅಸ್ತಿತ್ವ ಮತ್ತು ಚಳವಳಿಯ ವಿಕಸಿತ ಐತಿಹಾಸಿಕ 
ಸ್ವರೂಪಗಳು 


ಪ್ರಾಗೈತಿಹಾಸಿಕ ಕಾಲಮಾನದಲ್ಲಿ ಕಾವೇರಿ 10 ಲಕ್ಷ ವರ್ಷಗಳ 
ಮುಂಚಿನಿಂದಲೂ ಇದ್ದವಳು. ಪುರಾತತ್ವಜ್ಞಧು, ಭೂವಿಜ್ಞಾನಿಗಳು ಹೇಳುವ ಮಾತಿದು. 
ಆಗ ಅವಳಿಗಿದ್ದ ಹೆಸರು ಅನೂಹ್ಯ. ಪಶ್ಚಿಮಘಟ್ಟಗಳು ಎತ್ತರಗೊಳ್ಳುವ ಮುನ್ನ 
ಅವಳು ತ್ರಿವೇಣಿ ಸ್ಪರೂಪಳೆ; ಅರ್ಥಾತ್‌ ಕೊಡಗಿನಲ್ಲಿ ಪಶ್ಚಿಮಕ್ಕೆ ಎರಡು ಕವಲು, 
ಪೂರ್ವಕ್ಕೆ ಒಂದು ಕವಲು ಹೊಂದಿ ಹರಿದಿದ್ದಳಾಕೆ. ನಮ್ಮ ಪಶ್ಚಿಮದ ಕೇರಳ 
ಹಾಗು ದಕ್ಷಿಣ ಕನ್ನಡದ (ಕರಾವಳಿ) ಕಡೆಯಿಂದ ಆಫ್ರಿಕೆಯ ಮಡಗಾಸ್ಕರ್‌ ವರೆಗೆ 
ಭೂಸಂಪರ್ಕವಿದ್ದಾಗ ಅಲ್ಲಿಗೂ ಹರಿದು ಹೋದಾಕೆ ಕಾವೇರಿ. ಅಲ್ಲಿನ ಬುಡಕಟ್ಟಿನವರ 
ಬಾಯಿಗೆ ಬಿದ್ದು ಕಾಲಾಂತರದಲ್ಲಿ ಮಹಾಜುಂಗಾ (ಮಹಾಗಂಗಾ) ಎನಿಸಿಕೊಂಡಳು. 
ಈ ನೆನಪಿಗೆ ಅಲ್ಲಿ ಕಾವೇರಿ ಸೇರುತ್ತಿದ್ದ ನೆಲೆಯನ್ನು ಇಂದಿಗೂ "ಮಹಾಜುಂಗಾ' 
ಎಂದು ಅಲ್ಲಿನವರು ಕರೆಯುತ್ತಾರೆ. ಕಾವೇರಿಯ ಹಿರಿತನ ಹಿರಿಮೆಯನ್ನು ತಿಗುಣಿ 
ಎ೦ಬ ಮುನಿಗೆ ಗಂಗೆ ತಿಳಿಸಿದಳು. ತನ್ನ ಕೂದಲು ಒದ್ದೆಯಾಗಿರಲು ಗಂಗೆಯು 
ಯಮುನೆಗೆ ತಾನು ಅವಳಲ್ಲಿ ಸ್ನಾನಮಾಡಿ ಬಂದೆ ಎಂದು ಹೇಳುವ ಮಾತಿನಲ್ಲಿ 
ಇದು, ಸಂಕೇತಗೊಂಡಿದೆ. 


ಪಶ್ಚಿಮಕ್ಕೆ ಹರಿಯುತ್ತಿದ್ದ ಒಂದು ಕವಲಿನ ಹಾದಿಯನ್ನು ಇಂದು 
ಅರಬ್ಬಿಸಮುದಕ್ಕೆ ಸೇರುವ ಮೊದಲು ಪಶ್ಚಿಮಘಟ್ಟಗಳು ಎತ್ತರಗೊಳ್ಳುವ ಮುನ್ನ 
ಪೂರ್ವಕ್ಕೆ ಹರಿಯುತ್ತಿದ್ದ ಬರಪ್ಲೊಳೆ ಘಟ್ಟಗಳು ಎತ್ತರಗೊಂಡಾಗ ಪಶ್ಚಿಮಕ್ಕೆ 
ಹರಿಯತೊಡಗಿ ಇಂದಿಗೆ ಕಾವೇರಿ ಪಥವನ್ನು ಬರಪ್ಲೊಳೆ ಆಕ್ರಮಿಸಿದೆ (ಗಳೇr 
apr). ಇನ್ನೊಂದು ಪಶ್ಚಿಮದ ಕವಲು ಕೊಡಗಿನ ಸಿದ್ದಾಪುರದ ಗುಹ್ಯ 
ಅಗಸ್ಮ್ಯೇಶ್ನರ ಕ್ಷೇತ್ರದ ಬಳಿಯಲ್ಲಿ ಇಂಗ್ಲಿಷ್‌ ಅಕ್ಷರ "' ಆಕಾರದಲ್ಲಿ ದಕ್ಷಿಣದಿಂದ 
ಉತ್ತರಕ್ಕೆ ಈಗ ಹರಿಯುತ್ತಿದೆ. ಮೊದಲಿಗೆ ಅಲ್ಲಿದ್ದ ಕವಲು ಮಹಾಂದೋಂಡು 
ಎನಿಸಿ ಪಶ್ಚಿಮಕ್ಕೇ ಆಗ ತಗ್ಗಿಗಿದ್ದ ಮಾನಂದವಾಡಿಯಿಂದ ಪಾಲ್ಲಾಟ್‌ ಮೂಲಕ 
ಸಾಗುತ್ತಿತ್ತು. ಇಂದು ಆ ಕವಲೂ ಬರಪೊಳೆಯಲ್ಲಿ ಮಗ್ಗವಾಗಿಬಿಟ್ಟಿದೆ. ಮೂರನೇ 


ಕಾವೇರಿ: ಜಲವಿವಾದ - ಬಐತೀರ್ನು - ಚಳವಳಿಗಳು 1279 


ಕವಲು ದಕ್ಷಿಣೋತ್ತರವಾಗಿ ಹರಿದು ಪೂರ್ವದ ಕವಲೆನಿಸಿ ಕರ್ನಾಟಕದ ವಿವಿಧ 
ಭಾಗಗಳಲ್ಲಿ ಹರಿದು ತಮಿಳುನಾಡಿಗೆ ಹೋಗಿ ಕಾವೇರಿಯು ಪೂಂಪಟ್ಟಣಮ್‌ 
ಬಳಿ ಬಂಗಾಳಕೊಲ್ಲಿಯನ್ನು ಸೇರುತ್ತದೆ. 


“ಕಾವೇರಿ” ಶುದ್ಧ ಕನ್ನಡ ಪದ. ತಮಿಳುನಾಡಿನಲ್ಲಿಯೂ ಅದೇ ಹೆಸರಿದ್ದರೂ 
"'ಪೊನ್ನಿ' ಎಂದೂ ಕರೆಸಿಕೊಂಡಿದ್ದಾಳೆ. ಕಿಟೆಲ್‌ ನಿಘಂಟು ರೀತ್ಯಾ "ಕವ' ಎಂದರೆ 
ಕವೋಷ್ಟ (ಕವ-ಉಷ್ಟು: ತುಸು ಬೆಚ್ಚಗಿನ ನೀರಿನವಳು; ಏರಿ ಇಂದ ಇಳಿದವಳು 
ಕಾವೇರಿ. ಅಲ್ಲದೆ ಕವಲುಗಳಾಗಿ ಹರಿದವಳು (ಕವ-ಕವಲ್‌); ಹರಿದು ಮತ್ತೆ 
ಕೂಡಿದವಳು, ಈ ಕಾರಣ ಕಾವೇರಿ ಕನ್ನಡ ಶಬ್ದಗಳಿಂದಲೂ ನಿಷ್ಪತ್ತಿಗೊಳ್ಳುತ್ತಾಳೆ. 
ಕವೇರ ಪುತ್ರಿ ಕಾವೇರಿ ಎಂಬ ಪೌರಾಣಿಕ ಆರೋಪದಲ್ಲಿಯೂ ಆಕೆಯ ತುಸು 
ಬೆಚ್ಚಗಿನ ಕವಲುಗಳ ಹರಿವಿನ ಸಂಕೇತ ಅಡಗಿದೆ ಎನ್ನಿಸುತ್ತದೆ. ಹೀಗಾಗಿ ಕವಲಾಗಿ 
ಹರಿದದ್ದೂ ಎಂದಿನ ಏಕ ನಡೆಗೆ ವಿಭಿನ್ನ ಎಂಬ ಸಂಕೇತವೂ ಆಗುತ್ತದೆ. 
ಸ್ವಾಂದಪುರಾಣದಲ್ಲಿ ಆಕೆ ಬ್ರಹ್ನನ ಮಾನಸಪುತ್ರಿಯಾಗಿ ಕವೇರ ಮುನಿಗೆ ಲಕ್ಷ್ಮೀಯ 
ಅಂಶವಾಗಿ, ಲೋಪಾಮುದ್ರೆ ಎಂಬ ಹೆಸರಿನಲ್ಲಿ ಸಾಕುಮಗಳಾಗಿ “ಕಾವೇರಿ” 
ಎನಿಸಿದ ಕತೆ ಇದೆ; ಶಿವನನ್ನು ಮೆಚ್ಚಿಸಿ ವಿಮಲನದೀ ರೂಪವನ್ನು ಹೊಂದಿದವಳು 
ಎಂದಿದೆ. 


ಬ್ರಹ್ಮಗಿರಿ. ಅಗ್ನಿಗಿರಿ, ವಾಯುಗಿರಿ, ಗಜರಾಜಗಿರಿ ಎಂಬ ಪಶ್ಚಿಮಘಟ್ಟಗಳ 
ಪರ್ವತ ಶ್ರೇಣಿಗಳ ನಡುವೆ ಇರುವ ಕೊಡಗಿನ ಕಾವೇರಿಯ ಚಿಮ್ಮುಗೆಯ ನೆಲೆಯೆ 
ತಲಕಾವೇರಿ. ಅಗಸ್ತ್ಯನ ಕೋರಿಕೆಯಂತೆ ಮದುವೆಯಾಗವಲ್ಲಿ ಎಂದೂ ತನ್ನನ್ನು 
ಉಪೇಕ್ಷಿಸಿ ಹೋಗಬಾರದೆಂದು ಶರತ್ತಿಟ್ಟವಳು ಕಾವೇರಿ. ಈ ಒಪ್ಪಂದ 
ಉಲ್ಲಂಘನೆಯಾದರೆ ನದಿಯಾಗಿ ಹರಿದು ಸಮುದ್ರ ಸೇರುವೆ ಎಂದಳು. ಅಗಸ್ತ 
ಅದಕ್ಕೆಲ್ಲ ಒಫಿದ. ಆದರೆ ಒಮ್ಮೆ ತನ್ನ ಕಮಂಡಲುವಿನಲ್ಲಿ ಕಾವೇರಿಯನ್ನು ಆವಾಹನೆ 
ಮಾಡಿ ಶಿಷ್ಯರಿಗೆ ಕಾಯಲು ಹೇಳಿ ಕನಕಾನದಿ ತೀರಕ್ಕೆ ಹೋದನು. ಇದು 
ಕಾವೇರಿಗೆ ಬಂಧನವೂ ಆಯಿತು; ತನ್ನ ಮಾತು ಮೀರಿ ಅಗಸ್ತ್ಯ ಬೇರೆಡೆ ಹೋದಂತೆ 
ಎನಿಸಿತು. ಇದೆಲ್ಲ ಶರತ್ತಿನ ಉಲ್ಲಂಘನೆ ಎನಿಸಿತು. ಲೋಪಾಮುದ್ರೆ ಕಾವೇರಿ 
ಕಮಂಡಲುವಿನಿಂದ ಹೊರಬಂದಳು. ಪಕ್ಕದ ಬ್ರಹ್ಮಕುಂಡಿಕೆ ಸೇರಿ ಜಲರೂಪ 
ತಳೆದು ಹರಿಯತೊಡಗಿದಳು. ಅಗಸ್ತ್ಯರ ಶಿಷ್ಠರು ತಡೆಯಲೆಳಸಿದರು. ಆಗ 
ಗುಪ್ತಗಾಮಿನಿಯಾಗಿ ಹರಿದು ಮತ್ತೆ ಕಾಣಿಸಿಕೊಂಡು ಮುಂದರಿದಳು. ಅಗಸ್ತ ರು 
ಬಂದು ಪ್ರಾರ್ಥಿಸಿದರು. ಲೋಪಾಮುದ್ರೆ ಎಂಬ ಹೆಸರಿನಿಂದ ಅವರೊಡನೆ 


WF EVUU a 


1280 ಕರ್ನಾಟಕ ಥೈತ ಚಳವಳಿ-ಸತ್ಯಾಗ್ರಹಗಳು 


ಉಳಿಯುತ್ತೇನೆ; ಕವೇರ ಪುತ್ರಿ ಕಾವೇರಿ ಎನಿಸಿ ಸಮ ಜೀವರಾಶಿಯ ಕ್ಷೇಮಕ್ಕಾಗಿ 
ಹೊರಡುತೆ ತೇನೆ ಎಂದು ವಿವರಿಸಿ ನಡೆದಳು. ಅಗಸ , ಪಾರ್ಥಿಸಿದಂತೆ ಆ ಹಾದಿಯಲ್ಲಿ 
ಸಾಗಿ ತಮೆಳುನಾಡಿನ ಹಿತಕ್ಕೂ ಆಗಿ ಅಲ್ರಿ ಲಿಯ "ಸಮುದ ಸೇರಿದಳು.*' 


ಭಾಗಮಂಡಲದಲ್ಲಿ ಕನಕೆ, ಹಾಗು ಗುಪ್ತಗಾಮಿನಿ ಸುಜ್ಯೋತಿಯರೊಡನೆ 
ಕೂಡುವ ಕಾವೇರಿ, ಅಗ್ನಿಪುರಾಣದ ರೀತ್ಯಾ “ಕವೇರ ಎಂಬ 'ಅರಸ ನ ಸಾಕು 
ಪುತ್ರಿ: ಲೋಪಾಮುದ್ರೆಯಾಗಿ ಅಗಸ್ಥ್ಯನ ಸ ಸತಿಯಾಗುವುದು; ಇನ್ನೊಂದು ರೂಪ 
ನದಿಯಾಗಿ ಹರಿಯುವುದು ಎಂದಿದೆ, ಅಗಸ್ತ್ಯ ಆಕೆಯನ್ನು ಮದುವೆ ಆದಾಗ 
ದಕ್ಷಿಣ ಭಾರತದಲ್ಲಿ ಮಳೆ ಇಲ್ಲದೆ ನೀರಿನ ಕೊರತೆಯಿಂದ ಕಂಗಾಲು ಸ್ಥಿತಿ 
ಇತ್ತಂತೆ. ವಿಷ್ಣು ಮಾಯೆಯ ರೂಪದಲ್ಲಿದ್ದ, ಲೋಪಾಮುದ್ರೆ ಅಗಸ ಸ್ಥನ ಕೋರಿಕೆಯಂತೆ 
ನದಿಯಾದಾಗ ಕಮಂಡಲುವಿನಲ್ಲಿ ತುಂಬಿಕೊಂಡ. ಅಗಸ್ತ್ಯ ವನಿದಾಗ ಕಮಂಡಲು 
ಬಿರುಗಾಳಿಯಿಂದಾಗಿ ಉರುಳಿತು. ಆ ಹೊತಿಗೆ ನೆಲ್ಲಿ ಮರದ ರೂಪದಲ್ಲಿದ್ದ 
ವಿಷ್ಣುವನ್ನು ಕೈಲಾಸದ ವಿರಜಾನದಿ ತೀರ್ಥವನ್ನು ಬ್ರಹ್ಮನು ಶಂಖದಿಂದ ತುಂಬಿ 
ತಂದು ಪೂಜಿಸುತ್ತಿದ್ದ. ಅಲ್ಲಿಂದ ಹರಿದ ನೀರು ಹಾಗು ಕಮಂಡಲುವಿನಿಂದ 
ಹೊರಬಿದ್ದ ನೀರು ಸೇರಿ ಹರಿದು ತೀರ್ಥಕುಂಡಿಕೆಗೆ ಸೇರಿ ಕಾವೇರಿ ಆಯಿತು 
ಎನ್ನು ವುದಿದೆ. * ಈ ಕತೆಯ ಲೀತ್ಮಟ್ಲೊ ಶಿಮೂರ್ತಿಗಳ ವರಪ್ರಸಾದಿತೆ, ಕಾವೇರಿ 
ಕವಲುಗಳ” ಮೂಲದವಳು ನಾ ಆಗುತ್ತದೆ. ಸ್ಕಾಂದಪುರಾಣದಲ್ಲಿ ಕಾಮೇರಿ 
ತನ್ನ ತನುವನ್ನು ಎರಡಾಗಿ ಮಾಡಿಕೊಂಡು "ಕೋಪಾ ಮುದ್ರೆ, ಕಾವೇರಿ ಎಂದು 
ಹೆಸ ಸರುಗೊಂಡದ್ದನ್ನು “ದೇವೀ ಸ್ಪಬೇಹಂ ಚಿ ದ್ವಿಧಾಕರೋಶ್‌' ಎಂಬ ಮಾತುಗಳಲ್ಲಿ 
ವ್ಯಕ್ಷಗೊಳಿಸಲಾಗಿರುವುದು ಕವಲಾದವಳು ಎಂಬುದರ ಸೂಚನೆ ಆಗಿದೆ; ನಿಜಗುಣ 
ಶಿವಯೋಗಿಗಳ "ವಿವೇಕ ಚಿಂತಾಮಣಿಯಲ್ಲಿ, ಮರುದ್ಬೆ ಫದ ಕಾವೇರಿ ಎಂಬ 
ಎರಡು ಹೆಸರುಗಳ ರೂಪದಲ್ಲಿ ಆಕೆ ಹರಿದು ಬಂದದ್ದನ್ನು ಹೇಳಲಾಗಿದೆ ಎಂದರೆ 
ಎರಡು ಕವಲಾಗಿ ಬಂದವಳೆಂಬ ಸೂಚನೆಯೆ ಒದಗುತ್ತದೆ. 


ಕೊಡಗಿನ ಮೂಲನಿವಾಸಿ ದಲಿತವರ್ಗದ ಕೆಂಬಟ್ಟಿಗಳ "ಕಾವೇರಮ್ಮೆ'ಯ 
ಹಾಡಿನಲ್ಲಿ ಅಗಸ್ತ್ಯ ಮತ್ತು ಕಶ್ಯಪರ ನಡುವೆ ಕಾವೇರಿಯನ್ನು ಮದುವೆ ಆಗಲು 
ಸರ್ಧೆ ಬಿತ್ತು. ಕೊನಿಗೆ ಶರತ್ತಿನ' ಮೇಲೆ ಅಗಸ್ತ ನೊಡನೆ ಅವಳಿಗೆ ಹೂ ಮದುವೆ 
ಆಯಿತು. ಅಗಸ್ತ 5 ಮಾತು ತಪ್ಪಿದ. ಅವಳನು.  ಮುಚ್ಚುವರೆ ಮಾಡಲು ನೋಡಿದ. 
ಕಾವೇರಿ ಅದನೆಲ ಮೀರಿ ನದಿಯಾಗಿ ಜಂ ಕೊಡವರ ಜಾನಪದಗೀತೆ 
“1 “ಸ್ವಾಂದ ಪುರಾಣಾಂತರ್ಗತ ಶ್ರೀ ಕಾವೇರಿ ಮಹಾತ್ಮೆ (ಎದುರ್ಕುಳ ಕೆ. ಶಂಕರನಾರಾಯಣ ಭಟ್‌, 
ಶ್ರೀ ಕಾವೇರಿ ವೈಭವ. 1987, ಫೊಡಗು) ದ್ವಿತೀಯ ಲಾಯ. ಶ್ಲೋಕ 39, 44, 46, 49 55; ಮತ್ತು 
ಫು.30 


*2. ಶ್ರೀ ಕಾವೇರಿ ವೈಭವ, ಅದೇ. ಪು. 541 
+3. ಎಂ.ಜಿ. eo 1993, ಕೆಂಬಟ್ಟಿ ಸಂಸ್ಕೃತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಪು. 366 


ಕಾವೇರಿ: ಜಲವಿವಾದ - ಐತೀರ್ಪು - ಚಛವಳಿಗಳು 1281 


"'ಮೂಲಕಾವೇರಿ ಪಾಟ'ನಲ್ಲಿಯೂ, ಕಾವೇರಿ-ಅಗಸ್ತರ ಮದುವೆ ಷರತ್ತು ಉಲ್ಲಂಘನೆ 
ಹಾಗೂ ಪರಿಣಾಮದ ಕತೆಯೂ ಈ ಮೇಲಿನವುಗಳನ್ನೆ ಹೆಚ್ಚು ಕಡಿಮೆ ಹೋಲುತ್ತದೆ. 
ಈ ಸಂದರ್ಭಗಳೆಲ್ಲ ಒಂದು ರೀತಿಯ ಕರ್ನಾಟಕ-ತಮಿಳುನಾಡು ನಡುವಣ 
ಕಾವೇರಿ ನೀರಿನ ಸಂದರ್ಭದ ಅಣೆಕಟ್ಟು, ಶರತ್ತು ಹಾಗೂ ಉಲ್ಲಂಘನೆ, ಪ್ರತಿಭಟನೆಗಳ 
ಪೌರಾಣಿಕ ಸಂಕೇತಗಳಾಗಿಯೇ ಕಾಣಿಸುವಂತಿವೆ. ಇಲ್ಲಿ ತಮಿಳು ಅಗಸ್ತ ಮೋ, 
ಉತ್ತರದ ಅಗಸ್ತ ನೋ ಯಾರೇ ಇರಲಿ, ತಮಿಳುನಾಡನ್ನು ಪ್ರತಿನಿಧಿಸಿದ" ಅಗಸ್ತ್ಯ 
ಪರಂಪರೆಯವನೊಬ್ಬ ಎಂದಿಟ್ಟುಕೊಂಡರೂ ಕತೆ ಪುರಾಣದ್ದೆ ಆಗಿದೆ. ಅಂದೆರೆ 
ಕಾವೇರಿ ಸಿಟಿ ಚಳವಳಿಯನ್ನು ಪೌರಾಣಿಕ, ಐತಿಹಾಸಿಕ ಹಾಗೂ 
ಸಾಮಾಜಿಕ-ತಾಂತ್ರಿಕ ನೆಲೆಗಳಲ್ಲಿ ಪರಿಗಣಿಸಬೇಕಾಗುತ್ತದೆ. 


ಅಗಸ್ತ ನ ವಲಸೆ ಕುರಿತಂತೆ ಕೇರಳದ ಗಂಥಗಳು; ಅಗಸ್ತ್ಯನು ದಕ್ಷಿಣಭಾರತಕ್ಕೆ 
ತನ್ನ ಜೊತೆಯಲ್ಲಿ ವೆಲೀರರ ಹದಿನೆಂಟು ಕುಟುಂಬಗಳನ್ನು, ಅರುವಲರ್‌ 
ಬುಡಕಟ್ಟಿನವರನ್ನು ಕರೆದುಕೊಂಡು ಬಂದನಂತೆ. ಅಲ್ಲಿ ಕಾಡುಗಳನ್ನು ಕಡಿದು 
ಕರೆ ತಂದವರನ್ನು ನೆಲೆಗೊಳಿಸಿದನಂತೆ. ಈ ವಲಸೆ ಸುಮಾರು ಕ್ರಿಪೂ. 1075 
ರಲ್ಲಿ ನಡೆಯಿತು ಎಂದೆಲ್ಲ ಹೇಳಿದೆ.*" ಈ ಕತೆಯನ್ನನುಲಕ್ಷಿಸಿದರೆ ಅಗಸ್ತ್ಯ ಕಾವೇರಿಯ 
ಮದುವೆಯ ಕತೆ ಕ್ರಿಪೂ. 1075 ರ ಸುಮಾರಿನ ಕತೆಯಾಗುತ್ತದೆ. ಅಂದರೆ ಕಈಗೈೆ 
ಮೂರುಸಾವಿರ ವರ್ಷಗಳ ಹಿಂದಿನ ಘಟನೆಯಾಗಿ ಪೌರಾಣಿಕ ಲಗತ್ತುಗಳು ಆ 
ನಂತರ ಅಂಟಿದವೆಂದಾಗುತ್ತದೆ. ಅಗಸ್ತ್ಯ-ಕಾವೇರಿ ಮದುವೆಯ ಸಂದರ್ಭದ 
ಶರತ್ತುಗಳ (ಒಪ್ಪಂದ) ಉಲ್ಲಂಘನೆಯಾದಾಗ, ಕಾವೇರಿಯ ಹರಿವಿಗೆ ಅಗಸ್ತ್ಯ 
ಅಡ್ಡಿಮಾ ಡುವಂತಿಲ್ಲ ಎಂದು ಕಾವೇರಿಯ ಪರವಾಗಿ ನಿಂತವರು ಕೊಡಗಿನ 
ಕೆಂಬಟ್ಟಗಳು, ಕೊಡವರು, ಹಾಗು ಅಂದಿನ ಇತರ ಸ್ಥಳೀಯರಂತೆ* ಬೆ, ಕತೆ ಹಾಗು 
ಜನತೆ ಯಾವು ದೇ ಕಾಲದ್ದಿರಲಿ, ಸಾಂಕೇತಿಕವಾಗಿ ಕಿಸ್ತಪೂರ್ವದಿಂದಲೇ ಕಾವೇರಿ 
ನೀರಿನ ಸಂಬಂಧದ ಸಂಘರ್ಷಗಳು, ಒಪ್ಪಂದಗಳು, ನಿಯಮಭಂಗ ಇತ್ಯಾದಿಗಳು 
ಇದ್ದ ಬಗ್ಗೆ ಪೌರಾಣಿಕ ಕ ಸೂಚನೆಯನ್ನೂ ನೀಡುವಂತಿವೆ. ಅಂತಾಗಿ ಕೊಡಗಿನಲ್ಲಿಯೇ 
ಆಕೆಗೆ ಮೊದಲ ಅಣೆಕಟ್ಟು ಕಟ್ಟಲಾಯಿತೆ? ಎಂಬ ಅನುವರಾನ 
ಸೂಚನೆಗೊಳ್ಳುವಂತಿದೆ. 


*4,j,K. Mammen., 1942, Kerala Culture, pp.30-81 
ii. A. Sridhara Menon., 1979, Social and Cultural History of India-Kerala, 
New Delhi, pp.58-59 
+5. ಕದನೂರು(ಕೊಡಗು)ವಿನ ಚಾವುಂಡಕುಟ್ಟ ಎ. ಜೊಳ್ಳು ಅವರು ಹೇಳಿದ ಕತೆ. 


1282 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ಅಗಸ್ತ್ಯ ತಮಿಳುನಾಡಿನ ಪರವಾಗಿ ಕಾವೇರಿಯ ನೀರನ್ನು ಬಯಸಿದ 
ಸಂಕೇತವಾಗುತ್ತಾನೆ. ಸರಾಗದ ಹರಿವಿನ ಕಾವೇರಿಗೆ, ಅವನ ಕಮಂಡಲು ಅಣೆಕಟ್ಟೆಯ 
ಕಟ್ಟುವ ಪ್ರಯತ್ನದ ಸಂಕೇತವಾಗುತ್ತದೆ ಹಾಗು ಕಾವೇರಿಯ ಶರತ್ತುಗಳು ಒಪ್ಪಂದಕ್ಕೆ 
ತೋರಿದ ಸೌಹಾರ್ದದ ಸೂಚನೆಯಾಗುತ್ತದೆ. ಕನಕೆಯತ್ತ ವಾಲುವ ಅಗಸ್ಕ್ಯನದು 
ಭಾಗ ಮಂಡಲದ ಸಂಗಮಕ್ಕೆ ಮುಂಚೆಯೆ ಬೇರೊಂದು ನದಿಯನ್ನೂ ಬಳಸಿಕೊಳ್ಳುವ 
ಹುನ್ನಾರವೆನಿಸುತ್ತದೆ. ಅದನ್ನು ಕಂಡ ಕಾವೇರಿ ಕನ್ನಡನಾಡಿನ-ಕೊಡಗು ಹಿತಕ್ಕೆ 
ಮಾರಕ ಎಂದು ಕಟ್ಟು ಒಡೆದು ಹೊರಬೀಳುವುದೇ ಕರ್ನಾಟಕದ ಪ್ರತಿಭಟನೆಯ 
ಮೊದಲ ಸಂಕೇತವೆನಿಸುತ್ತದೆ. ಪುರುಷ ಪ್ರಧಾನ ಸಾಹಿತ್ಯದ ಕತೆಯಾದ ಕಾರಣ 
ಪುರಾಣದಲ್ಲಿ ಆಕೆಯ ಪ್ರತಿಭಟನೆಯನ್ನು ಸೌಮೃರೂಪದಲ್ಲಿ ತೋರಿಸಲಾಗಿದೆಯಷ್ಟೆ 
ಅಲ್ಲದೆ ಲೋಕ ಕಲ್ಯಾಣಕ್ಕೆ ಸಾಗುವನೆಂಬ ಕಾವೇರಿಯ ಮಾತು ನೀರಿನ ಬಳಕೆ 
ಸರ್ವರಿಗೂ ಸಮನಾಗಿ ದಕ್ಕಲಿ ಎಂಬ ಚಳುವಳಿಯ ಸಂಕೇತವಾಗಿ ನಮ್ಮ ಇಂದಿನ 
ಆಶಯದ ಐತಿಹಾಸಿಕ ಪೂರ್ವ ಮಾದರಿಯಾಗಿದ್ದಾಳೆ ಎಂದೆನಿಸುತ್ತದೆ. ಹೀಗಾಗಿ 
ಕಾವೇರಿ ಪ್ರತಿಭಟನೆ-ಚಳುವಳಿಯ ಬೀಜ, ಕ್ರಿಸ್ತಹೂರ್ವದ್ದು ಹಾಗು ಆನಂತರ 
ಸ್ವಾಂದಹುರಾಣಾಂತರ್ಗತ ಸಂಕೇತದಲ್ಲಿ ಬಿಂಬಿತವಾಯಿತು ಎನ್ನಬೇಕು. ಇದಕ್ಕೆ 
ಪೂರಕವಾದ ಘಟನೆಗಳು ಪಾರಂಪರಿಕವಾಗಿ ನಡೆದು ಬರಲು, ಕರ್ನಾಟಕ 
ಹಾಗು ತಮಿಳುನಾಡಿನ ಜನತೆಗೆ ಜೀವದಾಯಿನಿ ವರೌಲ್ಯವಾಗಿ 
ಅಮೃತವರ್ಷಿಣಿಯಾಗಿ ಕಾವೇರಿ ಬೆಳೆದು ಬಂದದ್ದೆ ಕಾರಣವಾಗಿದೆ. ಧಾರ್ಮಿಕ, 
ಪೌರಾಣಿಕ ಮೌಲ್ಯಗಳ ಸಾವಯವವಾಗಿ ಕನ್ನಡ ಕುಲನಾರಿ ಕಾವೇರಿಯಲ್ಲಿ 
ತನ್ನಯಗೊಂಡ ಕಾರಣ ಆಕೆ ಈ ಎರಡೂ ರಾಜ್ಯಗಳ ಜನತೆಯ ಉಸಿರಾಗಿಬಿಟ್ಟಳು, 
ಜೀವಧ್ದನಿಯಾಗಿಬಿಟ್ಟಳು, ಜೀವನದ್ದನಿಯೆ ಆಗಿಬಿಟ್ಟಳು. ಅವರ ಬದುಕು ತಲೆ 
ತಲೆಮಾರುಗಳಿಂದ ಅವಳೊಡನೆ ಜೀವಂತ ವಾಹಿನಿಯಾಗಿ ಬೆಳೆದುಬಿಟ್ಟಿತು. ಅಂತೇ 
ಕೊಡಗಿನ "ಕನ್ನಿ ಕಾವೇರಿ’ ಮುದ್ದಿನ ಮಗಳು, ತಮಿಳುನಾಡಿಗೆ "ಪೊನ್ನಿ 
ಕಾವೇರಿ'ಯಾಗಿ ಮುದ್ದಿನ ತಾಯಿ ಆಗಿಬಿಟ್ಟಿದ್ದಾಳೆ. ಕುಲೋತ್ತುಂಗ ಚೋಳನ 
ಶಾಸನಗಳೂ ಹೀಗೆಯೇ ಸಂಬೋದಧಿಸಿವೆ. ಸಂಸ್ಕೃತದಲ್ಲಿ ಅದರ 
ಜಾಯಮಾವನಕ್ಕಗುಣವಾಗಿ “ಕಾವೇರಿ” ಶಬ್ದಕ್ಕೆ ಶುದ್ಧ, ಸಿದ್ಧ, ಮೋಕ್ಷಪ್ರದಾಯಿನಿ 
ಎಂದು ಅರ್ಥೈಸಿಕೊಳ್ಳಲಾಗಿದೆ. ತಮಿಳಿನ ಸಾಹಿತ್ಯ ಕಾವ್ಯ ಕೃತಿಯಾದ “ಮೊರು 
ನರಾರ್ರುಪಡೈ” ನಲ್ಲಿ ಕರಿಕಾಲಚೋಳನ ಹಿರಿಮೆ ಹಾಗೂ ಕಾವೇರಿಯ ಮಹಿಮೆಯನ್ನು 
ವರ್ಣಿಸಲಾಗಿದೆ. 


ಕಾವೇರಿ: ಜಲವಿವಾದ - ಖತೀರ್ಸ್ಷುು - ಚಳವಳಿಗಳು 1283 


ಉತ್ತರ ಕರ್ನಾಟಕದಲ್ಲಿ ದಾವಾ ರಾಜಧಾನಿಯಾಗಿ ಹೊಂದಿದ್ದ 
ಬಾದಾಮಿ ಚಾಲುಕ್ಕರ ಕ್ರಿ ಕ್ರಿಶ. 550ರ ಶಾಸನದಲ್ಲಿ "ಕಾವೇರಿ ಕಪಿನಿ ಶ್ರೀನದಿಗಳಿಂದ 
ಅಲಂಕ್ಷತವಾದ ಚಾಲುಕ್ಕ ಸಾಮ್ರಾಜ್ಯ'ವೆಂದು ಇಡೀ ಕರ್ನಾಟಕದ : ನದೀಜಾಲದ 
ಸೂಚನೆ ನೀಡುವಂತಿದೆ. ಕ್ರಿಶ. 550 ರ ಯಳಂದೂರಿನ ಮಾಂಬಳ್ಳಿ ತಾಮ್ರ 
ಶಾಸನವು (ಎ.ಕ.ಸ. 4, ಮೈಸೂರು ಜಿಲ್ಲೆ ಶಾಸನ 167) ಪುನ್ನಾಟದ ತಾಮಕಸ್ನಪ ಸಪ 
ವಂಶದ ರಾಷವರ್ಮನವ ಓಂಕೆಯನ್ನು ಹೇಳುತ್ತ ಅವನ ರಾಜ್ಯವು ಕಾವೇರಿ- 
ಕಪಿನಿಯಿಂದ ಭಿತವಾಗಿದ್ದ ಬಗ್ಗೆ ಹೇಳಿದೆ ಇನು ಗಂಗ-ಬಾದಾಮಿ ಚಾಲುಕ್ನರ 
ಶಾಸನೋಕ್ತ ಮಾತನ್ನೆ ಕ ೀಳಿದಂತಿದೆ: ಈ ಮುನ, ಯಗ್ಗೇದದಲ್ಲಿ "ಕಾವೇರಿಯ'ಯ 
ಅಸಿತ್ಸವು ಸೊಚಿತವಾಗಿರುವ ಬಗ್ಗೆ ನಿಜಗುಣ ಶಿವಯೋಗಿಗಳು ಗಮನಿಸಿದ್ದಾರೆ 
(ಈ: ರಿಗೆ ಇನ್ನೊಂದು ಹೆಸರು" 'ಮರುದ್ದೆ ಪದೆ; ಯಗ್ಗೇದದಲ್ಲಿ "'ಮರುದ್ಧೆ ಡೇ 
ವಿತಸ್ತಯಾ' ಎಂದಿರುವುದೆ ಇದಕ್ಕೊಂದು ಐಫಾಸಿಕ ಆಫಾರು ವರಾಹ ಮಿಫೆರನ 
ಬ್ಬ ಹೆತ್‌ ಸಂಹಿತೆಯಲ್ಲಿ (ಕ್ರಿಶ. 505-87) "ಕರ್ನಾಟಕ ಮಹಾಟವಿ.. "ಕಾವೇರ್ಯೋ 
ರಿಷ್ಠ ಮೂಕಕ್ಲೆ' ಎಂದು ಉಕ್ತವಿದ್ದು ಕಾವೇರಿಯ ಪ್ರಸಿದ್ದಿಯ ಚಿತ್ರವನ್ನು ನೀಡುತ್ತದೆ. 
ರಾಷ್ಟಕೂಟರ ಮುನ್ನವೆ ಬಾದಾಮಿ ಸಾಲವ ಇರಿಯನ್ನು ಸರಸ ಕಾವೇರಿ 
ಹೆಸಠನ ಪ್ರಾಚೀನತೆಯನ್ನು ಹೇಳಿದಂತಿದೆ; “ಕಾವೇರಿ ಕಪಿನೀ ಶ್ರೀನದಿಭಿರಲಂಕೃತಸ ತಸ್ಯ 
ವಿದೇಹ ಇವ ಬಭ್ರಾಡ್ಯವಸಾನಸ್ಯ ಅಧಿಪತಿಃ” 


ಕ್ರಿಶ. ಸು 520 ರ ಗುಡ್ನಾಪು ಪುರ ಶಾಸನದ ರೀತ್ಯಾ ಕದಂಬರ ನಯನ ಮ 
ಪಾಂಡ್ಯ, ಕೊಂಗಾಳ್ಳ, ಚೇರರನ್ನು ಗೆದ್ದ ವಿಷಯವಿರುವಲ್ಲಿ ಕೊಡಗಿನ ಕಾವೇರಿಯ ಮೇಲಿವ 
ಹಕ್ಕು 'ಅಪನಿಗಿತ್ತೆನ್ನಬೇಕು 


1ನೇ ಕೀರ್ತಿ ವರ್ಮನು ಕ್ರಿ. ಶ.566ರ ಮಹಾಕೂಟ ಶಾಸನದಲ್ಲಿ ತಲಕಾಡು 
ಗಂಗ, ದ್ರಮಿಳ ಚೋಳ ಪಾಂಡ್ಯ ಹಾಗೂ ಕೇರಳದ ಅರಸರನ್ನು (ಚೀರ) ಗೆದ್ದ 
ವಿಷಯವಿದೆ; ಇಮ್ಮಡಿ ಪ ಹುಲಿಕೇಕಿ 1ನೇ ವಿಕಮಾದಿತ್ಯ 2ನೇ ವಿಕಮಾದಿತ್ಯ ಇವರೆಲ್ಲ 
ಚೋಳರನ್ನು ಸೋಳಿಸಿದ್ದವರೆ. ಹೀಗಾಗಿ ಅವರ ಕೀರ್ತಿ ಕಾವೇರಿ ಆಚಿಯೆವರೆಗೂ 
ಹರಡಿತ್ತೆಂದಾಗುತ್ತದೆ; ಕವೇರಿ ಕರ್ನಾಟಕದಿಂದ ಆಚೆಗೆ ಹರಿದೂ ಕರ್ನಾಟಕ 
ಸಾಮ್ರಾಜ್ಯದೊಳಗೆದ್ದಳೆಂದಾಗುತ್ತ ತ್ತದೆ; (ರಾಷ್ಟಕೂಟರ 2ನೇ ಕೃಷ್ಣ ಕ್ರಿ.ಶ. 950ರಲ್ಲಿಯೇ 
ತಮಿಳುನಾಡಿನ ರಾಮೇಶರ ಘಾಗೂ ಸಿಕೆಹಳದವರೆಗೂ ದಂಡಯಾತ್ರೆ ಮಾಡಿ 
ವಿಜಯಸ್ಪಂಭವನ್ನು ರಾಹೇಶರದಲ್ಲಿ ನೆಟ್ಟ ಸಂಗತಿಯೂ ಇದೆ) ಇದೂ ಕೂಡ 
ಮೇಲಿನ ಸಂಗತಿಗೆ ಶೋಷಕಸಔೆ ಆಗಿದೆ. ನಂಥ ಕಾವೇರಿ-ಕಪಿನೀ ಪ್ರದೇಶವನ್ನೂ 
ಕೃಷಿ ಕಸುಬಿನ ಆಂಕಣವನ್ನಾಗಿ ಕನ್ನ ಡಿಗರು ಮಾಡಿದ್ದರು ಎಂಬುದಕ್ಕೆ ಶಾಸನದಲ್ಲಿ 
ಬರುವ ಸಾಲು: 


“ಕದಳೀ ಕಮುಕ ನಾಳಿಕೇರೇಕ್ಷುಪನಸ ಚಮಕ ತಾಂಬೂಲ ವಕುಲಾಶೋಕ 
ಹುನ್ನಗ” ಅಂದರೆ ಬಾಳೆ, ಅಡಿಕೆ ತೆರಿಗು, ಕಬ್ಬು, ಹೆಲಸು, ಚಂಪಕ, ವೀಳೆಯದೆಲೆ, 
ಬಕುಳ, ಆಶೋಕ ಪುನ್ನಾಗ ಇತ್ಯಾದಿ ಆರ್ಥಿಕ ಬೆಳೆಗಳಿಂದ ಆ ಪ್ರದೇಶ 


ಫಲಭರಿತವಾಗಿತ್ತು ಎಂದು pe E 


1284 ಕರ್ನಾಟಕ ರೈತ ಚಳವಳಿ-ಸತ್ಕಾಗ್ಗಹಗಳು 


ಕೊಡಗಿನ ಕ್ರಿಶ. 1001ರ ಮಡಿಕೇರಿ ಶಾಸನದಲ್ಲಿ ಮೊಟ್ಟಮೊದಲಿಗೆ 
'ತಲಕಾವೇರಿ'ಗೆ ಇದ್ದ ಜನಪದ ಪರ್ಯಾಯ ನಾಮವನ್ನು ("ಮೊದಲ್ಫಾವೇರಿಯಂ 
ಮಿನ್ನು ರಾಮೇಶ್ನ್ವರಮರ್ಚಿ) ಅಂದರೆ "ಮೊದಲ್ವಾವೇರಿ' ಎಂಬ ಹೆಸರನ್ನು ಹೇಳಿದೆ. 
(ಕೊಡಗು ಜಿಲ್ಲೆ ಎಕ. ಸಂಪುಟ 1: ಶಾಸನ ಶಂಖ್ಯೆ 2, ಮಡಿಕೇರಿ). ಹೀಗೆ ಕಾವೇರಿಯ 
ಹೆಸರು ಜನಜೀವನದಲ್ಲಿ ಬೆರೆತ ಬಗೆಯಾಗಿದೆ. (ಕೊಡಗಿನಲ್ಲಿಯೆ ಕನಕೆ, ಕಕ್ಕಬೆಹೊಳೆ, 
ಕದನೂರು ಹೊಳೆ, ಬೆಳ್ಳಮಾಡು ಹೊಳೆ, ಕುಮ್ಮ ಹೊಳೆ, ಮುತ್ತಾರುಮಡಿ ಹೊಳೆ, 
ಚಿಕ್ಕಿಹೊಳೆ, ಚಾರಣಹೊಳೆ, ಮಾದಾಪುರಹೊಳೆ, ಹಟ್ಟಿಹೊಳೆ, ತಕ್ಕೆಹೊಳೆ ಹಾರಂಗಿ 
ಇತ್ಯಾದಿ 12 ಉಪನದಿಗಳನ್ನು ಕೂಡಿಕೊಂಡು ಮೈಸೂರು ಜಿಲ್ಲೆಗೆ ಬಂದು 
ಕೃಷ್ಣರಾಜಸಾಗರದ ಎಡ ಮತ್ತು ಬಲದಂಡೆಗಳಲ್ಲಿ ಹೇಮಾವತಿ ಹಾಗು ಕೊಡಗಿನ 
ಲಕ್ಷಣತೀರ್ಥವನ್ನು ತನ್ನು ತೆಕ್ಕೆಗೆ ತೆಗೆದುಕೊಳ್ಳುತ್ತದೆ, ಕಾವೇರಿ). ಕವಿರಾಜಮಾರ್ಗದ 
ಶ್ರೀವಿಜಯ "ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ನಾಡದಾ ಕನ್ನಡದೊಳ್‌ 
ಭಾವಿಸಿದ ಜನಪದಂ. ಎಂದು ಕನ್ನಡನಾಡಿನ ದಕ್ಷಿ ಕ್ಲಿಣೋತ್ತರ ವ್ಯಾಪಕತೆಯನ್ನು 
ಜನಪದವನ್ನು ಬಿಂಬಿಸಿದ್ದಾನೆ. ಅಲ್ಲದೆ ಧಾರವಾಡದ ಹಾನುಗಲ್ಲಿನ ಮತ್ತದೇಶದ 
ದೊರೆ ಸಿದ್ದಾರ್ಥ ಕೊಡಗಿನಲ್ಲಿ ರಾಜ್ಯಭಾರವನ್ನು ಮೊದಲು ಮಾಡಿದವನಾಗಿ, 
ಅದಕ್ಕೆ ಮತ್ತದೇಶ ಎಂಬ ಹೆಸರೂ ಲ ದ ಕೊಡಗಿನ ಮೂಲ 
ಅರಸ ಕದಂಬರ ಚಂದ್ರವರ್ಮನೆನ್ನಲಾಗಿದ್ದು ಅವನ ಸಂತತಿಯವರು ಉಗುರುಗಳಿಂದ 
ಕ್ರೋಢರಂತೆ ನೆಲ ಅಗೆದು ಹಸನು ಮಾಡಿದರು. ಅಂತಾಗಿ ಕ್ರೋಢದೇಶವೆನಿಸಿ, 
ಮುಂದೆ ಕೊಡಗು ಎನಿಸಿತು ಎಂದೆಲ್ಲ ಹೇಳಲಾಗಿದೆ. ಕೊಡಗು ಮತ್ತು ಕೇರಳ 
ಗಡಿಗಳ ಮಧ್ಯೆ ಇರುವ ಎಡಕಲ್ಲುಗುಡ್ಡದಲ್ಲಿ ಕದಂಬರ ವಿಷ್ಣುವರ್ಮನ ಸಂಸ್ಕೃತ 
ಶಾಸನವನ್ನು ಡಾ. ಹುಳ್ಲ್‌ ಅವರೂ ಕಂಡು ಹಿಡಿದು ಓದಿದ್ದಾರೆ. ಹೀಗಾಗಿ 
ಕೊಡಗಿನ ಕಾವೇರಿ ಕರ್ನಾಟಕದ ಉತ್ತರ ಭಾಗದಲ್ಲೆಲ್ಲ ಚಿರಪರಿಚಿತಳೇ ಆಗಿದ್ದಳು. 
ಅವಳ ಹರಿವಿಗೆ ಕಟ್ಟುಗಳು ಬಿದ್ದಾಗ ಈ ಎಲ್ಲ ಒಳ ಮನಸ್ಸುಗಳೂ ಸಂದಿಸಿವೆ 
ಎನ್ನಬೇಕು. 


ಸಂಗಮ ಚೋಳವಂಶದ ಕರಿಕಾಲಚೋಳನು ಕಾವೇರಿಗೆ ಮೊದಲ ಅಣೆಕಟ್ಟು 
ಕಟ್ಟಿದವ ಎನ್ನಲಾಗಿದೆ. ಅದು ತಮಿಳುನಾಡಿನ ಮಾತು. ಅಗಸ್ತ ೪” ಕಾವೇರಿಯರ 
ಪೌರಾಣಿಕ ಕತೆಯಾದರೋ ಕನ್ನಡನಾಡಿನಲ್ಲಿಯೇ ಕಾವೇರಿಗೆ ಮೊದಲ ಅಣೆಕಟ್ಟು 
ಆಯಿತು ಎಂಬ ಸೂಚನೆ ನೀಡುವಂತಿದೆ. ಇರಲಿ. ಕ್ರಿಶ. 950 ರಲ್ಲಿಯೆ ರಾಷ್ಟಕೂಟದ 
3ನೇ ಕೃಷ್ಣ ರಾಮೇಶ್ವರ, ಸಿಂಹಳದವರೆಗೂ ಸಾಗಿ ವಿಜಯಸ್ಥಂಭವನ್ನು ರಾಮೇಶ್ವರದಲ್ಲಿ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1285 


ನೆಟ್ಟ ಸಂಗತಿ ಇದೆ. ಅಂತಾಗಿ ಕನ್ನಡಿಗ ರಾಷ್ಟ್ರಕೂಟದ ಕಾಲದಲ್ಲಿಯೂ ಕಾವೇರಿ 
ಪ್ರದೇಶಗಳ ಮೇಲಿನ ಆಳ್ಗಿಕೆ ಮುಂದುವರಿದು ಬಂದಿತ್ತು. ಐತಿಹಾಸಿಕವಾಗಿ 
ಕರ್ನಾಟಕದಲ್ಲಿ ಕಾವೇರಿ ನದಿಗೆ 2ನೆಯ ಪ್ರಯತ್ನವಾಗಿ ಕಟ್ಟೆಯನ್ನು ಹಾಸನ 
ಜಿಲ್ಲೆ ರಾಮನಾಥಪುರ ತಾಲ್ಲೂಕಿನ ಸೌಭರಿಕ್ಷೇತ್ರವೆನಿಸಿದ ಕಟ್ಟೇಪುರದಲ್ಲಿ ಕಟ್ಟಲಾಯಿತು; 
ಅದನ್ನು ಕಟ್ಟಿಸಿದವರು ಕ್ರಿಶ. ಸು 10ನೇ ಶತಮಾನದ (ಮಠದ ಸ್ವಾಮಿ!) 
ಶ್ರೀ ರುದ್ರಂಗಣಸ್ಸಾಮಿ ಎಂಬುವರಾಗಿದ್ದಾರೆ; ಕಾಲಾನುಕ್ರಮದಲ್ಲಿ ಈ ಕಟ್ಟೆಯು 
ಜಂಗಮಕಟ್ಟೆ ಎಂದು ಪ್ರಸಿದ್ದಿಗೊಂಡಿತು; ಮುಂದೆ ಕಾವೇರಿಗೆ ಹನಸೋಗೆಯ 
ನಂತರ ಬಳ್ಳೂರು ಎಂಬಲ್ಲಿ ಒಂದು ಕಟ್ಟೆ ಎಡತೊರೆ ತಲ್ಲೂಕಿನಲ್ಲಿ ಅಳಲೆಕಟ್ಟೆ 
(ಚಾಮರಾಜಕಟ್ಟೆ) ಕಟ್ಟಲಾಯಿತು. ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಆ 
ಮುಂದೆ ಚುಂಚನಕಟ್ಟೆ ಬಳಿ ಹನುಮಂತಕಟ್ಟಿ ಎಂದು ಕಾವೇರಿಗೆ ಕಟ್ಟಿದ ಕಟ್ಟೆಯನ್ನು 
ಪೊರ್ಣಯ್ಮನವರ ಕಾಲದಲ್ಲಿ ನವೀಕರಿಸಿ ಭದ್ರಗೊಳಿಸಲಾಯಿತು. ಇದಲ್ಲದೆ 
ಚಿಕ್ಕದೇವರಾಜ ಒಡೆಯರು "ರಾಮಸಮುದ್ರ ಅಣೆಕಟ್ಟು' ಎಂಬ ಅಣೆಕಟ್ಟನ್ನು 
ಚುಂಚನಕಟ್ಟೆ ಬಳು ಕಟ್ಟಿಸಿದರು. 


ತಮಿಳುನಾಡಿನ ದೃಷ್ಟಿಯಿಂದ ಹೇಳಿದರೆ ಚೋಳರು ಗಂಗವಾಡಿಯ ಮೇಲೆ 
ಏರಿ ಬರಲು (ಕ್ರಿಶ. ಸುಮಾರು 1004-06) ಕಾವೇರಿಯ ಮೇಲಿನ ಆಕ್ರಮಣ 
ಸಾಧಿಸುವುದೂ ಒಂದು ಕಾರಣವಾಗಿರಬೇಕು. ತಮಿಳುನಾಡಿಗೆ ಹೆಚ್ಚು 
ಎೀರೊದಗಿಸಿಕೊಳ್ಳುವ ಹವಣು ಅವರ ಆಕ್ರಮಣಮೂಲದಲ್ಲಿದ್ದಿರಬೇಕೆನಿಸುತ್ತದೆ. 
ಹೀಗಾಗಿ ಚನ್ನಪಟ್ಟಣ ತಾ. ಮಳೂರಿನ ತಮಿಳು ಶಿಲಾಶಾಸನದಲ್ಲಿ ಸೂಚನೆ ಈ 
ದಿಸೆಯಲ್ಲಿ ದೊರಕುವಂತಿದೆ. ಅದರ ರೀತ್ಯಾ ಕ್ರಿಶ. 1007ರ ವೇಳೆಗೆ ಚೋಳರ 
ರಾಜರಾಜದೇವನು ತನ್ನೆ ದಂಡಯಾತ್ರೆಯಲ್ಲಿ ವೆಂಗಿನಾಡು, ಗಂಗಪಾಡಿ, 
ನೊಳಂಬಪಾಡಿ, ತಡಿಗಾವಳಿ, ಕುಡುಮಲೈನಾಡು (ಕೊಡಗು ಮಲೆನಾಡು) 
ಇತ್ಯಾದಿಗಳನ್ನು ವಶಪಡಿಸಿಕೊಂಡನೆಂದಿದೆ.*" 


16. ಶೀ ಕಾವೇರಿ ವೈಭವ ಅದೇ, ಮು. 251-52 
*7. 1. ಎಪಿಗ್ರಾಫಿಯ ಕರ್ನಾಟಕ ಸಂಪುಟ 9 (ರೈಸ್‌ ಆವೃತ್ತ), ಬೆಂಗಳೂರು ಜಿಲ್ಲೆ, ಚನ್ನಪಟ್ಟಣ ತಾ. ಶಾಸಸ 
ಸಂಖ್ಯೆ 128 (ಮಳೂರು, 3.ಶ. 1002) 
ii. ಎಕ. ಸಂಪುಟ 4(ಹೊಸತ್ತು).. 1975. ಮೈಸೂರು ಜಿಲ್ಲೆ, ಚಾಮರಾಜನಗರ ತಾ. 167 (ಹೊಂಗನೂರು, 
ಶ. ಸು 997). ಈ ಶಾಸನಬಲ್ಲಿಯೇ 1ನೇ ರಾಜರಾಜಚೋಳನು ಗಂಗವಾಡಿ "ಕೊಡಗ ಮಲೆನಾಡು'ವನ್ನು 
ಗೆದ್ದ ಎಂದಿದೆ. ಕೊಡಗೂರ್‌ರ್ನಾಡು ತೆರಕಣಾಂಬಿಯಿಂದ ಆ ಕಾಲಕ್ಕೆ ವಿಸ್ತಾರಗೊಂಡಿದ್ದರೂ ಕೊಡಗ 


ಮಲೆನಾಡು ಎಂಬುದು ವೈನಾಡು ಸೇರಿದಂಥ ಕೊಡಗು ಪದೇಶವಾಗಿದ್ದು ಕಾವೇರಿಯ ನಾಡಾಗಿತ್ತು. 


1286 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


"ಕುಡುಮಲೈನಾಡು' ಎಂಬುದು ಕೊಡಗು ಮಲೆನಾಡು ಆರ್ಥಾರ್‌ ಕೊಡಗಿಗೆ 
ತಮಿಳಿನಲ್ಲಿ ಇದ್ದ ಹೆಸರಾಗಿತ್ತು. ಗಂಗರು ಕ್ರಿಶ. 1004ರಲ್ಲಿ ಚೋಳರಿಗೆ 
ಸೋಲುವವರೆವಿಗೆ ಕೊಡಗು ಅವರ ಗಂಗವಾಡಿಯ ಭಾಗವೇ ಅಗಿದ್ದು, ಕೊಡಗಿನಲ್ಲಿ 
ಅವರ ಆಳ್ಗಿಕೆಯ ಅಸ್ತಿತ್ವವನ್ನು ಅಲ್ಲಿನ ಶಾಸನಗಳು ತಿಳಿಸುತ್ತವೆ. ಹೀಗಿದ್ದರೂ, 
ಮಳೂರು ಶಾಸನದಲ್ಲಿ "ಗಂಗಪಾಡಿ' (ಗಂಗವಾಡಿ) ಹಾಗು "ಕುಡುಮಲೈನಾಡು' 
ಎಂದು ಹೆಸರಿಸಿ ಪ್ರತ್ಯೇಕವಾಗಿ ಗೆದ್ದುದನ್ನು ಚೋಳರು ಹೇಳಲು ಕಾರಣವೇನು? 
ಕಾವೇರಿಯ ಮೂಲ ನೆಲೆಯನ್ನೂ ಆಕ್ರಮಣ ಮಾಡಿದೆ, ಎಂದು ಹೇಳಿಕೊಂಡ 
ಹುನ್ನಾರ ಅದಾಗಿರಬೇಕು. ತಮಿಳುನಾಡಿನಲ್ಲಿ ಕಾವೇರಿಗೆ ಬಹುಶಃ ಕ್ರಿಶ. 1086ರಲ್ಲಿ 
ಕರಿಕಾಲಚೋಳನಿಂದ ನಿರ್ಮಿತವಾಯಿತೆನ್ನಲಾದ ಬೃಹತ್‌ ಅಣಕಟ್ಟು 'ಕಲ್ಲಣೈಗೆ' 
ನೀರು ಸಂಗ್ರಹವಾಗಿರಿಸಲು ರಾಜ್ಯಾಕ್ರಮಣಗಳು ಮುಂದೆ ನಡೆದುವೆನ್ನಬೇಕು. 
ಇದಕ್ಕೆ ಸಂಗ್ರಹವಾಗಿರಿಸಲು ರಾಜ್ಯಾಕ್ರಮಣಗಳು ಮುಂದೆ ನಡೆದುವೆನ್ನಬೇಕು. 
ಇದಕ್ಕೆ ಕುಲೋತ್ತುಂಗನ ದಂಡಯಾತ್ರೆಗೆ ಸಾಕ್ಷಿ. ಕ್ರಿಶ. 1086ರ ಮಳೂರು 
ಗ್ರಾಮದ ತಮಿಳು ಶಾಸನದಲ್ಲಿಯೂ ಕುಲೋಶ್ಪುಂಗ ಚೋಳನು ಕುಂತಲ (ಕರ್ನಾಟಕ) 
ರಾಜರನ್ನು ಗೆದ್ದ ಬಗ್ಗೆ ಹೇಳಿ, ಹಾಗು ಆ ದೇಶದ ದೇವನದಿ "ಹೊನ್ನಿ' (ಕಾವೇರಿ) 
ಯನ್ನು ತನ್ನ ವಶಕ್ಕೆ ತೆಗೆದುಕೊಂಡ ಬಗ್ಗೆ ಹೇಳಿದ್ದಾನೆ. ಹಾಗು ತನ್ನಲ್ಲಿಗೆ ನದಿಯ 
ಹರಿವನ್ನು ಅಬಾಧಿತವಾಗಿ ನಿರಂತರವಿರಿಸುವ ಪ್ರಯತ್ನವನ್ನೂ ಅಲಂಕಾರಿಕವಾಗಿ 
ಹೇಳಿದ್ದಾನೆ.*" ಇದಲ್ಲದೆ ಗಂಗರನ್ನು ಕ್ರಿ.ಶ. 1004-06ರ ಸುಮಾರಿನಲ್ಲಿ 
ಪನಸೋಗೆಯಲ್ಲಿ ಜೋಳ ರಾಜಕೇಸರಿವರ್ಮನು ಸೋಲಿಸಿದ ಮೇಲೆ ಕೊಡಗಿನ 
ಮಾಲವ್ಪಿ (ಮಾಲಂಬಿ)ಯಲ್ಲಿ ತನ್ನ ಪರವಾಗಿ "ಮನಿಜ' ಎಂಬುವನಿಗೆ ಪಟ್ಟಕಟ್ಟಿ 
ಕೊಂಗಾಳ್ಸ ವಂಶವನ್ನು ಸ್ಥಾಪಿಸುತ್ತಾನೆ. ಈ ಶಾಸನದಲ್ಲಿ ರಾಜಕೇಸರಿವರ್ಮನನ್ನು 
'ಕವೇರಕನ್ನಕಾ ಸಖೀಯಮಾನ ಚೋಳ ಮಹಾಮಹೀಪತಿ' ಎಂದು ಬಣ್ಣಿಸಲಾಗಿದೆ. 
ಇದರಿಂದ ಕೊಡಗಿನ ಕಾವೇರಿ, ಚೋಳರಿಗೆ “ಹೊನ್ನಿ' ಎನಿಸಿದ್ದ ಬಗ್ಗೆ ಹಾಗು 
ಅಂಥ ಬಂಗಾರಸಾಧನೆಯ ಜೀಷನದಿಯ ನೆಲೆಯನ್ನೂ ತಮ್ಮ ಅಂಕೆಯಲ್ಲಿರಿಸಿಕೊಳ್ಳುವ 
ಪ್ರಯತ್ನ ಅವರಿಂದ ನಡೆಯುತ್ತಲೇ ಇತ್ತು ಎಂದಾಗುತ್ತದೆ. ಆದರೆ 1002-1086ರ 
ಅವಧಿಯಲ್ಲಿ "ಕಾವೇರಿ' ಮೇಲಿನ ಜನ್ಮಸಿದ್ದ ಆಸ್ತಿಯ ಹೆಕ್ಕಾಗಿ ಕರ್ನಾಟಕದವರು 


48. ಎಕ. ಶಾಸನ ಸಂಪುಟ 9 (ರೈಸ್‌ ಆವೃತ್ತಿ, ಚನ್ನಪಟ್ಟಣ 77 (ಮಳೂರು, ಕ್ರಿಶ. 


*9. ಎಕೆ. ಶಾಸನ ಸಂಪುಟ 1 (ಹೊಸತು). 1972, ಕೊಡಗುಜಿಲ್ಲೆ, ಸೋ.ಪೇ, ತಾ. 
ಲಂಬಿ ಕ್ರಿಶ. ಸು. 1004) 


ಕಾವೇರಿ: ಜಲವಿವಾದ - ಐತೀರ್ಪು - ಚಳದಳಿಗಳು 1287 


ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದರು ಎಂಬುದಕ್ಕೆ ಕಿ.ಶ. 1086ರಲ್ಲಿ ಚೋಳರು 
ಮತ್ತೆ ಯುದ್ಧ ಮಾಡಿ ಕಾವೇರಿಯನ್ನು ವಶಕ್ಕೆ ತೆಗೆದುಕೊಂಡೆವು ಎಂದು 
ಶಾಸನೋಕ್ಷವಾಗಿ (ಮಳೂರು ಶಾಸನ) ಹೇಳಿರುವುದೆ ಸಾಕ್ಷಿ ಆಗಿದೆ. 


ತಮಿಳಿನ "ಶಿಲಪುದಿಕಾರಂ' ಕೃತಿಯಲ್ಲಿ ಉಕ್ತವಿರುವ ಐತಿಹ್ಮದ ರೀತ್ಯಾ 
ಚೋಳದೊರೆ ಕಾಂತಮನ್‌ನ ರಾಜ್ಯ ಬರಪೀಡಿತವಾಗಿತ್ತು. ಕವೇರಪುತ್ತಿ 
ಕಾವೇರಿಯನ್ನು ಅಗಸ್ತ್ಯನು ಮದುವೆಯಾಗಿ ಕಮಂಡಲುವಿನಲ್ಲಿ ಜಲರೂಪದಲ್ಲಿ 
ಬಂಧಿಸಿಡಬೇಕು. ಅದನ್ನು ಕಾಗೆಯೊಂದು ಉರುಳಿಸಿದರೆ ಕಾಂತಮನ್‌ ರಾಜ್ಯದಲ್ಲಿ 
ಕಾವೇರಿ ಹರಿದು ಬರ ಇಂಗುತ್ತದೆ ಎಂದು ದೇವವಾಣಿ ಆಯಿತಂತೆ. *” ಈ 
ಕತೆಯ ಸಂಕೇತದಲ್ಲಿ, ಅಣೆಕಟ್ಟಿಗಾಗಿ ಅಗಸನ ಪ್ರಯತ್ನ ತಮಿಳುನಾಡಿಗೆ ಕಾವೇರಿಯ 
ವಿಷುಲ ಜಲದ ಹರಿವನ್ನುಂಟುಮಾಡುವುದು ಇತ್ಯಾದಿ ಪ್ರಯತ್ನಗಳ ಸಾಂಕೇತಿಕ 
ಕತೆಯೆ ಕಂಡು ಬರುವಂಶಿದೆ. ಶಮಿಳುನಾಡಿನಲ್ಲಿ ಸಾಮಾನ್ಯವಾಗಿ ಆಗಸ್ಟ್‌ ತಿಂಗಳಲ್ಲಿ 
ನಡೆಯುವ "18 ನೇ ಉಳ್ಕುವಿಕೆ ಹಬ್ಬದಾಚರಣೆ, ಹಾಗು ಕೊಡಗಿನಲ್ಲಿ ಸಾಮಾನ್ಯವಾಗಿ 
ಆದೇ ಸಮಯದ ಅಕ್ಟೋಬರ್‌ ತಿಂಗಳ ತುಲಾಸಂಕ್ರಮಣದ "ಕಾವೇರಿ ತೀರ್ಥೊದ್ಧವ' 
ಇವೆಲ್ಲಕ್ಕೂ ಪೌರಾಣಿಕ ಸಂಬಂಧವಿರುವಂತಿದೆ. ಅಂದರೆ “ಶಿಲಪದಿಕಾರಂ' 
ಕಾಲದಲ್ಲಿಯೂ ನೀರಿಗಾಗಿ ಬಯಸಿ ಕರ್ನಾಟಕದ ಕೊಡಗಿನ ಸಾಂಸ್ಕೃತಿಕ 
ಸಹಕಾರವನ್ನು ತಮಿಳುನಾಡು ಬಳಸಿಕೊಂಡೇ ಬಂದಿತು; ಆದರೆ ಗಂಗವಾಡಿಯ 
ಬಾಗವಾಗಿ, ಕೊಡಗನ್ನು ನೇರವಾಗಿ ತಮ್ಮ ರಾಜವಂಶಿಕರ ಮೂಲಕ ಗಂಗರು 
ಆಳಿದಂತೆ ಚೋಳರು ಅಳಿದರೆನ್ನುವಂತಿಲ್ಲ. ಕೊಡಗಿನ ಭಾಗಗಳನ್ನಾಳಿದ ಕೊಂಗಾಳ್ಸರ 
ಮೂಲಕ ವಿಶೇಷ ಕಾರುಬಾರು ಅವರದಾಗಿತ್ತಷ್ಪೆ ಆದರೆ ಕ್ರಿಶ. 1116ರ ಸುಮಾರಿನಲ್ಲಿ 
ಹೊಯ್ದಳರು ಚೋಳರನ್ನು ಸೋಲಿಸಿದಾಗ, ಕಾವೇರಿಯ ಮೇಲಿನ ಪೂರ್ಣ 
ಹಕ್ಕು, ರಕ್ಷಣೆ ಹೊಯ್ದಳರ ಮಡಿಲಿಗೆ ಬಿತ್ತು ಹೀಗಾಗಿ ಕೊಡಗಿನ ಕಾವು-ತಂಪಿನ 
ಕಾವೇರಿ ಮೇಲಿನ ಚೋಳರ ತತ್ಕಾಲದ ಆಕ್ರಮಣವು ರಾಜಕೀಯವಾಗಿ ಕೊಂಗಾಳ್ಸರ 
ಕಾಲದಲ್ಲಿಯೆ ಪ್ರಭಾವಹೀನವಾಯಿತು. ಕ್ರಿ.ಶ.1007ರಿಂದ 1086 ರ ವರೆಗಿನ 
ಸುಮಾರು 80 ವರ್ಷಗಳ ಕಾವೇರಿ ಕುರಿತಾಗಿ ಹೋರಾಟ, ರಕ್ಷಣೆ ನಡೆದು 
ಬಂದ ಸೂಚನೆಯೂ ಇಲ್ಲಿ ದೊರೆಯುತ್ತದೆ. ಹೊಯಳರು ಬಂದ ಮೇಲೆ ಕಾವೇರಿಯ 


*10. 1 K.Nagarajan., 1975, Cauvery from Source to Sea, New Delh, p.19 
i. ಎಂ.ಜಿ. ನಾಗರಾಜ್‌., "ಭೂ ಇತಿಹಾಸದ ಬೆಳಕಿನಲ್ಲಿ ಕೊಡಗಿನ ಕಾವೇರಿ ಮತ್ತು ಗಂಗೆ. 
ಇತಿಹಾಸ ದರ್ಶನ, ಸಂ.10/995, ಪು. 143. 


1288 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ಮೇಲಿನ ಹಕ್ಕು ಎಂದಿನಂತೆ ಬಾದಾಮಿ ಚಾಲುಕ್ಯ ಹಾಗೂ ರಾಷ್ಟಕೂಟರ 
ಕಾಲದಲ್ಲಿದ್ದ ಎ ಕರ್ನಾಟಕದ ಸೊತ್ತಾಗಿ ಬಹತ, ಆದರೆ ಕರ್ನಾಟಕ, 
ತಮಿಳುನಾಡಿನ ಸ ಸಾಂಸ್ಕೃಃ ತಿಕ ಹೊಂದಾಣಿಕೆಯ ಸೇತು ಬೆಳೆದೇ ಬಂದಿತು. ಕಾರಣ 
ಈ ಎರಡೂ ರಾಜ್ಯಗಳಲ್ಲಿ ಹರಿವ ಕಾವೇರಿ, ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡು 
ಗಡಿಯಲ್ಲಿ ಸಮುದ್ರ ಸೇರುವವಳಾಗಿ ಈ ಸಾಂಸ್ಕೃತಿಕ ಪುಟಕ್ಕೆ ಕಾರಣವಾದವಳು. 


ಹೊಯ್ತಛಳರಲ್ಲಿ 1ನೇ ವೀರಬಲ್ಲಾಳ (ಕಿ.ಶ. 1173-1220) ಚೋಳರಾಜಪುತ್ತಿ 
ಮಹಾದೇವಿಯನ್ನು ಮದುವೆ ಆಗಿದ್ದ. ಇವನ ಮೊಮ್ಮಗ ಹೊಯ್ದಳ ಸೋಮೇಶ್ವರ 
ಬಹುಶಃ ಶ್ರೀರಂಗ (ಪಟ್ಟಣ)ದವಳಾದ ಚೋಳರಾಜಪುತ್ರ್ತಿಯನ್ನು ಮದುವೆ ಆಗಿದ್ದ. 
ತಮಿಳು ರಾಜಧಾನಿಯಲ್ಲಿಯೇ ವಾಸಿಸುತ್ತಿದ್ದ. ಪತ್ನಿ ತೀರಿದ ಮೇಲೆ ಕ್ರಿಶ. 1245ರ 
ವೇಳೆಗೆ ಹಾಸನಜಿಲ್ಲೆ ದ್ಹಾರಸಮುದಕ್ಕೆ ಹಿಂದಿರುಗಿದ್ದ. ಸಂದರ್ಭಗಳಲ್ಲಿ ಚೋಳ 
ಪತ್ನಿಯರ ಆಕಾಂಕ್ಷೆಗನುಗುಣವಾಗಿ, ಕೊಂಗಾಳ್ನರ ಕಾಲದಲ್ಲಿ ರೂಪುಗೊಂಡಿದ್ದ 
ಕೊಡಗು ಶ್ರೀರಂಗಪಟ್ಟಣದ ಅಭಿವೃದ್ಧಿಯಾಗಿ ಕಾವೇರಿ ತೀರದಲ್ಲಿ ಶ್ರೀರಂಗನ 
ಗುಡಿಯೂ ನಿರ್ಮಾಣಗೊಂಡಿತ್ತು ಕರ್ನಾಟಕದಲ್ಲಿ ಆದಿರಂಗ ಮಧ್ಯರಂಗ ಇದ್ದು, 
ಅಂತ್ಯರಂಗ ತಮಿಳುನಾಡಿನಲ್ಲಿದ್ದು ಥೋ ನಗರದ ಪ್ರಭಾವಗಳ ನಡುವೆ 
ಕಾವೇರಿಯ ಸಮಸ್ಯೆ ಎದ್ದು ಕಂಡಿರಲಿಲ್ಲವೆ ಸುತ್ತದೆ. ಆದರೆ ಕರ್ನಾಟಕ ಜನಪದದಲ್ಲಿ 
ಕಾವೇರಿ ಅಂತಸ್ಥಾಯಿಯಾಗಿದ್ದಾಗ ತೋರಿದ ತಮಿಳುನಾಡಿನ ಕಾವೇರಿ ಕುರಿತ 
ಅತಿರೇಕದ ವರ್ತನೆಯ ಬಗ್ಗೆ ನಮ್ಮ ಲಾಕ್ಷಣಿಕ ಕೇಶಿರಾಜನಲ್ಲಿ ಕಾಣಿಸಿಕೊಂಡಂತಿದೆ. 
ಪ್ರಾತಿನಿಧಿಕವಾಗಿ ಕಾವೇರಿ ನೀರಿನ ಬಳಕೆಯಲ್ಲಿ ತಂಟೆತಕರಾರುಗಳನ್ನು ಹೊಯ್ದಳರ 
ಕಾಲದಲ್ಲೂ ಮಾಡುತ್ತಿದ್ದ ಬಗ್ಗೆ ಸೂಚನೆ ಅದರಲ್ಲಿ ದೊರಕುತ್ತದೆ. 


ಕ್ರಿಶ. ಸು. 1260 ರಲ್ಲಿ ಹೊಯ್ದಳ ನರಸಿಂಹನಲ್ಲಿ ಆಶ್ರಿತನಾಗಿದ್ದ ಕೇಶಿರಾಜ 
ತನ್ನ "ಶಬ್ದಮಣಿದರ್ಪಣ' ಕೃತಿಯಲ್ಲಿ *" ಹೀಗೆ ಹೇಳಿದ್ದಾನೆ: 


#1] | ಕನ್ನಡ ಸಾಹಿತ್ಯ ಚರಿತ್ರೆ (4ನೆಯ ಸಂಪುಟ). 1977, (ಪ್ರ.ಸಂ) ಡಾ.ಹಾ.ಮಾ. ನಾಯಕ, ಮೈ.ಎಿ. 
ವಿದ್ಯಾಲಯ, ಮು. 1633-34 
ii. ಕೇಶಿರಾಜ ವಿರಚಿತ ಶಬ್ದಮಣಿದರ್ಪಣಂ,, 1975, (ಸಂ) ತ.ಸು. ಶಾಮರಾವ್‌, ಎಚ್‌. ನೆಂಜೇಗೌಡ, 
ಮೈಸೂರು, ಸ ಸಮಾಸಪ್ರಕರಣ -ಕ್ರಿಯಾಸಮಾಸ, ಸೂತ್ರ 167, ಪ್ರಯೋಗ 3, ಷು. 202 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1289 


"ಕಾವೇರಿಯ ಕಾಲನಾ ತಿಗುಳನೇಂ ಕಡಗೊಂಡನೋ ಬಡ್ಡಿಗೊಂಡನೋ” 


ಇಲ್ಲಿ "ಕಾಲನಾ' ಎಂಬ ಶಬ್ದ ಕಾವೇರಿಯ ಕಾಲ್‌-ಕಾವೇರಿಯ ಕಾಲುವೆ 
ಎಂಬ ಅರ್ಥದಲ್ಲಿ ಗಮನಕ್ಕೆ ಬರುತ್ತದೆ. ಕಿಟೆಲ್‌ ನಿಘಂಟು "ಕಾಲ್‌' ಎಂದರೆ 
ಕಾಲುವೆ, channel, water cours, ಎ೦ದು ಅರ್ಥ ನೀಡಿದೆ. *” ಕನ್ನಡ 
ಸಾಹಿತ್ಯ ಪರಿಷತ್ತಿನ ಕನ್ನಡ ನಿಘಂಟು: ಕಾಲ್‌-ಕಾಲು; ಎಂದರೆ ಕೆರೆ, ನದಿ ನೀರು 
ಹಾಯಿಸಲು ಮಾಡಿದ ನಾಲೆ, ಕಾಲುವೆ ಎಂದು ಹೇಳಿ ಪ್ರಯೋಗಗಳನ್ನೂ 
ನೀಡಿದೆ. * ಕಾವೇರಿಯ ನೀರನ್ನು ಕಾಲುವೆಯ ಮೂಲಕ ತಮಿಳರು ಹರಿಸಿಕೊಳ್ಳಲು 
ತಮ್ಮದೇ ಹಕ್ಕು ಎಂದುಕೊಂಡಿದ್ದಾರೆಯೆ? ಸಾಲಕ್ಕೆ ಪಡೆದಿದ್ದಾರೆಯೆ? ಬಡ್ಡಿಕೊಟ್ಟು 
ಪಡೆಯುತ್ತಿದ್ದಾರೆಯೆ? ಎಂಬ ಧ್ದನಿಪೂರ್ಣ ಜನಪದ ಆಕ್ಷೇಪ ಕೇಶಿರಾಜನ 
ಸಾಲುಗಳಲ್ಲಿ ಮಂಡಿತವಾಗಿದೆ. ಕೇಶಿರಾಜನ ಈ ಸಾಲುಗಳು ಜನಪದ ನಿರ್ಭಿಡೆಯ 
ಸೊಗಡಿನ ಶಬ್ದಗಳಿಂದ ಕೂಡಿದೆ; ಗಟ್ಟಿಸಿ ಹೇಳುವ, ಕೇಳುವ ಧಾಷ್ಟೀಕದ ಮಾತು 
ಆಗಿದೆ. ಕೇಶಿರಾಜ ಇದನ್ನು ಪ್ರಯೋಗದ ಉದಾಹರಣೆಗೆ ಆರಿಸಿಕೊಂಡಿರುವುದೇ 
ಅಂದಿನ ಕರ್ನಾಟಕ ಜನಪದ ಪ್ರತಿಭಟನೆಯ ಪ್ರತೀಕವಾಗಿದೆ. ವಿಶೇಷತಃ 
ನೀರಿನಾಸರೆಯ ಬೇಸಾಯದವರ ಮಾತಿನ ಶೈಲಿಯೇ ಇಲ್ಲಿ ಮೈವೆತ್ತು ಬಂದಿದೆ. 
ಕಾರಣ, ಬಹುಶಃ ತಮ್ಮ ಹಕ್ಕಿನ ಮೇಲೆ ಕಿರುಕುಳ ತಂಟೆ ತಕರಾರು ಮೂಲಕ 
ತಮಿಳರಿಂದ ಆಕ್ರಮಣಗೊಳ್ಳುತ್ತಿದ್ದ ಕಾವೇರಿಯ ಕುರಿತಾದ ರೈತರ ಆಕ್ರೋಶದ, 
ಪ್ರತಿಭಟನೆಯ ದನಿ ಚಾಲ್ಲಿಗೊಂಡಿದ್ದುದನ್ನೂ ಕೇಶಿರಾಜ ಸೆರೆಹಿಡಿದು ಮಂಡಿಸಿದ್ದಾನೆ 
ಎಂದೆನಿಸುತ್ತದೆ. ಅಲ್ಲದೆ "ಕಾಲನಾ” (ಕಾಲುವೆ) ಎಂದಿರುವ ಕಾರಣ ಹೊಯ್ಸಳರ 
ಕಾಲಕ್ವಿ ಕಾವೇರಿಗೊಂದು ಅಣೆಕಟ್ಟು ಇದ್ದು, ಕಾಲುವೆಗಳ ಮೂಲಕ ನೀರು 
ಹಾಯುತ್ತಿತ್ತು ಎಂಬ ಸೂಚನೆಯೂ ಇದರಲ್ಲಿ ದೊರೆಯುತ್ತದೆ. ಅಲ್ಲದೆ ಕ್ರಿಶ. 
1116-1146ರ ಅವಧಿಯಲ್ಲಿ ಹೊಯ್ಗಳರು ಕಾವೇರಿಗೆ ಸಣ್ಣ ಅಣೆಕಟ್ಟುಗಳನ್ನು 
ನಿರ್ಮಿಸಿದ್ದ ಸೂಚನೆಯನ್ನು ಮುಂದಿನ ಸೂಚಿತ ವಿಷಯದಿಂದಲೂ 
ಹೆಕ್ಕಬಹುದಾಗಿದೆ. 


x12. ಕನ್ನಡ ಇಂಗ್ಲಿಷ್‌ ಡಿಕ್ಷನರಿ. (ಸಂ). ರೆವರೆಂಡ್‌ಕಿಟ್ಟೆ್‌, (10th AES print, 2001), ಪು. 412 
*13. ಗೋಳಿಯ ಕೆರೆಗೆ ಕಾಲ್ಲೆ ಒಮ್ಮರ್ಶಕೆಯುಂ; ಮಹೇಶ್ವರನ ಜಟಾಗ್ರದಿಂದಿಳಿದ ಗಂಗೆಯ ಕಾಲಿದ ರೊಪ್ಪ 
ಬಪ ನೀರ್ದರಿ (ಎ.ಇ. ಗ, ಕ್ರಿಶ. 112) 


1290 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ಕ್ರಿಶ. (1146-1163)ರ ಎರಡನೆಯ ರಾಜರಾಜ ಚೋಳನು ಹೊಯಲಳರು 
ಕಾವೇರಿಗೆ ನಿರ್ಮಿಸಿದ್ದ ಕೃತಕಗುಡ್ಡಗಳಿಂದಾಗಿ, ತಮಿಳುನಾಡಿಗೆ ನೀರಿನ ಹರಿವು 
ನಿಂತು ಹೋದ ಕಾರಣ, ಕ್ಷಾಮ ತಲೆದೋರಿದಾಗ ದಂಡೆತ್ತಿ ಬಂದು ಕಾವೇರಿಯ 
ಹರಿವಿಗೆ ಹಾಕಿದ್ದ ತಡೆಗಳನ್ನು ಒಡೆದ; ಸೈನ್ಯದ ಖರ್ಚಿಗಾಗಿ "ಕಾವೇರಿ ವಿನಿಯೋಗ' 
ಎನ್ನುವ ಹೊಸ ತೆರಿಗೆಯನ್ನು ವಸೂಲುಮಾಡಿದ, ಎಂದೆಲ್ಲ ಹೇಳಲಾಗಿದೆ.*” 
ಆದರೆ ಹೊಯ್ದಳರು ಚೋಳರನ್ನು ಕ್ರಿ.ಶ. 1116ರ ವೇಳೆಗೆ ಪೂರ್ಣವಾಗಿ ಸೋಲಿಸಿದ 
ಬಗ್ಗೆ ಶಾಸನೋಕ್ತ ಇತಿಹಾಸವಿದೆ. ಹಾಸನ ಜಿಲ್ಲೆ ಯೆಲೆಗುಂದದ ಕ್ರಿಶ. 11335 ರ 
ಶಾಸನವು (ಸಂ.66) ಹೊಯ್ಸಳ ವಿಷ್ಣುವರ್ಧನನ ಚೋಳ (ಕೊಂಗ ವಿಷಯ), 
ಪಾಂಡ್ಯ ನೊಳಂಬ, ಮಲಪರು ಮುಂತಾದವರ ಮೇಲಿನ ವಿಜಯಯಾತ್ರೆ ಹೇಳುತ್ತ 
ಕಾವೇರಿ ತೀರದ ಪ್ರದೇಶಗಳನ್ನೆಲ್ಲ ಗೆದ್ದಿದ್ದ ಬಗ್ಗೆ ತಿಳಿಸಿದೆ: "ಕಾವೇರೀ ತೀರ 

ನವಿಹಾರ ಮದಮರಾಳನುಂ' ಎಂಬ ಮಾತೇ ಅದಕ್ಕೆ ಸಾಕ್ಷಿ. ಅಂತಲ್ಲಿ 

ಮ ಮೊಮ್ಮಗ ರಾಜರಾಜಚೋಳನ ವಿಜಯದ ಕುರಿತು ಕಟ್ಟಹೂತ್ತಿರ" 
ಕವಿ ; "ದಕ್ಷಯಾಗಪ್ಪರಣಿ' ಕಾವ್ಯಭಾಗದಲ್ಲಿ "ದಕ್ಷವಿಜ "ದ ಅವ್ವಯ ಮಾಡಿ 
ಸಾಹತೆಗ್ಯಕ್ಷವಾಗಿಸಿರುವುದು »15 ಇದರ ರೀತ್ಯಾ: "ಮಳೆ ೈಕೊನ್ರು ಪೊನ್ನಿಕ್ಕು ವಳಿಕಂಡ 
ಕಂಡನ್‌. ವಾರಾಜರಾಜನ್‌ ಕೈ ವಾಳೆನ್ನ "ದಂದೆ?-ಪಕ್ಸಿಮದಲ್ಲಿ "ಕಾವೇರಿಗೆ 
ಅಡ್ಡಕಟ್ಟಿದ್ದುವನ್ನು ರಾಜರಾಜಚೋಳನು ಸು ಸುಗಮವಾಗಿ ಹರಿಯಲು ದಾರಿ ಮಾಡಿದ 
(ದಕ್ಕೆಯಾಗಪ ರಿ); "ಸುಳಿ ಇಟ್ಟ ಕಾವಿರಿಕ್ಕುಚ್ಬೋನಾಡು ವಾಳ-ವಳಿಇಟ್ಟ ವಾಳ್‌ 
ಕಾಣ ವಾರೀರ್‌' - ಅಡ್ಡಿ ಇದ್ದ “ನೇರಿಗೆ” ದಾರಿ ತೋರಿಸಿದವನ ಪರಾಕ್ರಮದ 
ಸಾಕ್ಷಿಯನ್ನು ಬಂದು ಸೋಡಿಯೇ ಕಾಣಬೇಕು ("ರಾಜ ರಾಜನ್‌ ಉಲಾ”) 
ಎಂದು ಇಲ್ಲಿನ ಸಾಹಿತ್ಯೋಕ್ತವಿದೆ. ಎಂದಿನ ಆಶ್ರಿತ ಕವಿ ರಾಜವಂಶಕ್ಕೆ ತೋರುವ 
ಕೃತಜ್ಞತಾ ಸಾಹಿತ್ಯಕ ಪ್ರಶಸ್ಯಿವಾಚನ ಪಾಗಿ ಕಾವೇರಿ ಪದೇ ಶಬ ಮೇಲಿನ 
ನಿಜಯಕ್ಕೆ ಹೋಲಿಸಿರುವಂತಿದೆ. ಬಹುಶ ಹೊಯ್ದಳರೊಡನೆ ಪದ 
ಮಾಡಿಕೊಂಡು ಕಾವೇರಿಯ ನೀರನ್ನು ಪಡೆದ ರೀತಿಯನ್ನು ಸಾಹಿತ್ಯರೂಪದಲ್ಲಿ 
ವಿಜಯವಾಗಿ ಪಲ್ಲಟಮಾಡಿಕೊಂಡಿರುವಂ. ತಿದೆ. ಜೊತೆಗೆ ಹೊಯಲಳ ಮ 
ಕರಿಕಾಲಚೋಳನ ಕಾಲದ ದಿಗ್ನಿಜಯದ ಕತೆಯ ಪಾರಂಪರಿಕ ಅನ್ನ್ವಯವೂ ಇಲ್ಲಿ 
ಕವಿ ಮಾನಸದಲ್ಲಿ ಅಚ್ಚುಗೊಂಡುಬಂದ ಫಲವೂ ಆಗಿರಬಹುದು. ಅಲ್ಲದೆ ಇದೊಂದು 
ಕೇವಲ ಸಾಹಿತ್ಯಕ ಆರೋಪವಾಗಿದೆಯೇ ವಿನಾ ನೈಜ ಸಂಗಶಿಯಾಗದೆ 
ರಾಜರಾಜಚೋಳನಿಗೆ ವಿಜಯನನ್ನು ಆರೋಪಿಸಿದಂತಿದೆ. 
»14. ಶೇಷನಾರಾಯಣ., 2003, ಕಾವೇರಿ ಒಂದು ಚಿಮ್ಮು; ಒಂದು ಹೊರಳು, ಕಾವ್ಮಾಲಯ, ವೆ ಮೈಸೂರು, 

ಹು73. 
*]5. ಮು. ವರದರಾಜನ್‌., 1980, ತಮಿಳು ಸಾಹಿತ್ಯ ಚರಿತ್ರೆ, (ಅನು: ಎಲ್‌. ಗುಂಡಪು, ಸಾಹಿತ್ಯ ಅಕಾಡೆಮಿ 

ನವದೆಹಲಿ, ಪು. 171 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1291 


ಕೇಶಿರಾಜನಲ್ಲಿ ಬಂದಿರುವ ಸಾಲಿನ ಜನಪದ ಪ್ರತಿಭಟನೆಯ ಧ್ವನಿಯನ್ನು 
ಗಮನಿಸಿದರೆ ಹೊಯ್ದಳರ ಕಾಲದಲ್ಲಿಯೂ ತಂಟೆ ತಕರಾರನ್ನು ಪರೋಕ್ಷವಾಗಿ 
ಮಾಡಿ, ಹೊಯ್ದಳರ ತಮಿಳು ರಾಣಿಯರ ಪ್ರಭಾವದ ಮೂಲಕ ಬಹಳಷ್ಟು 
ನೀರಿನ ಬೇಡಿಕೆಯನ್ನು ಪೂರೈಸಿಕೊಂಡಿರಲೂಬಹುದು. ಹೀಗಾಗಿ ಕನ್ನಡ ನಾಡಿನ 
ರೈತರು ತಮ್ಮ ಅಸಮಾಧಾನವನ್ನು ಕ್ಷೇಶಿರಾಜನಲ್ಲಿರುವಂತೆ ವ್ಯಕ್ತ ಮಾಡಿರುವುದು 
ಸಂಭಾವ್ಯವೆನಿಸುತ್ತದೆ. ತಮಿಳುನಾಡಿಗೇ ಕಾವೇರಿಯ ಎಲ್ಲ ನೀರಿನ ಬಳಕೆಯ 
ರೈಪೀರಿಯನ್‌ ಹಕ್ಕು ಮೀಸಲಿಲ್ಲ ಎಂಬ ಭಾವ ಕೇಶಿರಾಜನ ಜನಪದ ಪುಶ್ನೆಯಲ್ಲಿದೆ. 
ಹೊಯ್ದಳ ತಮಿಳರಸಿಯರ ಪ್ರಭಾವ ಕನ್ನಡಿಗರ ಔದಾರ್ಯಕ್ಕೆ ಉರುಳಾಗದೆ, 
ಸೌಹಾರ್ದ ಸಮ್ಮತಿಗೊಳಗಾಗಲಿ ಎಂಬ ಆಶಯ ಅಲ್ಲಿ ಧ್ಧನಿಸುತ್ತದೆ. ಕದಂಬ, 
ಚಾಲುಕ್ಕ, ಗಂಗರ ವಶಕ್ಕಿದ್ದ ಕರ್ನಾಟಕದ ಕೊಡಗಿನ ಕಾವೇರಿಯ ಮೇಲೆ, 
ಅವರ ನಂತರ ಹೊಯ್ದಳರು ಬರುವವರಿಗೆ ಕೆಲಕಾಲ ಚೋಳರು ಪರೋಕ್ಷವಾಗಿ 
ತಮ್ಮ ಅಂಕೆ ಇರಿಸಿಕೊಂಡಿದ್ದರಷ್ಟೆ. ಅದರ ಫಲವಿದು. 

ವಚನಕಾರ್ತಿ ಅಕ್ಕಮಹಾದೇವಿ ಕೂಡ "ನದಿಮುಖ' (ತಮುಮುಖ ಎಂದರೆ 
ಬಾಯಿ ಎಂಬಂತೆ); "'ಗಂಗೆಯೊಡನಾಡಿದ ಘಟ್ಟಬೆಟ್ಟಂಗಳ' ಎಂದಿರುವಲ್ಲಿ 
ತೀರ್ಥೋದ್ದವ, ಹಾಗು ಸಷ್ಟವಾಗಿ ಕರ್ನಾಟಕದ ಪಶ್ತಿಮಘಟ್ಟಗಳ ಕಾವೇರಿಯನ್ನು 
ಮನಸಿನಲ್ಲಿಟ್ಟುಕೊಂಡು ಹೇಳಿದಂತಿದೆ. ಸಿದ್ದರಾಮನಂತು ತನ್ನ ವಚನವೊಂದರಲ್ಲಿ 
ತಮಿ ಧುನಾಡಿನ ಕರಿಕಾಲಚೋಳನ ಕಾಲದಲ್ಲಿ ಕಾವೇರಿಗೆ ಕಟ್ಟಿದ ಅಣೆಕಟ್ಟಿನ 
ಬಗೆಯನ್ನು ವಿಡಂಬಿಸಿ ಹೇಳಿದಂತಿದೆ;* 


“ನಾ ಮಾಡಿದ ಕೆರೆಯೆತ್ತ ಕರಿಕಾಲಚೋಳ ಮಾಡಿದ ಕೆರೆ ಎತ್ತ” 


ಕರಿಕಾಲಚೋಳ ಕಾವೇರಿಗೆ ಅಣೆಕಟ್ಟು ಕಟ್ಟಿದ್ದ ವಿಷಯ 12ನೆಯ ಶತಮಾನದ 
ವಚನಕಾರರಿಗೆ ತಿಳಿದಿದ್ದ ಸಾಕ್ಷಿಯಾಗಿದೆ ಈ ಮಾತು; "ಕರಿಕಾಲ ಪ್ರದೀಪ ನೆನಿಸಿದ 
ಬಿಜ್ಜಣ ಚೋಳ ಮಹಾರಾಜ ಎಂಬುವ 12ನೇ ಶತಮಾನದಲ್ಲಿ ಕಾವೇರಿ ನದಿಗೆ 

ತ ಶರಣೆ ಪಿಟ್ಟವ)ೆಯ ಪರವಾಗಿ ಶಿವ ಶರಣ (ಶಿವ)ನೊಬ್ಬ ದೊರೆ 
ಆಜ್ಞೆಯಲ್ಲಿ ಬಿಟ್ಟಿ ಕೆಲಸ ಮಾಡಿ ಆಕೆಯ ಮನೆಯಲ್ಲಿ ದೋಸೆ ಶಿನ್ನುತ್ತಿದ್ದ ಎಂದು 
“ಪುರಾತನ ದೇವಿಯರ ತ್ರಿವಿಧಿ” ಪದ್ಯ, 24ರಿಂದ ತಿಳಿಯುತ್ತದೆ. 


* ಸಿದ್ದರಾಮ ವಚನ ಸಂಪುಟ 4; ದ್ವಿತೀಯ ಮುದ್ರಣ, 2001, ಕನ್ನಡ ಪುಸ್ತಕ ಪ್ರಾಧಿಕಾರ, ಬೆಂಗಳೂರು. 


1292 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ನಂಜರಾಯಪಟ್ಟಣದ ನಂಜುಂಡರಾಜನ ಮಂತ್ರಿ ದೇವಪ್ಪ ಕವಿಯು ತನ್ನ 
"ರಾಮವಿಜಯ ಕಾವ್ಯ'ದಲ್ಲಿ ಕಾವೇರಿಯನ್ನು "ಬಳಸಿ ಪರಿವ ಪನಿನೀರ ಕಾಲುವೆ 
ಬಲ್ಲೆರೆ' (ಬಳಸಿ ಹರಿಯುವ ತಿಳಿನೀರ ಕಾಲುವೆಗಳ ದೊಡ್ಡಕೆರೆಯಾದ ಕಾವೇರಿ) 
ಅಂದರೆ ಕಾವೇರಿಯನ್ನು "ಬಲ್ಲೆರೆ' ಎಂದು ಕರೆಯುತ್ತಿದ್ದ ರೂಢಿಯನ್ನು 
ಸೂಚಿಸಿದ್ದಾನೆ." ಈ ಹಿನ್ನೆಲೆಯಲ್ಲಿ 12ನೇ ಶತಮಾನದ ಸಿದ್ದರಾಮನಲ್ಲಿಯೂ 
“ಕೆರೆ'ಗೆ ಹೊಳೆ ಎಂಬ ಅರ್ಥವನ್ನು ಸಾಂದರ್ಭಿಕವಾಗಿ ಅನ್ನಯಿಸಿ ಹೇಳುತ್ತಾ 
ಕಾವೇರಿಗೆ ಕೆರೆಒಡ್ಡು (ಅಣೆಕಟ್ಟು) ಕಟ್ಟಿದ ತಮಿಳುನಾಡಿನ ಅರಸರು ಆಕ್ರಮಣರೀತಿಯ 
ಧೋರಣೆ ಬಿಡಲಿ; ಕಟ್ಟಿದ ಒಡ್ಡು ಸರ್ವರ ಹಿತಕಾರಕವಾಗಬೇಕು ವಿನಾ ಕೇಲವ 
ರೈಪೀರಿಯನ್‌ ಹಕ್ಕನ್ನು ಏನಕೇನ ಸಾಧಿಸುವುದಕ್ಕಲ್ಲ ಎಂಬ ಆಶಯ ಇರುವಂತಿದೆ. 


ಕನ್ನಂಬಾಡಿಯ ಕಣ್ಣೇಶ್ವರ ದೇವರ ಭಕ್ತನಾದ ಕನ್ನಗೌಡನು ಕಾಡುಗಲ್ಲಿನ 
ಅಣೆಕಟ್ಟೆಯನ್ನು ಕಟ್ಟಿ ಎಣ್ಣೆಹೊಳೆ ಗ್ರಾಮದವರೆಗೆ (ಶ್ರೀರಂಗಪಟ್ಟಣದಲ್ಲಿ ಹೊಳೆಗೆ 
ಪಶ್ಚಿಮ ಸನಿಹ) ಕಾವೇರಿ ಎಡದಂಡೆಯಲ್ಲಿ ಕೃಷಿ ಅಭಿವೃದ್ಧಿ ಮಾಡಿದ್ದನಂತೆ. 
ಆದರೆ ಕನ್ನಂಬಾಡಿಯ ಹತ್ತಿರ ಜಲಾಶಯವನ್ನು ಘಗಮಂಗ೮ವ ದೇವರಾಜ 
ಕಟ್ಟಿಸಿದನಂತೆ. ಇವನು ಇಾವೇರಿ' ಅಣೆಕಟ್ಟಿನಿಂದ ಕಾಲುವೆಯ ಮೂಲಕ 
ನಾಗಮಂಗಲಕ್ಕೆ ನೀರನ್ನು ಒಯ್ಮಲು ಹರವು” ಗ್ರಾಮದವರೆಗೆ ಕಾಲುವೆಯನ್ನು 
ತಂದನಂತೆ. ಶಾಯಿಯ” ಹೆಸರಿನಲ್ಲಿ ನಾಲೆಯ ಕೆಳಗೆ ಸೀತಾಪುರ ಎಂಬ 
ಅಗ್ರಹಾರವನ್ನು ಸ್ಥಾಪಸಿದನೆನ್ನಲಾಗಿದೆ. ಆದರೆ ಇವನ ಅಣೆಕಟ್ಟಿನ ಕೆಲಸ 
ಅಪೂರ್ಣವಾಗಿತ್ತು. ಈ ದೇವರಾಜನು ಅರೆಕಟ್ಟಿದ್ದ ಕಾವೇರಿ ಅಣೆಕಟ್ಟನ್ನು 
ಮೈಸೂರರಸ ರಣಧೀರ ಕಂಠೀರವ ನರಸರಾಜ ಒಡೆಯರು ಸರಿಪಡಿಸಿ ಕ್ಕಾಶನಹಳ್ಳಿ 
ನೆಲಮನೆಯ ಮೂಲಕ ಕರಿಘಟ್ಟದವರೆಗೆ ನೀರಾವರಿಯನ್ನು ವ್ಯವಸ್ಥೆ ಗೊಳಿಸಿದರು. 
ಈ ಒಡೆಯರ ಪತಿ )ಯರಲ್ಲೊಬ್ಬಳೆನ್ನ ಲಾದ ದೊಡ್ಡಮ್ಮನು ಶ್ರೀರಂಗಪ ಪಟ್ಟಣದ ಬಳಿಯ 
ಪಶ್ಚಿಮವಾಹಿನಿಯ ಮೂಲಕ ಗಂಜಾಂವರೆಗೆ ಬಂಗಾರದೊಡ್ಡಿ ನಾಲೆಯನ್ನು 
ಮಾಡಿಸಿ ಕಾವೇರಿ ನೀರು ಹರಿಸಿದಳಂತೆ. ನಂತರ ಚಿಕ್ಕದೇವರಾಜ ಒಡೆಯರು 
ಕಾವೇರಿ ಅಣೆಕಟ್ಟನ್ನು ಸರಿಪಡಿಸಿ ಸುಮಾರು 60 ಅಡಿ ಎತ್ತರಕ್ಕೆ ತಂದರು. 
ಅಣೆಕಟ್ಟಿಗೆ ಆಗ ಚಿಕ್ಕದೇವರಾಜಸಾಗರ ಎಂದು ಹೆಸರಿತ್ತು. x7 
ES A TE ST 
ಗಂಗರಕಾಲ) "ಲಕ್ಷ್ಮಣತೀರ್ಥ” ನದಿಯನ್ನು “ಪೆದ್ದೊರೆಗರೆ” (ಪೆದ್ದೊರೆಕೆರೆ) ಎಂದು ಕರೆದಿರುವುದು 
ಅಂದಿನ ಒಂದು ರೂಢಿಯನ್ನು ಸೂಚಿಸುತ್ತದೆ. 
*)7. ಹೆಕೆ. ರಾಜೇಗೌಡ, "ಮಂಡೈಜಿಲ್ಲೆಯ ನದಿ ಸಂಸ್ಕತಿ", ಸಿರಿಯೊಡಲು, 1994, (ಪ್ರಸಂ) ಡಾ. 
ದೇಜಗೌ, (ಸಂ) ಹ.ಕ. ರಾಜೇಗೌಡ, (63ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಸ್ಕರಣ 
ಗ್ರಂಥ). ಮಂಡ್ಯ. ಪು. 21 


ಕಾವೇರಿ: ಜಲವಿವಾದ - ಐತೀರ್ಹು - ಚಳವಳಿಗಳು 1293 


ಈ ದಿಸೆಯಲ್ಲಿ ಸೀತಾಪುರದ ಶಾಸನವು, ಕಾವೇರಿಗೆ ಹಳೆಕಟ್ಟೆ ಇದ್ದು ಹೊಸ 
ಅಣೆಕಟ್ಟೆ ಕಟ್ಟದ ಬಗ್ಗೆ ಹೇಳುತ್ತದೆ. ಕಟ್ಟದಕಟ್ಟೆ ಅಪೂರ್ಣವೆಂದು ಹೇಳುವುದಿಲ್ಲ. 
ಇದು ವಿಜಯನಗರದ ವಿರೂಪಾಕ್ಷ ಮಹಾರಾಯನ ಆಳಿಕೆ ಇದ್ದಾಗ ಕ್ರಿಶ. 
1467ರಲ್ಲಿಯೇ ಸೀತಾಪುರದ ಶ್ರೀರಾಮಚಂದ್ರದೇಗುಲಕ್ಕೆ ಧರ್ಮಸಾಧನ ಕ್ರಮವಾಗಿ 
ನಾಗಮಂಗಲದ ನಾಯಕ ದೇವರಾಜನು ಮಹಾಜನಗಳಿಗೆ ಕೊಡುವ ಸಂದರ್ಭದಲ್ಲಿ 
ಕಾವೇರಿಗೆ ಕಟ್ಟೆ ಕಟ್ಟಿದ ಬಗ್ಗೆ ಹೇಳುತ್ತದೆ.*'" 


i "ನಾವು ಕಾವೇರಿಯಲ್ಲೂ ಹೊಸ್ತಾಗಿವೊಂದು ಕಟ್ಟೆಯನೂ ಕಟ್ಟ 
ಕಾಲುವೆಯನೂ ತಂದೆವಾಗಿ” (we having newly constructed a dam onthe 


river cauvery led a channel‘therefrom) 


ji. "ಅಗ್ನೇಯದ ಹಳೆಯ ಕಾಲುವೆಯ ಹತ್ತಿರ ವಟವ್ಯಕ್ಷದಿಂ ಪಡುವಲು ಆ 
ಆಗ್ನೇಯ ಮೂಲೆ ಮೊದಲಾಗಿ ಹಳೆಯ ಕಾಲುವೆಯ ವೊತ್ತುಕೊಂಡು.... ಹಳೆಯ 
ಕಾಲುವೆ ಮೇರೆಯಾಗಿ ಹಳೆಯಕಟ್ಟೆ ಪರ್ಯ್ಯ ನಾಗರಮಡುದಗಾರದ ಕಾವೇರಿಯ... 


(near the old canal to the southeast.... thence to the west com- 
mencing from the southeast corner the old canal being the boundary till 
the old bund....) 


i. "....ಯಿಂತ್ತಿ ಚತುಸ್ಲೀಮೆ ವಳಗುಳ ಕಾಲುಉಯ ಗದ್ದೆ ಬೆದ್ದಲು ತೋಟ 
ತುಡಕೆ ಕಳ ಕೊಠಾರ ಸುಲ ಸುವರ್ಣಾದಾಯ ಒಕ್ಕಲು ಪೊಳವಾರು ಹೊರವಾರು 
ಯೇನುಂಟದೆಲ್ಲಾ.... ಸೀತಾಪುರದ ರಾಮಚಂದದೇವರಿಗೆ.' 


(Thus within these four boundaries the canals, wet lands, dry lands, 
garden, vegetable garden threshing floor ...farmers volavaru, horavar.... 


granted to the God Ramachandra of Sitapura.....) 


ಈ ಶಾಸನದ ವಿಷಯಗಳ ರೀತ್ಯಾ ಪಾಂಡವಪುರ ತಾಲೂಕು ಸೀತಾಪುರಕ್ಕೆ 
ಕಾಲುಮೆಯನ್ನು ತರುವಲ್ಲಿ ಕನ್ನಂಬಾಡಿ ಸನಿಹದಲ್ಲಿ ಅಣೆಕಟ್ಟನ್ನು ಕ್ರಿ.ಶ. 1467ರಲ್ಲಿಯೇ 
ಕಟ್ಟಿದ್ದುದು ತಿಳಿಯುತ್ತದೆ. ಘೂ ಮುನ್ನ ಹಳೆಯ ಕಟ್ಟೆಯೊಂದು ಇದ್ದು ಕಾಲುಪವೆಗಳೂ 
*18. ಎಪಿಗ್ರಾಫಿಯ ಕರ್ನಾಟಕ ಸಂಪುಟ 6 (ಹೊಸತು). 1977, ಮಂಡ್ಕಜಿಲ್ಲೆ, ಪಾಂಡವಮರ ತಾ. 

ಶಾಸನಸಂಖ್ಯೆ 19 (ಸೀತಾಪುರ. ಕ್ರಿಶ. 1467) ಮೈೈ.ಎಿ.ವಿ. 


1294 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಇದ್ದ ಬಗ್ಗೆ ತಿಳಿಯುತ್ತದೆ. (ಈ ಹಳೆಕಟ್ಟೆಯನ್ನು ಕನ್ನಗೌಡಕಟ್ಟದ್ದಿರಬಹುದು. 
ಶ್ರೀರಂಗಪಟ್ಟಣದ ಪಶ್ಚಿಮಕ್ಕೆ ಕಾವೇರಿ ಕವಲಾಗುವ ನೆಲೆಯ ವಾಯುವ್ಯಕ್ಕಿರುವ 
ಎಣ್ಣೆಹೊಳೆ ಗ್ರಾಮದ ಸಮೀಪ ಕಾವೇರಿಗೊಂದು ಕಟ್ಟೆ ಕಟ್ಟಲಾಗಿತ್ತು ಎಂಬುದೂ 
ಐತಿಷ್ಯದಲ್ಲಿದೆ). ಇಲ್ಲಿ ಕಾಲುವೆಗಳ ವ್ಯವಸ್ಥೆ, ನೀರಾವರಿ ಕೃಷಿಗಾರಿಕೆಯ ಚಿತ್ರವೂ 
ದೊರಕುತ್ತದೆ. 


ಕ್ರಿಶ. 1516ರ ಕೃಷ್ಣದೇವರಾಯನ ಕಾಲದ ಶ್ರೀರಂಗಪಟ್ಟಣ ಶಾಸನ ಕ್ರಿಶ. 
1521ರ ತ್ರಿಯಂಬಕೆಪುರ ಶಾಸನ, ಎ.ಕ.3 ಗು.ಪೇ150); ಹಾಗು ಕ್ರಿಶ.1532ರ 
ಅಚ್ಛ್ಯುತದೇವರಾಯನ ಕಾಲದ ಬ್ಯಾಲದಕೆರೆ ತಾಮ್ರಶಾಸನದಲ್ಲಿ *”ಅ, ಕ್ರಿಶ. 
1508ರಲ್ಲಿ ಕೊಟ್ಟಿದ್ದ ಗ್ರಾಮದಾನವನ್ನು ಮುಂದುವರಿಸಿರುವ ವಿಷಯ ಹೇಳಿದೆ; 
ವಿಜಯನಗರದರಸರು ಚೇರ ಚೋಳ, ಪಾಂಡ್ಯ ಮುಂತಾದ ರಾಜ್ಯಗಳನ್ನು ಮಣಿಸಿ, 
ಕಾವೇರಿಗೆ ಕಟ್ಟೆಗಳನ್ನು ಕಟ್ಟುತ್ತ, ಯುದ್ದ ಸಂದರ್ಭಗಳಲ್ಲಿ ಕಾವೇರಿಯ ಪೂರ್ಣ 
ಪ್ರವಾಹದ ನಡುವೆಯೂ ದಾಟುತ್ತಿದ್ದ, ನಿಯಂತ್ರಿಸುತ್ತಿದ್ದ ಬಗ್ಗೆ ಹೇಳಿದೆ; 
"ಪುನರುಕ್ಷಯನ್‌ ಕಾವೇರೀ ಮಾಶು ಬಧ್ವಾ ಬಹಳೆ ಜಲಭರಯಾಂ” (Quickly 
damming up the cauvery when in full floods... crossed it over and seiz- 
ing enemy alive) 


ಈ ಉದಾಹರಣೆಗಳಿಂದ ಹೊಯ್ಗಳರಲ್ಲದೆ ವಿಜಯನಗರದರಸರ ಕಾಲದಲ್ಲೂ 
ಕಾವೇರಿ ತೀರದ ಪ್ರದೇಶಗಳು ಅವರ ಅಂಕೆಗೆ ಬಂದು. ಅಗತ್ಯವಿರುವ ಕಡೆ 
ಅಣೆಕಟ್ಟೆ ಕಟ್ಟಿ ಕೃಷಿಗಾರಿಕೆಯನ್ನು ನಡೆಸುತ್ತಿದ್ದ ಬಗ್ಗೆ ತಿಳಿಯುತ್ತದೆ ಯುದ್ಧದ 
ಸಂದರ್ಭಗಳಲ್ಲಿ ಕಾವೇರಿಗಿಟ್ಟ ಅಣೆಕಟ್ಟೆ ತಾತ್ವಾಲಿಕ ಕಟ್ಟೆಗಳು, ಸ್ಥಳೀಯ ನಾಯಕರಿಂದ 
ಮರುದುರಸ್ಸಿಗೊಂಡು, ಕಾಲುವೆಗಳ ನಿರ್ಮಾಣ, ಕೃಷಿಗೆ ಅನುಕೂಲಗೊಳ್ಳುತ್ತಿದ್ದುವು. 
ಹಾಗು ಕಾವೇರಿ ಹರಿವಿನ ಪ್ರದೇಶಗಳಲ್ಲಿ ಬೇಸಾಯವು ಪ್ರಗತಿ ಪಥದಲ್ಲಿತ್ತು ಎಂದು 
ತಿಳಿಯುತ್ತದೆ. ಕೃಷಿ ಉಪೇಕ್ಷಿತವಾಗಿರಲಿಲ್ಲ ಎಂದಾಗುತ್ತದೆ. ಹೊಯ್ದಲಳೆ, 
ವಿಜಯನಗರದರಸರ ಕಾಲದಲ್ಲಿ ಹೊಂದಿಕೊಂಡು ಹೋಗಬೇಕಿದ್ದ ಪರಿಸ್ಥಿತಿ 
ತಮಿಳುನಾಡಿನದಾಗಿತ್ತೆಂದು ತೋರುತ್ತದೆ. 


*18ಅ, ಎ.ಕ.ಸಂ.6(ಹೊಸತು), ಅದೇ. ಶ್ರೀರಂಗಪಟ್ಟಣ 26 (ಕ್ರಿಶ. 1516); ಅದೇ, ಕೃಷ್ಣರಾಜಪೇಟೆ ತಾ. 
99 (ಬ್ಯಾಲ ಕೆರೆ, ಕ್ರಿಶ. 1532); 


ಕಾವೇರಿ: ಜಲವಿವಾದ - ಐತಿಂರ್ಪು - ಚಳವಳಿಗಳು 1295 


ಚಿಕ್ಕದೆ:ವರಾಜ ಒಡೆಯರ ಕಾಲದಲ್ಲಿ ಕಾವೇರಿಗೆ ಅಣೆಕಟ್ಟುಗಳನ್ನು ಹಾಕಿ 
ಬೇಸಾಯ ಜಾಗು ಕುಡಿಯುವ ನೀರಿಗೆ ಅನುಕೂಲಿಸುವ ಪ್ರಯತ್ನವಾಯಿತು. ಆ 
ಸಮಯದಲ್ಲಿಯೂ ಕನ್ನಡನಾಡಿನ ಕಾವೇರಿಯ ಮೇಲಿನ ಒಡೆತನಕ್ಕೆ ಎರವಾಗಲು 
ತಮಿಳುನಾಡಿನ ಹಟ ಅರಸರು) ಕೆಲವು ನಾಯಕರು ಮೇಲೇರಿ ಬರುವ 
ಪ್ರಯತ್ನ ಮಾಡಿದ್ದುಂಟು. ಕಾವೇರಿ ಪ್ರವಾಹ ಬಂದು ಚಿಕ್ಕದೇವರಾಯಸಾಗರದಂಥ 
ಅಣೆಕಟ್ಟುಗಳು ಫೊಚ್ಚಿಹೋದರೂ ಮೈ ಸೂರಿನ Guedes ಪುನರ್‌ 
ನಿರ್ಮಿಸುಕ್ತಲೇ ಇದ್ದರು. ಅನೇಕರು RE ಮೈಸೂರು ಬೇಸಾ 
ಬೆಳಸಲಿಲ್ಲ, ಎಂಬುದು ನಿಜಸಂಗತಿಯಲ್ಲ ಎಂದು ಹೀಗೆ ಶಾಸನಗಳ ಮ 
ವಿದಿತವಾಗುತ್ತದೆ. 


ಚಿಕ್ಕದೇವರಾಜ ಒಡೆಯರ ನಂತರ ಕಾವೇರಿಗೆ ಕನ್ನಂಬಾಡಿ ಸನಿಹದ 
ಆನಂದೂರು-ಗುಲ್ಲೆಕೊಲ್ಲಿ ಬಳಿ ಕ್ರಿಶ. 1797-98ರ ಸ ಸುಮಾರಿನಲ್ಲಿ ಟಿಪ್ಪುಸುಲ್ದಾನನು 
70 ಅಡಿ ಎತ್ತರದ ಅಣೆಕಟ್ಟು ಕಟ್ಟಲು ಶಂಕುಸ್ಥಾಪನೆ ಮಾಡಿ ಜನಬಳಕೆಗೆ ಹಾಗು 
ಸಾಗುವಳಿಗೆ ನಿಯೋಚಜಿತವೆಂದು ಬಂಡೆಗಲ್‌ ಶಾಸನವನ್ನೂ ಪರ್ಷಿಯನ್‌ 
ಭಾಷೆಯಲ್ಲಿ ಹಾಕಿಸಿದ; (ಆ೦ಗ್ಲಾನುವಾದವೂ ಇದೆ)*್‌ ಶಾಸನದ ಮೇಲಿನ ಫಲಕದಲ್ಲಿ 
ಕಾಲ ಕ್ರಿಶ. 1794ರಲ್ಲಿ ಶಂಕು ಸ್ಥಾಪನೆ ಎಂದಿದೆ. 


ಶಾಸನದಲ್ಲಿ “we begin and God completes’ ಎ೦ದು 70 ಆಡಿ ಎತ್ತರದ 
ಅಣೆಕಟ್ಟು ಕಟ್ಟುವ ಬಗ್ಗೆ, ದೈವೇಚ್ಛೆಯಂತೆ ಮುಗಿಯುವುದು ಎಂದು, ಹೇಳಿ ಈ 
ನೀರಾವರಿಯಿ೦ದ ಉಪ HE "ಪಡೆಯುವವರು ಕಟ್ಟಬೇಕಾದ ನೀರಿನಕರದಲ್ಲಿ 
ನಾಲ್ಕನೇ ಒಂದು ಭಾಗ ದೇವರಿಗೆ, ಉಳಿದ ಮುಕ್ಕಾಲು ಭಾಗ ಸರ್ಕಾರಕ್ಕೆ 
ಎಂದು ಹೇಳಿರುವುದು ಯೋಜನೆಯ ಪೂರ್ವಭಾವಿ ಎಚ್ಚರವೆಂದು ತಿಳಿಯುತ್ತದೆ. 
ಹಾಗು ಮೈಸೂರು ಒಡೆಯರು ಅಣೆಕಟ್ಟು ನಿರ್ಮಾಣ ಪರಂಪರೆಯನ್ನೂ 
ಮುಂದುವರಿಸಿ “prsciptiver rights'ಅನ್ನು ಸಾಬೀತು ಮಾಡಿಕೊಂಡಂತಿದೆ. ಇದು 
ಚಿಕ್ಕದೇವರಾಜ ಒಡೆಯರ ಕಾಲದ ಪದ್ಧತಿಯ ಮುಂದುವರಿಕೆಯೇ. ಶಾಸನದ 
ಆಂಗ್ಲಾನುವಾದ ಮುಂದಿನಂತಿದೆ. 


ನ on the most auspicious day, when venus and jupiter were in 


conjunction in the sigr Aries, was the work begun. By the help of the 


* 19, Mohamed Moieuddin., 2000, SUNSET at Srirangapatna, sangam Books, 
Hyderabad, pp.4-5; 


1296 ಕರ್ನಾಟಕ ಡೈೈೆತ ಚಳವಳಿ-ಸತ್ಯಾಗ್ಗಹಗಳು 


god the said embarkment, more than 70 feet high, was raised for chari- 
table purposes and the lakhs expended .... 1 1/2 part from older cultiva- 
tion (i.e., before the present source of irrigation become available), who- 
ever undretakes (cultivation) in uncultivated land, out of whose produce 
like fruits or grain, he (pays the tax) to the sarkar-i-khudadad like other 
peasants, but in that one fourth is remitted in the way of god, i.e., he 
should pay three parts (out of four, of the full tax) to the sarkar-i- 
khudadad’. The writing of sayyid Jafar (institute of Kannda studies 

1977: 263, 804, 805; Kamataka Gazetteer, Mysore 1988:678) 


ಈ ಇಂಗ್ಲಿಷ್‌ ಹಾಗೂ ಪರ್ಷಿಯನ್‌ ಭಾಷೆಯ ಶಾಸನದ ಪೂರ್ಣಮಾಠವನ್ನು 
ಮುಂದಿನ ಪುಟದಲ್ಲಿ ಸ್ಕಾ ನ್‌ ಮಾಡಲಾಗಿದೆ. ಇದಲ್ಲದೆ ಕೃಷ್ಣರಾಜಸಾಗರದ 
- ದಕ್ಷಿಣ ಪ್ರವೇಶ ದ್ದಾರದ "ಮಂಟಪದಲ್ಲಿ ಕನ್ನಡ, ಪರ್ಷಿಯನ್‌ ಮತ್ತು ಆಂಗ್ಗ 
ಭಾಷೆಯಲ್ಲಿ ಶಿಪಾಫಲಕಗಳ ಮೇಲೆ ಕ್ರಿಶ. 1794 ರಲ್ಲಿ ಕಾವೇರಿಗೆ ಅಣೆಕಟ್ಟಿನ 
ಶಂಕುಸ್ಥಾಪನೆಯನ್ನು ರಾಜಧಾನಿ ಶ್ರೀರಂಗಪಟ್ಟಣಕ್ಕೆ ಪಶ್ಚಿಮದಲ್ಲಿ ಮಾಡಿರುವ 
. ಬಗ್ಗೆ ತಿಳಿಸುವ ಶಾಸನಗಳನ್ನು ಕೆತ್ತಿ ಭಿತ್ತಿಗಳಿಗೆ ಹೊಂದಿಸಲಾಗಿದೆ. ಅವುಗಳ 
ಪಾಠವನ್ನು ಮುಂದಿನ ಪುಟಗಳಲ್ಲಿ ನೀಡಿದೆ. | 


Ananduru 
The Cauvery 


(Stone near Gulle-kolli or the bank ofthe Kaveri, to the east of 
thevillage.) | 

In the name of God, the merciful and gracious. On the 29th of 
the month Taki (Jyeshtha), in the year Shadad (Kalayuk:), of the year 
1226 from the Maulud (or birth) of Muhammad, the blessing and 
peace of God be on him, corresponding with the 27th of Zil-hajj, the 
year 1212 from the Hijra (or the journey of ) of Muhammad, the 
blessings and peace of God beon him, before the rising of the sun, at 
a fortunate time and auspicious hour, the emankment which is situated 


ಕಾವೇರಿ: ಜಲವಿವಾದ - ಐತೀರ್ಹು - ಚಳವಳಿಗಳು 1297 


to the west of the capital was, by the grace of God and the help ofthe 
Prophet, raised, by the order ofthe asylumof Prophecy, the Khalifor 
the world and the age, the emperor of the time, the shadow of God, 
the kind anointed, His Highness Tippu Sultan - may his dominion and 
rule continue - in theriver Kaveri. We begin and God completes, On 
the most auspicious day, when Venus and Jupiter were in conjunction 
. in the sign Aries, was the work begun. By the help of God the said 
embankment, thereon by the God-given government were in the wa 
of God. Apart from older cultivation (i.e. before the present source of 
irrigation become available), whoever undertakes (cultivation) in un- 
cultivated land, out of whose produce, like Fruits or grain, he (pays the 
tax) to the Sarkar-i-Khudadad like other peasants, but in that one- 
fourth is remitted in the way of God, (i.e.} he should pay three parts 
(out of four, of the full tax) to the Sarkar-i-Khudadad And whoever 
cultivates new land, it would remain firmly with the sons and descen- 
dants ofthe cultivator so long as the earth arid sky endure. Who s6 
interrupts or preverits this permanent charity is like the accursed Sa- 
tan, ab enemy ofthe buman race, not only ofthe seed ofthe cultiva- 
tors, but the seed ofthe whele world. The writing of Sayyid Jafar 
(Insitute of Kannada Studies 1977: 263, 804, 805; Karnataka Gaz- 
ettear, Mysore 1988: 678). 


Persian Inscription 


1298 ಕರ್ನಾಟಕ ರೈತ ಚಳವಳಿ-ಸತ್ಯಾಗಹಗಳು 


The Cred 
(Stone ncar Gullc-kolli or the bank of the Kaveri, co the cast ie wage. y 


, In the name of God, the mercif 1 and gracious. On the 29th of dhe month Taki veshtha). 
in be vear Shadab (Katavuk > » cf the year 1226 from dhe Mauud (or bitchy of 
Muhammad, “the blessing and }vace of God be'on him, corresponding with the 17th af 
Zil-hajj, the year 1212 Eom he Hijra tor the jourveyy of Muharamad, *chie bicssings. and 
peace of God be on a ‘befor ಲ rising of the sun, ata fortunate ದಬಾ ೩೧ಲೆ PN TR 


ಗರ ರೆ ibe whith is simared to the west of the capital was, by the ಶಲ of God 
and dhe help of the Prophex, raiscd, by the order of the asylum of Prophecy, the Khalf of 
the werid and rhc age, the emperor ‘of thc ume, che shadow of God, the.king ಗಲಗಲ His 
Highness Tippu Sultan - may his dominion and rule continue ~ in the river Kaved- We 
begin and God compleves. On the most auspicious day, when Venus and Jupiter were in’ 
conjunction in the sign Aries, was the work begun. By the help of God thé uid 
embankment, more than 70 feet high, was raised for charitabic purposes and thc Jakhs 
expended thereon by the God-given governmenr were in the way of God. Apart from older 
eidvacion (ic. before the present source of irrigadon become avaibble), whoever 
undertakes (culGvagan) in uncultivared land, our of whose produce, like fruits or grain, he 
“tpays the tax} to the Sariar-i-Knedadad like other peasanc, bur in thar onc-fourd 5 
remitted in the vay of God, (ic) he should pay Uhrec pars {our of four, of the ful ux} iw 
the Sankar-i-Kbudadad. And whoever euluivaves ncw land, it would remain firmly wich the 
sons and descendans of the cultivator s0 long 2s the carth and sky endure. Who so 
interrupts or prevent this permanent Charity is lke the acourscd Saran, an enemy of. hc. 
human racc, not only of the seed.of che culavators, bur the seed of the whole world. The 
wring of Sayyid Jafar (Insoruce of Kannada Svudies 1977: 263, 804, 805; Kemamuka 
Ga-eretr Mysore 19585: 678). 


Persian Lnscription 

Ad - 
Lt 3A rey bE sg 3-4 bk . 
EELS A Sno an AL Fi pS 
pr SE opis 0b TEP AE 
es EP ALI AP EL NT 2 ದೆಹ. - 
EIS PLUS UY 1D Us Ku ಭ್‌ wedi di JF 
LAP ಖ್‌ ದಿ” RE Ii EUs 
C37 EE LAMP cass a CAM YE SES Sg 
Cid oP SSE BE EET SI SKA BL 
ಟ್‌ Al KA ಸ Mh pl Ban sn sy yh 3 Sas Ra 
sl AI AE SrA LUT Lode: 
ASE AU APU IS AOC IESE IEICE 
AUB NPS Sete dts L 


AAP KA, 


CCouyv tehby: Mohamed Maieudsin) 


ಜೌ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು - 1299 


ಕೃಷ್ಣರಾಜಸಾಗರದ ಪ್ರವೇಶದ್ದಾರ (ದಕ್ಷಿಣ) ಮಂಟಪದಲ್ಲಿರುವ ಟೀಪುವಿನ 
ಕ್ರಿಶ. 1794ರ ಕಾವೇರಿ ಅಣೆಕಟ್ಟಿಗೆ ಶಂಕುಸ್ಥಾಪನೆಯ ಶಿಲಾಶಾಸನ 


ಶುಭಮಸ್ತು 

1 ಕರುಣಾಳುವಾದ ಭಗವಂತನ ಹೆಸರಿನಲ್ಲಿ ಸ ಸ್ಥಾಪಿತವಾದುದು. 

2 ಪೈಗಂಬರ್‌ ಮಹಮದರ ಜನ್ಮದಿನದಿಂದ ಪ್ರಾರಂಭ 

3 ವಾದ ಸೌರಮಾನ ಶಂಕೆಯ ಸಾವಿರದ ಇನ್ನೂರ ಇಪ್ಪತ್ತೊಂದನೆಯ 

4 ಸಂವತ್ಸರವಾದ ಷಾದಾಬ್‌ ಶುಭವರ್ಷದ ತಕಿ ಮಾಸದ ಇಪ್ಪತ್ತೊಂಭ 

5 ತನೆಯ ತೇದಿಯಾದ ಸೋಮವಾರ ಶುಭದಿವಸ ಸೂರ್ಯೋದಯತ್ಲೂರ್ವ 

6 ಅರುಣೋದಯ ಕಾಲದಲ್ಲಿ ಶುಕಗಹ ಬಲಯುಕ್ತವಾದ ವೃಷಭಲಗ್ನದಲ್ಲಿ 

7 ಭಗವಂತನ ಛಾಯಾಸ್ವರೂಪರಾದ ಹಜರತ್‌ ಟಿಪ್ಬೂಸುಲ್ತಾನರಾದ ನಾವು 
ಇಷ್ಟಾರ್ಥ ಪ್ರದಾಯಕನಾದ ಭಗವಂತನ ಕೃಪೆಯಿಂದಲೂ ಪವಿತ್ರವಾದ 

9 ಕಲೀಫ್‌ ಪದವಿಯಲ್ಲಿದ್ದು ಜಗತ್ತಿಗೇ ಸಾರ್ವಭೌಮಪ್ರಾಯರಾಗಿದ್ದ 

10 ಪೈಗಂಬರ್‌ ಮಹಮದರ ಪೇರಣಾರೂಪವಾದ ದ್ರವ್ಯಸಹಾಯದಿಂದಲೂ 

11 ರಾಜಧಾನಿಗೆ ಪಶ್ಚಿಮ ದಿಕ್ಕಿನಲ್ಲಿ ಕಾವೇರಿ ನದಿಗೆ ಅಡ್ಡವಾಗಿ ಚಿರಸ್ಥಾಯಿ 


12 ಯಾದ ಅಣೆಯನ್ನು ಕಟ್ಟಿಸಲು ಶಂಕುಸ್ಥಾಪನೆ ಮಾಡಿದ್ದೇವೆ. ಈ 
ಕಾರ್ಯವು 


13 ಪ್ರಾರಂಭವಾದುದು ನಮ್ಮಿಂದ ಪೂರೈಸುವಂತೆ ಅನುಗ್ರಹಿಸುವುದು 
14 ಭಗವಂತನ ಅಧೀನದಲ್ಲಿದೆ. 

15 ಈ ಕಾರ್ಯವು ಪ್ರಾರಂಭವಾದ ದಿವಸ ಸೂರ್ಯ ಚಂದ್ರರೂ 
16 ಶುಕ್ರನೂ ಗುರುವೂ ಶುಭಯೋಗವುಂಟಾಗುವಂತೆ 


17 ಫಲದಾಯಕರಾಗಿದ್ದಾ: ರೆ. 


1300 


ಕರ್ನಾಟಕ ರೈತ ಚಳವಳಿ-ಸತ್ಯಾಗಹಗಳು 


18 ಇಲ್ಲಿ ನಿರ್ಮಿಸಲ್ಪಡುವ ಅಣೆಕಟ್ಟೆಯು ಸರ್ವೇಶ್ವರ 


19 ನಾದ ಭಗವಂತನ ಅನುಗ್ರಹದಿಂದ ಧ್ರುವನಕ್ಷತ್ರಯಂದಾದೋ 

20 ಪಾದಿಯಲ್ಲಿ ಶಾಶ್ವತವಾಗಿ ನಿಲ್ಲಲಿ. ಜಗನ್ನಿಯಾಮಕನಾದ ಭಗ 

21 ವಂತನ ಅನುಗ್ತಹದಿಂದ ದೊರಕಿರುವ ನಮ್ಮ ಸರ್ಕಾರವು ವೆಚ್ಚ 

22 ಮಾಡಿರತಕ್ಕೆ ಲಕ್ಷೋಪಲಕ್ಷ ಧನವೂ ಸಹ ಭಗವತ್ತಾದ ಸೇವಾರ್ಥ 
23 ವಾಗಿಯೇ ವೆಚ್ಚ ಮಾಡಲ್ಪಟ್ಟಿದೆ. ಹಿಂದೆ ಕೃಷಿಯಾಗದೆ ಇದ್ದ ಭೂಮಿ 
24 ಯನ್ನು ಯಾವ ಮನುಷ್ಯನು ವ್ಯವಸಾಯ ಮಾಡಿ ಧಾನ್ಯವನ್ನಾಗಲಿ 


25 ತರಿ ಬೆಳೆಯನ್ನಾಗಲಿ ಬೆಳೆಯುತ್ತಾನೋ ಅಂಥ ಮನುಷ್ಯನು ಈ 
ಮೊದಲೇ 


26 ಕೃಷಿಯಾಗದಿರುವ ಜಮೀನುಗಳ ರೈತರು ನಮ್ಮ ಸರ್ಕಾರಕ್ಕೆ ಕೊಡುವ 
ತೆರಿ | 


27 ಗೆಯ ಮುಕ್ಕಾಲುಭಾಗದಷ್ಟನ್ನು ಮಾತ್ರ ಕೊಟ್ಟರೆ ಸಾಕು. ಉಳಿದ 
ಕಾಲುಭಾಗ 


28 ವನ್ನು ಭಗತ್ತೀರ್ಥವಾಗಿ ಧರ್ಮಕ್ಕೆ ಬಿಟ್ಟಿದೆ. ಹೊಸದಾಗಿ ಭೂಮಿಯನ್ನು 


29 ಸಾಗುವಳಿ ಮಾಡುವವರೆಲ್ಲರೂ ಪುತ್ರ ಪಾತ್ರ ಪಾರಂಪರ್ಯವಾಗಿ ಆ. 
ಚಂ 


30 ದ್ರಾರ್ಕವಾಗಿ ಅವರವರ ಭೂ ಸ್ಥಿತಿಯನ್ನು ಅನುಭವಿಸಿಕೊಂಡು ಬ 


31 ರ ಬಹುದಾಗಿದೆ ಶಾಶ್ವತವಾಗಿ ಕೊಟ್ಟಿರುವ ಈ ಕೊಡುಗೆಗೆ ಯಾವ 


32 ಮನುಷ್ಯನಾದರೂ ವಿಫ್ನಾಚರಣೆ ಮಾಡಿದರೆ ಅಥವಾ ಅದನ್ನು ತ 
33 ಪ್ರಿಸಿದರೆ ಅಂಥ ದುರಾತ್ಮನು ಪಾಪಿಷ್ಠನಾದ ಸೈತಾನೋಪಾದಿಯ 
34 ಲ್ಲಿ ಮನುಷ್ಯ ವರ್ಗಕ್ಕೆ ಶತ್ರುವೆಂದು ಭಾವಿಸಲ್ಲಡುವನು. ಅವನು ಇ 
35 ಲ್ಲಿಯ ರೈತರಿಗೆ ಮಾತ್ರವೆ ಅಲ್ಲದೆ ಅಖಿಲ ಜಗತ್ತಿಗೂ ದ್ರೋಹ ಮಾ 
36 ಡಿದವನೆಂದು ಭಾವಿಸಲ್ಪಡುವನು. 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1301 


ಶಾಸನದ ವಿವರ 


ಕ್ರಿಶ. 1794 ರಲ್ಲಿ ಟೀಪುವು ಕಾವೇರಿ ನದಿಗೆ ರಾಜಧಾನಿ ಶ್ರೀರಂಗಪಟ್ಟಣದ 
ಪಶ್ಚಿಮ ದಿಕ್ಕಿನಲ್ಲಿ ಅಣೆಕಟ್ಟನ್ನು ಕಟ್ಟಲು ಶಂಕುಸ್ಥಾಪನೆಯ ವಿಷಯವನ್ನು ಶಾಸನವು 
ತಿಳಿಸುತ್ತದೆ. ಕಾರ್ಯಾರಂಭವು ಟೀಪುವಿನಿಂದಾಗಿ ಅದು ಅವನಿಂದಲೇ ಭಗವಂತನ 
ಕೃಪೆಯಿಂದ ಪೂರ್ಣಗೊಳ್ಳಬೇಕೆಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾನೆ. ಹಿಂದೂ 
ಪಂಚಾಂಗಗಳನ್ನೂ, ಮುಸ್ಲಿಂ ಶಕೆ-ಪಂಚಾಂಗ ಸಹಿತವಾಗಿ ಶಾಸನದಲ್ಲಿ ನಮೂದಿಸಿ 
ಹೇಳಲಾಗಿದೆ. ಈ ಅಣೆಕಟ್ಟು ಕಟ್ಟಲು ಲಕ್ಷಾಂತರ ರೂ. ವ್ಯಯವಾಗಿದೆ ಎನ್ನುವಲ್ಲಿ 
ಸಾಕಷ್ಟು ಎತ್ತರವಾಸಿ ಕಟ್ಟಬೇಕೆಂಬ ಪ್ರಯತ್ನವೂ ನಡೆದಿರುವಂತಿದೆ. ರೈತರು ಕೃಷಿ 
ಮಾಡಿ ಯಾವ ಬೆಳೆಯನ್ನೆ ತೆಗೆಯಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾದ ಮುಕ್ಕಾಲುಭಾಗ 
ಹಣ ಯಾವ ಬಾಬಿನ ರೀತಿಯದು ಎಂದೂ ನಮೂದಿಸಲಾಗಿದೆ. ಉಳಿದ 
ಕಾಲುಭಾಗದ ಕಂದಾಯವನ್ನು ಧರ್ಮವಾಗಿ ಅಂದರೆ ರಿಯಾಯಿತಿಗೆ ಬಿಡಲಾಗಿದೆ. 
ಹೊಸದಾಗಿ ಕೃಷಿಗೆ ತೊಡಗುವವರೆಲ್ಲರಿಗೂ ವಂಶಪಾರಂಪರ್ಯವಾಗಿ ತಮ್ಮ ಆ 
ಭೂಮಿಯನ್ನು ಅನುಭವಿಸಿಕೊಂಡು ಬರಬಹುದು. ಇದನ್ನು ಕೆಡಿಸಿದರೆ ಒದಗುವ 
ಪಾಪಫಲವನ್ನೂ ಶಾಪಾಶಯವಾಗಿ ಹೇಳಲಾಗಿದೆ. ಅಂದರೆ ಕಟ್ಟಿದ ಅಣೆಕಟ್ಟು 
ಕೃಷಿಗೆ ಅನುಕೂಲವಾಗುವ ಹಾಗೂ ರೈತರಿಗೆ ಉತ್ತೇಜನ ಕೂಡುವ ಪರಂಪರಾಗತ 
ನೀರಾವರಿ ವ್ಯವಸಾಯ ಅನುಬೋಗದ ಹಕ್ಕು ಕಾಷೇರಿ ಸಂಬಂಧವಾಗಿ ಮೈಸೂರು 
ಸಂಸ್ಥಾನದಲ್ಲಿ ಇತ್ತು ಎಂದು ವಿದಿತವಾಗುತ್ತದೆ. ಜೊತೆಗೆ ಕನ್ನಂಬಾಡಿ ಪ್ರದೇಶದಲ್ಲಿ 
ಅಣೆಕಟ್ಟುವ ಪ್ರಯತ್ನ, 18ನೇ ಶಶಮಾನಾಂತ್ಯದಲ್ಲಿ ನಡೆದುದಕ್ಕೆ ಈ ಶಾಸನ ಸಾಕ್ಷಿ 
ಆಗಿದೆ. ಈ ಶಾಸನದ ಆಂಗ್ಲಾನುವಾದವನ್ನು ಮುಂದೆ ಶಿಲಾಫಲಕದಲ್ಲಿರುವಂತೆಯೆ 
ನೀಡಲಾಗಿದೆ. ಈ ಶಾಸನದ ಪರ್ಷಿಯನ್‌ ಭಾಷಾ ರೂಪದ ಶಿಲಾಫಲಕವನ್ನು 
ಛಾಯಾಚಿತ್ರದಲ್ಲಿ ಮುಂದಿನ ಪುಟಗಳಲ್ಲಿ ನೀಡಲಾಗಿದೆ. ಶ್ರೀ ಮೊಹಮದ್‌ 
ಮೊಯಿದ್ದೀನ್‌ರ ಆಂಗ್ಲಕೃತಿ ನಮೂದಿತ ಶಾಸನಗಳಲ್ಲಿ ಕಟ್ಟೆಯನ್ನು 70 ಅಡಿಗೆ 
ಎತ್ತರಿಸುವ ವಿಷಯವು ಇದ್ದು ಸದ್ಯದ ಶಾಸನಗಳದಕ್ಕೆ ತುಸು ಭಿನ್ನವಾಗಿದೆ. 
ಅಂತಾಗಿ ಇವು ಪ್ರತ್ಯೇಕ ಶಾಸನಗಳೇ ಆಗಿವೆ. 


1302 


ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಕೃಷ್ಣರಾಜಸಾಗರದ ಪ್ರವೇಶದ್ದಾರದ (ದಕ್ಷಿಣ) ಮಂಟಪದಲ್ಲಿರುವ ಟೀಪುವಿನ 
ಕ್ರಿಶ. 1794ರ ಕಾವೇರಿ ಅಣೆಕಟ್ಟಿಗೆ ಶಂಕುಸ್ಥಾಪನೆಯ ಆಂಗ್ಲಭಾಷಾ ಶಾಸನ 


pa 


10 


1794 ೦.೮ 
YAFTTAHI 


IN THE NAME OF GOD THE COMPASSIONATE THE 
MERCIFUL 


ON THE 29TH OF MONTH TAQI OF THE SOLAR 
YEAR SHADAB 


1221 ONE THOUSAD TWO HUNDRED AND TWENTY 
ONE DATING FROM 


MOWLOOD OF MUHAMMAD (MAY HIS SOUL REST 
IN PEACE) ON MONDAY 


A DAWN BEFORE SUNRISE UNDER THE AUSPI- 
CIOUS OF THE PLAN- 


ET VENUS IN THE CONSTELLATION TARUS 
HAZRATH TIPPU 


SULTAN THE SHADOW OF GOD, THE LORD, THE 
BESTOWER OF 


GIFTS LAID THE FOUNDATION OF THE MOHYIDAM 
ACROSS 


THE RIVER CAUVERY TO THE WEST OF THE CAPT- 
TAL BY THE 


GRACE OF GOD AND THE ASSISTANCE OF THE 
HOLY PROPHET 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1303 


11 


12 


13 
14 


15 


16 
17 


18 


19 


20 


21 


24 


THE CALIPH OF THE WORLDS, AND THE EMPEROR 
OF THE UNT- 


VERSE. THE START IS FROM ME BUT ITS COMPLE- 
TION RESTS 


WITH GOD 


ON THE DAY OF COMMENCEMENT THE PLANETS 
MOON SUN 


VENUS, NEPTUNE WERE IN'THE SIGN ARIES INA 
LUCK - 


CONJUNCTION 


BY THE HELP OF GOD THE MOST HIGH MAY THE 
ABOVE MENTIONED- 


DAM REMAIN TILL THE DAY 07 RESURRECTION 
LIKE THE FIXED 


STARS. THE MONEY AMOUNTING TO SEVERAL 
LAKHS WHICH 


THE GOD GIVEN GOVERNMENT HAVE SPENT IS 
SOLELY IN THE SERVICE 


OF GOD APART FROM THE OLD CULTIVATION ANY 
ONE DESIROUS 


OF NEWLY CULTIVATING THE ARABLE LAND 
SHOULD IN THE 


NAME OF GOD BE EXCEMPTED FROM VARIOUS 
KINDS OF PRODUC- 


TION WHETHER OF CORN OR FRUITS OF THE ONE 
FOURTH PART 


1304 


27 


29 


30 


31 


32 


33 


ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 
LEVIED GENERALLY FROM OTHER SUBJECTS HE 
WILL ONLY 


HAVE TO PAY THE 3/4 OF IT TO THE BENIGN GOv- 
ERNMENT. HE WHO 


NEWLY CULTIVATES THIS ARABLE LAND, HIMSELF 
HIS POSTERITY 


ITY AND OTHER RELATIVES WILL BE THE MAS- 
TERS OF THE 


ABOVEAS LONG AS EARTH AND HEAVEN ENDURE 
WK ANY PERSON 


WERE TO CAUSE ANY OBSTRUCTION OR BEA 
PREVENTOR OF 


THIS PERPETUAL BENEVOLENCE SUCH AN IN HU- 
MAN BEING 1S 


TO BE REGARDED AS THE ENEMY OF MANKIND 
AS THE ACCURSED 


SATAN AND THE SPERMA HOMMIS OF THOS CUL- 
TIVATORS 


NAY OF THE ENTIRE CREATION 


1305 


ತಲಕಾವೇರಿ 


ತೀರ್ಥಕುಂಡಿಕೆ 


1306 


ಟೀಪುವಿನ ಕಾವೇರಿ ಅಣೆಕಟ್ಟು 
ಕನ್ನಡ ಭಾಷಾ ಶಾಸನ 


ಕನ್ನಂಬಾಡಿ ಕಟ್ಟೆ ಕಟ್ಟು 
ಪ್ರಯತ್ನದ ಟೀ 
ಪರ್ಶಿಯನ್‌ ಭಾಷಾ ಶಾಸನ 


[-8 
os 
Gu 
pt 
pol 


ಕಾವೇರಿ : ಜಲವಿವಾದ-ಬತೀರ್ಪು-ಚಳೆವಳಿಗಳು 


1307 


ತುಂಬಿದ ಕನ್ನಂಬಾಡಿ ಕಟ್ಟೆಯ ನೋಟ 
(ಚತ್ರ ಕೃಹೆ: ಕನ್ನಡ ಪ್ರಭ) 


ಕನ್ನಂಬಾಡಿ ಅಣೆಕಟ್ಟಿನ 
ಮುಂಭಾಗ 
ಶ್ರೀ ಕಾವೇರಿ ವಿಗ್ರಹ 


ಕಾವೇರಿ : ಜಲವಿಬಾದ-ಐತೀರ್ಷು- ಚಳವಳಿಗಳು 


1308 


ಕೃಷ್ಣರಾಜಸಾಗರದ ಕಾರಣಕರ್ತರಾದ ನಾಲ್ಲಡಿ ಕೃಷ್ಣರಾಜ ಓಡೆಯರ ಸ್ಪಂಭ ಪ್ರತಿಮೆ 


ಕೃಷ್ಣರಾಜಸಾಗರವನ್ನು ಯೋಜಿಸಿದ ಸರ್‌.ಎಂ. ವಿಶ್ವೇಶ್ವರಯ್ಯ ಹಾಗೂ 
ಇಂಜನಿಯರುಗಳು ಮತ್ತು ವಿವಾನರುಗಳ ಪಟ್ಟಿ 


ಕಾವೇರಿ : ಜಲವಿವಾದ-ಐತೀರ್ಹು-ಚಳವಳಿಗಳು 


1309 


1310 


\ 


ಇರ್ವಿನ್‌ ನಾಲಾ ದೆತರ ಚಳವಳಿ-ದಿವಾನರೋೊಡನೆ ಅಠಾರ ಕಛೇರಿ ಬಳಿ ರೆಶರ ಭೇಟಿ 
[) [) 


ಜಿರ್ಮಿನ್‌ ನಾಲಾ ರೈತ ಚಳವಳಿಗಾರರಿಸೆ ಬೆಂಗಳೂರಿನಲ್ಲಿ ಚಿಕ್ಕವೀರಪ್ಪನವರ ಔತಣ 
(ಕೃಷ: ವಿಶ್ವಕರ್ನಾಟಕ, 1931) 


ಕಾವೇರಿ : ಜಲವಿಪಾದ-ಐತೀರ್ಣು-ಚಳವಳಿಗಳು 


131 


ಕನ್ನಂಬಾಡಿಕಟ್ಟೆಯ 
ಇ 
ಎಡದಂಡೆನಾಲೆ 
(ಇರ್ವಿನ್‌ನಾಲೆ) 
ವಿಶ್ವೇಶ್ವರಯ್ಯನಾಲೆ 


ಎಡದಂಡೆ ವಿಶ್ವೇಶ್ನೆರಯ್ಯ 
ನಾಲೆಯಿಂದ 
ಕಾಷೇರಿ ಹರಿವು 


ಕನ್ನಂಬಾಡಿಕಟ್ಟೆ 
ಕಾವೇರಿ ಬಲದಂಡೆಯ 
ವರುಣಾ ನಾಲಾ 


ಕಾವೇರಿ : ಜಲವಿವಾದ-ಐತೀರ್ಪು-ಚಳವಳಿಗಳು 


1312 ಕರ್ನಾಟಕ ಡ್ನೆತ ಚಳವಳಿ-ಸತ್ಯಾಗ್ರಹಗಳು 


ಇದಲ್ಲದೆ ಟೀಪುವು ವರಾರ್ಚಿ 1798೭ನ್ಲಿ ಕಾವೇರಿದಡದಲ್ಲಿ 
ಶ್ರೀರಂಗಪಟ್ಟಣದಿಂದ 28 ಮೈಲಿ ದೂರದಲ್ಲಿ ಕಟ್ಟಿದ್ದ ಹಿಂದಿನ ಅಣೆಕಟ್ಟುಗಳ 
ದುರಸ್ತಿ ಇತ್ಯಾದಿಗಳ ಬಗ್ಗೆ ಲಕ್ಷ್ಯ ವಹಿಸಿ ಮೇಲ್ಲಿಚಾರಣೆ ನಡೆಸಲು ಹೋಗುತ್ತಿದ್ದ 
ಬಗ್ಗೆ 1835ರಲ್ಲಿ ಮಾರ್ಟಿನ್‌ ಬರೆದಿದ್ದಾನೆ. ಆದರೆ ಟೀಪುವು ಯೋಜಿಸಿದ್ದ 70 
ಅಡಿ ಎತ್ತರದ ಅಣೆಕಟ್ಟು ಕಲ್ಲು ಕಟ್ಟಡವಾಗಿದ್ದರೆ, ಅದರ ಚಹರೆಯೂ ಉಳಿದಿರಬೇಕು. 
ಬಹುಶಃ ಕಾವೇರಿ ಪ್ರವಾಹಗಳಲ್ಲಿ ಗುರುತುಗಳು ಸಾಕಷ್ಟು ನಾಶವಾಗಿ ಹೋಗಿರಬೇಕು. 
ಬಾಯ್ದೆರೆಯಲ್ಲಿಯಂತು ಇಂದಿಗೂ ಒಡೆಯರ ಕಾಲಕ್ಕೆ ಆನಂದೂರು ಬಳಿಯ 
ಕಾವೇರಿ ಅಣೆಕಟ್ಟು ಕಟ್ಟುತ್ತಿದ್ದ ಬಗ್ಗೆ ಕೇಳಿಬರುತ್ತದೆ. ಅಥವಾ ಇದು ಚಿಕ್ಕದೇವರಾಜ 
ಒಡೆಯರು ಕಟ್ಟಿಸಿದ್ದ ಅಣೆಕಟ್ಟಿನ ಪುನಾರಚನೆಯಲ್ಲಿ ಎತ್ತರವನ್ನು ಏರಿಸಿದ 
ಪ್ರಯತ್ನವಾಗಿದ್ದಿರಬಹುದು. 


ಇಂಥ ಕನ್ನಡನಾಡಿನ ಅರಸರ ಹಾಗು ಸುಲ್ತಾನರ ಪ್ರಯತ್ನಗಳ 
ಪಾರಂಪರಿಕತೆಯನ್ನು, ತಮಿಳುನಾಡು ಆಂಗ್ಲರ ಅಧಿಕಾರ ಬಂದಮೇಲೆ 
ನೆನೆಗುದಿಗಿಡಿಸುವ ಕಾರ್ಯ ಮಾಡಿತು. ಮದರಾಸಿನಲ್ಲಿ ಪ್ರೆಸಿಡೆನ್ಸಿಯ ಗೌರ್ನರ್‌ನಂಥ 
ಅಧಿಕಾರ ಕೇಂದ್ರವಿತ್ತು. ಅವರ ಮೂಲಕ ತಮಿಳುನಾಡಿವೆ ಹಿಡಿತವಾಗಿ ಮೈಸೂರು 
ದೊರೆಗಳು ರೆಸಿಡೆಂಟ್‌ ಮೂಲಕೆ ಅಂಕೆಯಲ್ಲಿರುವಂತಾಯಿತು. ಈ ಹೊತ್ತಿಗೆ 
ಮೈಸೂರು, ಮದ್ರಾಸಿನ ನಡುವೆ ಕಾವೇರಿ ಒಪ್ಪಂದ ಎಂಬ ಹೊಸ ಅಂಕಣ 
ಆರಂಭವಾಯಿತು. ಸುಮಾರು 802 ಕಿ.ಮೀ. ಹಾದಿಯನ್ನು ಸಮುದ್ದಕ್ಕೆ ಕಾವೇರಿಯು 
ಸೇರುವವರಿವಿಗೆ ಕ್ರಮಿಸುವ ಹಾದಿ ಬದಿಯ ಸಾಗುವಳಿಗೆ ಕಾವೇರಿ ನೀದು ಅದು 
ಹರಿಯುವ ನಾಡಿನ ಜನಕ್ಕೆ ಅಗತ್ಯಕ್ಕೆ ಅನುಗುಣವಾಗಿ ಸಮತೂಕವಾಗಿ 
ಹಂಚಿಕೆಯಾಗಬೇಕಲ್ಲವೇ! 1907 ರಲ್ಲಿಯೇ ಮಾರ್ಕ್ಸ್‌ ವಿಲ್ಮ್‌ನೂ, ನವೆಂಬರ್‌ 
ಡಿಸೆಂಬರ್‌ ತಿಂಗಳಲ್ಲಿ ಶ್ರೀರಂಗಪಟ್ಟಣದ ಬಳಿಯಲ್ಲಿ ಕಾವೇರಿಯು ಸಣ್ಣ ತೊರೆಯಂತೆ 
ಹರಿಯುವಲ್ಲಿ, ಅದೇ ತಂಜಾವೂರಿಗೆ ಸಾಕಷ್ಟು ನೀರು ಆ ಸಮಯದಲ್ಲಿ ಇರುವಲ್ಲಿ 
ಅಲ್ಲಿಗೆ ಕಾವೇರಿ ನೀರು ಹರಿಸಬೇಕಿಲ್ಲ ಎಂದಿದ್ದಾನೆ. ಆದರೆ ಕರ್ನಾಟಕಕ್ಕೆ ಹಕ್ಕಿದ್ದೂ 
ನ್ಯಾಯ ದೊರೆಯಲಿಲ್ಲ. 

ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕ್ರಿಶ. 1801-05ರ ಸುಮಾರಿನಲ್ಲಿ 
ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹಿಂದಿನಿಂದ ನಡೆದು ಬಂದಿದ್ದಂತೆ ಹೇಮಾವತಿ 
ನೀರು ಬಳಸಿ ಲಕ್ಷ್ಮಣತೀರ್ಥ ಅಣೆಕಟ್ಟು ನೀರಾವರಿ ಯೋಜನೆಯನ್ನು ಕೈಗೊಳ್ಳುವ 
ಪ್ರಯತ್ನವಾಯಿತು. ಆದರೆ ತಂಜಾವೂರಿನ ರೈತರ ತಕರಾರಿನಿಂದಾಗಿ ಮದ್ರಾಸಿನ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1313 


ಆಂಗ್ಲಪ್ರೆಸಿಡೆನ್ನಿ ಅದಕ್ಕೆ ಅವಕಾಶ ನೀಡದೆ ಅಡ್ಡಿಯನ್ನುಂಟುಮಾಡಿತು. ಆದರೆ 
ವಿಲ್ಸ್‌ ಮತ್ತು ಮೆಕೆಂಜಿ ಅವರುಗಳು ವಸ್ತುಸ್ಥಿತಿಯನ್ನು pS ಆ ರೈತರಿಗೆ 
ವಾಸ್ತವವಾಗಿ ಈ ಯೋಜನೆಯಿಂದ ತೊಂದರೆ ಆಗದು ಎಂದು ವರದಿ ಕೊಟ್ಟರು.* 
ಕೊನೆಗೆ ಕೆರೆಕಟ್ಟೆಗಳ ನಿರ್ಮಾಣವಾಗಲೇಬೇಕೆಂದು ಮೈಸೂರು ಅರಸರ ಸರ್ಕಾರ 
ಪೆಟ್ಟು ಹಿಡಿದ ಕಾರಣ ಮದ್ರಾಸ್‌ ಪ್ರೆಸಿಡೆನ್ನಿಯು ಕರಾರುಗಳನ್ನು ಹಾಕಿಅನುಮತಿಯನ್ನು 
ಕೊಟ್ಟಿತು 


ಕ್ರಿ.ಶ. 1890ರ ಸುಮಾರಿನಲ್ಲಿ ಕಾವೇರಿಗೆ ಅಣೆಕಟ್ಟು ಕಟ್ಟುವ ಕಾರ್ಯವನ್ನು 
ಮೈಸೂರು ಸಂಸ್ಥಾನ ಆರಂಭಿಸತೊಡಗಿದಾಗ ಮದ್ರಾಸ್‌ ಪ್ರೆಸಿಡೆನ್ಸಿಯ ಗೌರ್ನರ್‌ 
ತಮಿಳುನಾಡು ಪಕ್ಷ ವಹಿಸಿ, ಅಡ್ಡಿಮಾಡತೊಡಗಿದ್ದು ಎಂದಿನ ಪಕ್ಷಪಾತ ನೀತಿಯೇ 
ಆಗಿತ್ತು. ಮೈಸೂರು ಒಡೆಯರ ಶಾಸನಗಳೂ ಹೇಳುವಂತೆ ಈ ಮುನ್ನ ಕಾವೇರಿಗೆ 
ಅಣೆಕಟ್ಟು ಕಟ್ಟಿಕೊಂಡು ನೀರಾವರಿ ಬೇಸಾಂಶರು ಮಾಡುತ್ತಿದ್ದ 
ಪೂರ್ವೋಪಯೋಗಿಯಾಗಿ ಬಂದಿದ್ದ ಪರಂಪರೆಯನ್ನು ಬಹುಶಃ ತಿಳಿದಿದ್ದ 1884ರ 
ಸುಮಾರಿನಿಂದಲೂ ದಿವಾನರಾಗಿದ್ದ ಶ್ರೀ.ಕೆ. ಶೇಷಾದ್ರಿ ಅಯ್ಯರ್‌ ಅವರು ಇದ್ದರು. 


* N.K. Narasimha Murthy, 1976, PURNIAH, Bangalore,pp.119-20 
*20.1. Cauvery Water Dispute-people’s struggle for rightful share, vol.I., 2002, 
Water Source Department, Govt. of Kamataka, p.2-3; 
ರೀತ್ಯಾ ಕಾವೇರಿಯಲ್ಲಿ ನೀರಾವರಿಗೆ ದೊರೆಯುವ 790 ಟಿ.ಎಂ.ಸಿ. ನೀರಿನಲ್ಲಿ 
ಕರ್ನಾಟಕದ್ದು 53.8% (425 ಟೆ.ಎಂ.ಸಿ.), ತಮಿಳುವಾಡಿನದು 31.9% (252 ಟಿ.ಎಂ.ಸಿ), 
ಕೇರಳದ್ದು 14.3% (113 ಟಿ.ಎಂ.ಸಿ), ಪಾಲಿನಷ್ಟು ಜಲಾನಯನ ಪ್ರಾದೇಶಿಕ ಕೊಡುಗೆ ಇದೆ. 
ಪ್ರಾಚೀನದಿಂದಲೂ ಕರ್ನುಟಕದ ಕಾವೇರಿ ಕಣಿವೆ ಅಚ್ಚುಕಟ್ಟಿನಲ್ಲಿ ನೀರಾವರಿ ನಡೆದು 
ಬಂದಿದೆ. ಕೆರೆ ಸಣ್ಣ ಸಣ್ಣ ಅಣೆಕಟ್ಟುಗಳ ಮೂಲಕ ಆದು ಚಾಲ್ಲಿಯಾಗಿದೆ. 1800 ಹಾಗು 
1810ರಲ್ಲಿಯು ಮೈಸೂರು ಸಂಸ್ಥಾನ ಕೆರೆಗಳ ಹೂಳು ಎತ್ತಿಸಿ, ಹೊಸಕಟ್ಟೆ ಕೆರೆ ನಿರ್ಮಾಣಕ್ಕೆ 
ಮದ್ರಾಸ್‌ ಪ್ರೆಸಿಡೆನ್ಸಿ ತಕರಾರು ಮಾಡಿ ನಂತರ ಅನುಮತಿ ನೀಡಿತು; 1872ರಲ್ಲಿ ಪ್ರತ್ಯೇಕ 
ನೀರಾವರಿ ಇಲಾಖೆ, 1911ರಲ್ಲಿ ಕೆರೆ ಪಂಚಾಯಿತಿ ನಿಯಮಾವಳಿ ಮೈಸೂರಿನಲ್ಲಿ 
ರೂಪುಗೊಂಡಿತು. 


ಮಹದೇವ ಪ್ರಕಾಕ್‌., "ಕಾವೇರಿಯ ಕಥೆ ವ್ಯಥೆ', ಕನ್ನಡ ನುಡಿ, ಕನ್ನಡ ಸಾಹಿತ್ಯ ಪರಿಷತ್ತು 
ಬೆಂಗಳೂರು, ಅಕ್ಟೋಬರ್‌ 2002, ಸಂ. 67, ಸಂ. 9-10, ಪು3 


1314 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


1891 ರಲ್ಲಿ ನಡೆದ ಪ್ರಜಾಪತಿನಿಧಿ ಸಭೆಯಲ್ಲಿ ಕಾವೇರಿ ನೀರಿನ ಬಳಕೆ ಕುರಿತು 
ಪ್ರೆಸಿಡೆನ್ಸಿ ಎತಿದ್ದ ತಕರಾರನ್ನು ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿದರು; ಮೈಸೂರಿಗೆ 
ಆಗಿರುವ ಅನ್ಯಾಯವನ್ನು ಎತ್ತಿ ತೋರಿಸಿದರು. ತಂಜಾವೂರು ರೈತರು ಕಾವೇರಿ 
ನೀರನ್ನು ಬಳಸಿಕೊಂಡಂತೆ ಮೈಸೂರು ಸಂಸ್ಥಾನದ ರೆ ೈತರೂ ಮೊದಲಿನಿಂದಲೂ 
ಬಳಸಿಕೊಂಡು ಬರುತ್ತಿದ್ದಾರೆ" ಅಂತಾಗಿ ಅವರ 'ಏಸಿಪ್ಟೀವ್‌ ಹಕ್ಕಿಗಾಗಲಿ, 
ಶಈಸ್‌ಮೆಂಟ್‌ ಹಕ್ಕಿಗಾಗಲಿ, ಜತಿ ಬರುವಂತಿಲ್ಲ. ಕಾವೇರಿ ಕನ ್ಲಡನಾಡಿನಲ್ಲಿ "ಹುಟ್ಟುವ 
ನದಿಯಾಗಿರುವಲ್ಲಿ ಆ ನಾಡಿನವರು ಅಲ್ಲಿಯ ಮೂಲನಿವಾಸಿಗಳಾದ ಕಾರಣ 
ಅವರ ಮೂಲಹಕ್ಕನ್ನು ಕಸಿಯಬಾರದು. ಹೀಗೆ ಉಭಯ ರಾಜ್ಯಗಳೂ ಕಾವೇರಿ 
ನೀರನ್ನು ಬಳಸಿಕೊಂಡು ಬಂದಿರುವಲ್ಲಿ ಅದರಂತೆಯೇ ಮುಂದುವರಿಯುವ 
us ಪ್ರೆಸಿಡೆನಿಯ ಗೌರ್ನರ್‌ ಮೂಲಕ ಒತ್ತಡ ಹಾಕಿದ್ದುದು ಗಾ 
ಅನ್ಯಾಯದ ಒಪ್ಪಂದಕ್ಕೆಳಸ ಬೇಕಿರಲಿಲ್ಲ. ಕನ್ನ ಡನಾಡು ಈ ನದಿಯ ಶೇ. ಸು 
ಭಾಗದಷ್ಟು ನೀರನ್ನು ಕೊಟ್ಟೇ ಬಂದಿದೆ. 


ಈ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯನಾಗಿದ್ದ ಪ್ಲಾಂಟರ್ಸ್‌ ಅಸೋಸಿಯೇಷನ್‌ 
ಪ್ರತಿನಿಧಿಯಾಗಿದ್ದ ಇಲಿಯಟ್‌ ಕೂಡ ಪ್ರಜಾಪ್ರತಿನಿಧಿ ಸಭೆಯಲ್ಲಿ, ಕಾವೇರಿನದಿಯ 
ನೀರು ಪೂರ್ಣವಾಗಿ ಮೈಸೂರು ಸಂಸ್ಥಾನದ ವ್ಯಾಪ್ತಿಯಲ್ಲಿ ಅದರ ನೀರಾವರಿ 
ಉಪಯೋಗಕ್ಕೆ ಬಳಕೆಗೊಳ್ಳಬೇಕು. ಮದ್ರಾಸ್‌ ಸರ್ಕಾರ ಈ ಸಂಬಂಧ ಯಾವುದೇ 
ಕಾರಣಕ್ಕೂ ಪ್ರವೇಶ ಮಾಡಬಾರದು ಎಂದು ವಾದಿಸಿದ್ದ. ಮದರಾಸಿನದು ಅತಿ 
ಆಸೆ ಎಂಬುದು ಮನನವಾಯಿತು. ಆದರೆ ಪ್ರಯೋಜನ ದಕ್ಕಲಿಲ್ಲ. ಹೀಗಾಗಿ 
ಯುರೋಪಿಯನ್‌ ರಾಷ್ಟ್ರಗಳಲ್ಲಿ ರೈನ್‌ ನದಿ ನೀರಿನ ಬಳಕೆಯಲ್ಲಿರುವ ಕಾನೂನು 
ಮಾದರಿಯನ್ನು 1892ರಲ್ಲಿ, ನೀರು ಹಂಚಿಕೆ ಬಗ್ಗೆ ದೇಶೀಯ ಸಂದರ್ಭಗಳನ್ನು 
ಗಮನಿಸದೆ, ಹೇರಿ ಒಪ್ಪಂದಕ್ಕಿಟ್ಟಿತ್ತು ಕಾವೇರಿ ವಿವಾದದ ಆಧುನಿಕ ಬೀಜ ಹೊಸದಾಗಿ 
ಬಿತ್ತನೆಗೊಂಡದ್ದು ಈ ಹಂತದಿಂದಲೇ ಎನ್ನಬೇಕು. 


ಇಲ್ಲಿನ ಮುಖ್ಯವಾದ ತಕರಾರೆಂದರೆ, ಕಾವೇರಿ ನದಿ ನೀರಿನ ಮೇಲೆ 
ಅನುಭೋಗದ ಹಕ್ಕು (¢asementary rights) ಚೋಳರ ಕಾಲದಿಂದಿರುವ ಕಾರಣ, 
ನೀರಾವರಿ ಉತ್ತಮ ವ್ಯವಸ್ಥೆಯ ಕಾರಣ ಮದರಾಸಿನವರಿಗೇ ಅದು 
ಮುಂದುವರಿಯಬೇಕು. ಅಂತಾಗಿ ಮೈಸೂರು ಸಂಸ್ಥಾನವು ಹೊಸ ನೀರಾವರಿ 
ಯೋಜನೆಗಳನ್ನು ಕಾವೇರಿ ಸಂಬಂಧದಲ್ಲಿ ಕೈಗೊಳ್ಳಬಾರದು ಎಂದು ಮದರಾಸು 


ಕಾವೇರಿ: ಜಲವಿಬಾದ - ಐತೀರ್ಪು - ಚಳವಳಿಗಳು 1315 


ಪ್ರೆಸಿಡೆನ್ಸಿಯ ಒತ್ತಡವಾಗಿತ್ತು. *'ಆದರೆ ಮೈಸೂರು ಸಂಸ್ಥಾನದಲ್ಲೂ ಕೊಡಗಿನ 
ಕಾವೇರಿಯಿಂದ ಚೋಳ ಪೂರ್ವದಿಂದಲೇ ನೀರಾವರಿ ವ್ಯವಸ್ಥೆಯಾಗುತ್ತಿದ್ದುದು, 
ಅಣೆಕಟ್ಟು ಇದ್ದುದು ಶಾಸನಗಳೂ ಹೇಳುವಲ್ಲಿ ಮೇಲಿನ ವಾದ, ಒತ್ತಡಗಳಿಗೆ 
ಅರ್ಥ ಬರುವುದಿಲ್ಲ. ಕ ಅಂಶವನ್ನೂ ಅಂದು ಯಾರೂ ಎತ್ತಿದಂತೆ ಕಾಣುವುದಿಲ್ಲ. 
ಪರ್ಯಾಯವಾಗಿ ಬಲವಾದ ವಾದ ಮಂಡಿಸಿದವರು, ಅಂದಿನ ದಿವಾನ್‌ ಸರ್‌ 
ಶೇಷಾದ್ರಿ ಅಯ್ಯರ್‌ ಅವರೆ. 1876-78ರ ಭೀಕರ ಧಾತು ಈಶ್ವರ ಕ್ಷಾಮ ಕಾಲದಲ್ಲಿ 
ಈ ದಿವಾನರು ವಾಣಿವಿಲಾಸ ಸಾಗರ ಅಣೆಕಟ್ಟು ಕಟ್ಟಿ ಬೆಳೆಸಿದಾಗ ಮದ್ರಾಸ್‌ನಿಂದ 
1890ರಲ್ಲೂ ತೀವ್ರ ಆಕ್ಷೇಪ.*"'ಅ 


ಶೇಷಾದ್ರಿ ಅಯ್ಯರ್‌ ಅವರು ಮೈಸೂರು ರೆಸಿಡೆಂಟರಿಗೆ ಮೆಮೊರಾಂಡಮ್‌ 
ಅನ್ನು ಅರ್ಪಿಸಿ. ಈ ಸಮಸ್ಯೆಯನ್ನು ಸಾರ್ವಜನಿಕ ಹಿತಾಸಕ್ತಿ ಹಾಗು ಅಭಿವೃದ್ಧಿಯ 
ಪಾತಳಿಯಲ್ಲಿ ತೀರ್ಮಾನಿಸಬೇಕು; ಖಾಸಗಿ ಹಕ್ಕಿಗೆ ಅಪ್ವಯವಾಗುವಂಥ ರೀತಿಯಲ್ಲಲ್ಲ. 
ಹಾಗು ಮೂಲಭೂತವಾಗಿ ನ್ಯಾಯದ ನಿಯಮಗಳಂತೆ, ಯಾವುದೇ ನಾಡಿನ 
ನೆಲದ ಮೇಲೆ ಬೀಳುವ ನೀರಿನ ಹರಿವಿನ ನಿಯಂತ್ರಣ ಮತ್ತು ಕಾಲುವೆಗಳಲ್ಲಿ 
ಹಾಯಿಸುವಿಕೆಯು ಆ ನಾಡಿಗೆ ಹೆಚ್ಚಿನ ಹಕ್ಕಾಗಿ ಒದಗುತ್ತದೆ. ಅದು ವಿನಹ 
ನಾಡಿನ ಹೊರಗೆ ಎಲ್ಲೋ ಹುಟ್ಟಿ ತನ್ನಲ್ಲಿ ಹರಿದಾಕ್ಷಣ ಅಂಥ ನೀರಿನ ಮೇಲಿನ 
ನಿಯಂತ್ರಣ ಹೊರನಾಡಿನವರಿಗಿರುವುದಿಲ್ಲ. ಎಂದೆಲ್ಲ ವಾದಿಸಿದರು. ಶ್ರೀ ಬಷೀರ್‌ 
ಹುಸೇನ್‌ ಅವರು ಕಾವೇರಿ ಜಲವಿವಾದದ ಕುರಿತು ವಿಶ್ಲೇಷಿಸಿರುವ ಮೈಸೂರಿನ 
ಸಂದರ್ಭದ ವಿವರವು, ಹಾಗೂ ಶೇಷಾದ್ರಿ ಅಯ್ಯರ್‌ ಅವರ ಟಿಪ್ಪಣಿ 
(ಮೆಮೊರಾಂಡಮ್‌)ಯ ವಿಷಯ ಸಹಿತ ಈ ಮುಂದಿನಂತಿದೆ: 


ಕಾವೇರಿ ನೀರಿನ ಅನುಭೋಗದ ಹಕ್ಕಾಗಿ (Fasementary rights) ಅಥವಾ 
ಪೂರ್ಮೋಪಯೋಗಿಯಾಗಿ ಬಂದ ಪಾರಂಪರಿಕ ಬಳಕೆಯ ಹೆಕ್ಕಾಗಲಿ (p- 
soriptive rights) ಮದರಾಸಿನ ರೈತರಿಗಿದ್ದಷ್ಟೇ ಮೈಸೂರಿನ ರೈತರಿಗೂ ಇದೆ. 
ಮೈಸೂರು ಸಂಸ್ಥಾನವೂ. ತನ್ನ ನದೀ ಜಾಲದಿಂದ ತನ್ನ ಪ್ರದೇಶದ ನೀರಾವರಿಗೆ 
ಪರಂಪರೆಯಿಂದ ಬಳಸಿಕೊಂಡು ಬಂದ ಸಾಕ್ಷ್ಯಗಳು ಬೇಕಾದಷ್ಟಿವೆ. ಆದರೆ ಇಂಥ 
* 21. M. Basheer Hussain., 1972, The Cauvery water Dispute, Mysore-4, p.1 
* 21ಅ. ಕನ್ನಡ-ಕನ್ನಡಿಗ-ಕರ್ನಾಟಕ 1990, (ಸಂ) ಎಲ್‌.ಎಸ್‌. ಶೇಷಗಿರಿರಾವ್‌, ಗೊ.ರು. 
ಚನ್ನಬಸಪ್ಪ, ರಾ. ನಂ. ಚಂದ್ರಶೇಖರ್‌, ಕನ್ನಡ ಶಕ್ತಿ ಕೇಂದ್ರ, ಬೆಂಗಳೂರು, ಪು. 86 
*22. M. Basheer Hussain., The Cauvery water Dispute, op.cit.,p.2 


1316 . ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಪಾರಂಪರಿಕ ಹಕ್ಕಿನ ಅನ್ವಯವು ಮದರಾಸು ಈಚೆಗೆ ಕೈಗೊಂಡ ಅಥವ ಹಳೆಯದರ 
ಹೊಸ ಪರಿಷ್ಕರಣ ಕೈಗೊಳ್ಳುವ ಕೆಲಸಗಳಿಗೆ ಒದಗುವಂತಿಲ್ಲ. ಹಾಗೆ ನೋಡಿದರೆ 
ಸದಿಮೇಲಣ ಪ್ರದೇಶದ (ಟppೀr riparian) ಜನರ ಸಮ್ಮತಿ ಇಲ್ಲದೆ ನದಿ ಕೆಳಗಣ 
ಪ್ರದೇಶದ (wr riparian) ಜನರಿಗೆ ನದಿ ನೀರಿನ ಯಾವುದೇ ಬಗೆಯ 
ಅನುಭೋಗದ ಸಹಜ ಹಕ್ಕಿರುತ್ತದೆ ಎಂಬ ವಾದದ ಕುರಿತೇ ಅನೇಕ ಅನುಮಾನಗಳು 
ಏಳುತ್ತವೆ. 19.11.1866ರ ಕರ್ನಲ್‌ ಸ್ಯಾಂಕಿ ಅವರ ಪತ್ರದ ರೀತ್ಯಾ, ಹಳೇ ಮೈಸೂರಿನ 
ಕೆರೆ ವ್ಯವಸ್ಥೆಯು ಅದರ ಅಚ್ಚುಕಟ್ಟಿನ ಪ್ರದೇಶಕ್ಕೆ ಎಂದೂ ನೀರಿನ ಕೊರತೆಯನ್ನು 
ಸಾಮಾನ್ಯವಾಗಿ ಉಂಟುಮಾಡದಿರುವಷ್ಟು ಪರಿಪೂರ್ಣವಾಗಿತ್ತು. ಹೀಗಾಗಿ 
ಮೈಸೂರಿನ ಯಾವುದೇ ಹೊಸ ನೀರಾವರಿ ಕಾರ್ಯವಾಗಲಿ, ನೀರಿನ ಸಂಗ್ರಹದ 
ಹೆಚ್ಚಳದ ಕಾರ್ಯವಾಗಲಿ, ಹಳೆಯ ವ್ಯವಸ್ಥೆಯ ಹೊಸವಿಧಾನದ ಒಂದು ಪ್ರತ್ಯೇಕ 
ಸ್ತರೂಪ ವನ್ನು ಪಡೆದಿತ್ತು. ಹೀಗಾಗಿ ಮೈಸೂರಿನ ಹೊಸ ನೀರಾವರಿ 
ಹಯಂ. ಮದರಾಸಿನ ಪಾರಂಪರಿಕ ನೀರಿನ ಬಳಕೆಗೆ 
ಬಾಧಕವೆನ್ನುವುದಾದರೆ, ಮುಂದಿನ ಮಾಹಿತಿಗಳೂ ಮೈಸೂರಿಗೆ ದೊರಕಬೇಕು. 
ಮದರಾಸಿನ ಕೆರೆಗಳು ನಿರ್ಮಿತವಾದ ಹಾಗು ವಿಸ್ನತಗೊಂಡ ದಿನಾಂಕ ಅಂಥ 
ರಚನೆ ಹಾಗು ವಿಸ್ತರಣೆಯು ನಡೆದು, 20 ವರ್ಷಗಳು ಕಳೆದ ನಂತರ ಪಾರಂಪರಿಕ 
ಹಕ್ಕು ಒದಗಿದೆಯೆ ಎಂಬ ಬಗ್ಗೆ ತಿಳಿಸಬೇಕೆಂದು. ಅಯ್ಕರ್‌ ಅವರ ಟಿಪ್ಪಣಿಯಲ್ಲಿ 
ಮಂಡಿಸಲಾಗಿತ್ತು ಇದಲ್ಲದೆ ಅಂತರಾಷ್ಟೀಯ ಟಗ Law amide or 
prescriptive clits ಅನ್ನು ಅಂತರಾಷ್ಟ್ರೀಯ ನದಿಗಳಿಗೂ ಅನ್ನಯವಾಗಿಸಿಲ್ಲ 
ಎಂದಿದ್ದರು. 


ಇಷ್ಟೆಲ್ಲ ದಿವಾನ್‌ ಶೇಷಾದ್ರಿ ಅಯ್ಯರ್‌ ವಾದಿಸಿದ್ದರೂ, 1892ರ ಒಪ್ಪಂದವನ್ನೂ 
ಅನ್ಯಾಯವಾಗಿ ಮೈಸೂರಿನ ಮೇಲೆ ಹೇರಲಾಯಿತು. ಅದರ ರೀತ್ಯಾ ಮೈಸೂರು ಯಾವುದೇ 
ಹೊಸ ನೀರಾವರಿ ಯೋಜನೆಯನ್ನು ಕೈಗೊಳ್ಳಬೇಕಾದರೆ ಮದರಾಸು ಸರ್ಕಾರಕ್ಕೆ ತಿಳಿಸದೆ 
ಮುಂದುವರಿಯುವಂತಿಲ್ಲ ಎಂದಾಗಿತ್ತು. ಅಂದರೆ ಎಲ್ಲ ಬಗೆಯ ಕಟ್ಟುಪಾಡುಗಳನ್ನು 
ಮೈಸೂರಿನ ಮೇಲೆ ಹೇರಲಾಯಿತೇ, ವಿನಾ ಸರಿಸಮನಾಗಿ ಮದರಾಸಿನ ಮೇಲೆ ಅಂಥ 
ಕಟ್ಟುಪಾಡುಗಳನ್ನು ಬಾಧ್ಯತೆಯನ್ನು ಹಾಕಲೇ ಇಲ್ಲ. ಹೀಗಾಗಿ ಆ ಒಪ್ಪಂದವೊಂದು ಹೇಳಿದಂತೆ 
ಕೇಳಬೇಕಾದ ಅಧಿಕಾರ ಚಲಾವಣೆಯ ಒಪ್ಪಂದವಾಗಿ ಮೈಸೂರಿನ ಮೇಲೆ ಬಿತ್ತು. 
ನಾಮಕಾವಸ್ಥೆಯಾಗಿ ಮದರಾಸು, ಮೈಸೂರಿನ ಹೊಸ ನೀರಾವರಿ ಯೋಜನೆಗೆ ಸಮ್ಮತಿಯನ್ನು 
ನಿರಾಕರಿಸಬಾರದು ಎಂಬ ಒಪ್ಪಂದವೇನೋ ಇತ್ತು ವಾಸ್ತವದಲ್ಲಿ ನದಿ ಕೆಳಗಣ ಪ್ರದೇಶದ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1317 


ರಾಜ್ಯಕ್ಕೆ ನದಿ ಮೇಲಣ ಪ್ರದೇಶದ ರಾಜ್ಯ ಕೈಗೊಳ್ಳುವ ಯಾವುದೇ ನೀರಾವರಿ ಕಾರ್ಯಗಳಿಗೆ 
ವಿಟೋ ಚಲಾಯಿಸುವ ಪಕ್ಷಪಾತೀಯ ಹಕ್ಕು ನೀಡಲಾಗಿತ್ತು. ಇದಕ್ಕೆ ಇನ್ನೊಂದು ಕಾರಣವೆಂದರೆ 
ಮೈಸೂರು ರಾಜ್ಯವು ಬಿಟಿಷ್‌ ರೆಸಿಡೆಂಟರ ಅಂಕೆಯಲ್ಲಿತ್ತ. ಮದರಾಸು ಪೆಸಿಡೆನ್ನಿಯು 
ಭಾರತದ ಗವರ್ನರ್‌ ಜನರಲ್‌ಗೆ ತತ್‌ಕ್ಷಣದ ಹಿಂದಿನ ಸ್ಥಾನವಾದ ಗೌರ್ನರನ ಅಂಕೆಗಿದ್ದು, 
ರಾಜಕೀಯ ವ್ಯವಸ್ಥೆಯಲ್ಲಿ ರೆಸಿಡೆಂಟನ ಸ್ಥಾನಮಾನದಿಂದ ಮೇಲಿತ್ತು. ಇಂಥ ಅಧಿಕಾರದ 
ಬಲ ಮೈಸೂರಿನ ಕುರಿತಂತೆ ಮದರಾಸಿಗೆ ಪರವಾಗಿ ಪಕ್ಷಪಾತ ಮಾಡಿತ್ತು. 


ಮೈಸೂರಿನ ಅಪ್ರತಿಮ ಪ್ರತಿಭಾವಂತ ಮುಖ್ಯ ಎಂಜಿನಿಯರ್‌ ದಿವಾನರಾಗಿದ್ದ 
ಸರ್‌. ಎಂ. ವಿಶ್ವೇಶ್ವರಯ್ಯ ಅವರು 448 ಟಿ.ಎಂ.ಸಿ. ನೀರು ಸಂಗಹ ಸಾಮರ್ಥ್ಯದ 50,607 
ಹೆಕ್ಟೇರ್‌ ನೀರಾವರಿಗೆಂದು ಶಿವನ ಸಮುದ್ರದಲ್ಲಿ ವಿದ್ಯುತ್‌ ಉತ್ಪಾದನೆಗೆಂದು ಕೃಷ್ಣರಾಜ 
ಸಾಗರ ಜಲಾಶಯವನ್ನು ಕಟ್ಟಲು 1911ರಲ್ಲಿ ಯೋಜಿಸಿದಾಗ ಮದರಾಸು ಸರ್ಕಾರ ಅನುಮತಿ 
ನೀಡಲು ನಿರಾಕರಿಸಿತು. ಅಂತಾಗಿ 1924ರ ವರೆಗೆ ಕಾರ್ಯ ಸಾಗಲಿಲ್ಲ. ಇಂಥ ಸಂದರ್ಭದಲ್ಲಿ 
1892ರ ನಿಯಮಾವಳಿಯ ನಿಯಮಾನುಸಾರ ನ್ಯಾಯಾಧಿಕರಣವನ್ನು ರೂಪಿಸಿ ಸರ್‌ 
ಹೆಜ್‌.ಡಿ. ಗ್ರಿಫಿನ್‌ ಅವರನ್ನು ವಿವಾದದ ತೀರ್ಪ್ಷುಗಾರರನ್ನಾಗಿ (ಮಧ್ಯಸ್ಥಗಾರ ಆರ್‌ಬಿಟ್ರೇಟರ್‌) 
ನೇಮಿಸಲಾಯಿತು. ಅವರ ನೇತೃತ್ನ್ತದ ನ್ಯಾಯಾಧಿಕರಣವು ಸರ್‌.ಎಂ. ವಿಶ್ವೇಶ್ವರಯ್ಯನವರ 
ಸಮರ್ಥವಾದ, ವೈಜ್ಞಾನಿಕವಾದ, ತಾಂತ್ರಿಕ ಸೂಕ್ಷ್ಮವಾದ ವಾದವನ್ನು ಆಲಿಸಿತು. 1914ರಲ್ಲಿ 
ಮೈಸೂರಿನ ಪರವಾಗಿ ಸರ್‌ ಹೆಚ್‌.ಡಿ. ಗಿಫಿನ್‌ ಅವರು ಶೀರ್ಪ್ಮ ನೀಡಿದರು. ಭಾರತ 
ಸರ್ಕಾರವೂ ಅದನ್ನು ಅಧಿಕೃತವಾಗಿ ಮಾನ್ಯ ಮಾಡಿತು. ಆರ್‌ಬಿಟ್ಟೇಟರ್‌ (ಮಧ್ಯಸ್ಥಗಾರರ) 
ಅವರ ತೀರ್ಮಾನ ಹೊರಬಿದ್ದ ನಂತರ, ಒಪ್ಪಂದದಲ್ಲಿರುವಂತೆ ಆ ತೀರ್ಪಿನ ವಿರುದ್ಧ 
ಅಪೀಲು (ಮೇಲ್ಮನವಿ) ಹೋಗುವಂತೆಯೇ ಇಲ್ಲ. (ಸರ್‌ ಹೆಚ್‌.ಡಿ. ಗಿಫಿನ್‌ ಅವರ 
ನಿಲುವಿಗೆ ಪೂರ್ವಬಾವಿಂಯಾಗಿ ವಿಲ್ಮ್‌ ನ ತೀರ್ಪಿನ ಮಾದರಿಯೂ ಇದ್ದು, 
ಪೋಷಕವಾಗುವಂತಿದೆ. ಏಕೆಂದರೆ 1904ರ ಅವಧಿಯಲ್ಲಿ ಕನ್ನಂಬಾಡಿ ಸನಿಹದಲ್ಲಿ 
ಲಕ್ಷ್ಮಣತೀರ್ಥಕ್ಕೆ ಅಣೆಕಟ್ಟು ಕಟ್ಟಿ ಹೇಮಾವತಿಯನ್ನು ಕೂಡಿಸಿ, ಮೈಸೂರಿಗೆ ಕುಡಿಯುವ 
ನೀರು ಸರಬರಾಜು ಮಾಡಲು ಯೋಜನೆ ಆಯಿತು. ಅಬಕ್ಕೆ ಕಾವೇರಿ ನದಿ ಮುಖಜ 
ಭೂಮಿಯ ಪರಿಸರದಲ್ಲಿ ಬರುವ ತಮಿಳುನಾಡು ರೈತರು ವಿರೋಧ ಮಾಡಿದರು. ಆಗ 
ತನಿಖೆ ನಡೆಸಿದ ಕರ್ನಲ್‌ ವಿಲ್ಮನು ತಂಜಾವೂರು ರೈತರ ವಾದದಲ್ಲಿ ಹುರುಳು ಕಾಣದೆ 
ಮೈಸೂರು ಪರವಾಗಿ ತೀರ್ಪಿತ್ತ, ಅದನ್ನು ಕಾವೇರಿ ನದಿ ಕುರಿತ ಮೊಟ್ಟ ಮೊದಲ 
ಅನಧಿಕೃತ ನ್ಯಾಯಾಧಿಕರಣ ಎಂದು ಕನ್ನಡನುಡಿ ಸಂಪಾದಕೀಯವು - ಅಕ್ಟೋಬರ್‌ 
2002 - ಅಭಿಪ್ರಾಯ ಪಟ್ಟಿದೆ. ಆದರೆ ಅದು ಮೈಸೂರಿಗೂ ಪಾರಂಪರಿಕವಾಗಿ ಇದ್ದ 


1318 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ಅನುಭೋಗದ ಹಕ್ಕಿನ ಪರವಾದ ಆಧುನಿಕ ನ್ಯಾಯಾಧಿಕರಣದ ತೀರ್ಪು ಎನ್ನಬೇಕು. 
ಶಾಸನಗಳಲ್ಲಿ ಇಂಥ ಹಕ್ಕಿನ ಸೂಚನೆಗಳಿದ್ದ ಬಗ್ಗೆ ಈಗಾಗಲೇ ಹೇಳಿದೆ) ಆದರೆ ಈ 
ಶರತ್ತನ್ನು ಉಲ್ಲಂಘಿಸಿ ಮದರಾಸು ಸರ್ಕಾರವು ಭಾರತ ಸರ್ಕಾರದ ಕಾರ್ಯದರ್ಶಿಯವರಿಗೆ. 


ಮೇಲ್ಮನವಿ ಸಲ್ಲಿಸಿತು. ಈ ಸಂದರ್ಭದಲ್ಲಿ ಸರ್‌.ಸಿ.ಪಿ. ರಾಮಸ್ಥಾಮಿ ಅಯ್ಯರ್‌ ಅವರೂ 


ಕಾರ್ಯದರ್ಶಿಯವರ ಮೇಲೆ ಪ್ರಭಾವ ಬೀರಿದರೆನ್ನಲಾಗಿದೆ. ಇದರಿಂದಾಗಿ ಮೇಲ್ಗನವಿಯು 
ಲಂಡನ್ನಿನ ಪ್ರೀವಿ ಕೌನ್ನಿಲ್‌ಗೂ ಹೋಗಲಾಗಿ, ಬ್ರಿಟಿಷ್‌ ಸರ್ಕಾರವೂ, ಮತ್ತೊಂದು ಆದೇಶ 
ಹೊರಡಿಸಿ ಮೈಸೂರು ಸರ್ಕಾರವು, ಮದರಾಸು ಪೆಸಿಡೆನ್ನಿಯೊಡನೆ ನೀರಿನ ವಿವಾದದ 
ವಿಷಯದಲ್ಲಿ ಸಾಧಕ ಬಾಧಕಗಳನ್ನೂ ಹೊಸದಾಗಿ ಸಮಗ್ರವಾಗಿ ಚರ್ಚೆ ನಡೆಸಿ ಸೌಹಾರ್ದಯುತ 
ಒಪ್ಪಂದಕ್ಕೆ ಬರಬೇಕೆಂದು ತಿಳಿಸಿತು. 


ಇದರ ಫಲವಾಗಿ 18.2.1924ರಂದು ಹೇರಿದ ಏಕಪಕ್ಷೀಯ ಒಪ್ಪಂದಕ್ಕೆ 
ಮೈಸೂರು ಅನಿವಾರ್ಯವಾಗಿ ಸಮ್ಮತಿ ಇಟ್ಟು ಸಹಿಮಾಡಿತು. ಈ ಕಾರಣಗಳಿಂದ 
ಕೆ.ಆರ್‌. ಎಸ್‌.ನ ಕಾರ್ಯವು ವಿಳಂಬವಾಗಿ 1931ರ ವೇಳೆಗೆ ಪೂರ್ಣಗೊಂಡಿತು. 
ಕನ್ನಂಬಾಡಿಯನ್ನು ಹೂರ್ಣಗೊಳಿಸುವಲ್ಲಿ ಮೈಸೂರು ಮಹಾರಾಣಿಯವರೂ 
ಸೇರಿದಂತೆ ಮಹಾರಾಜರ ಕುಟುಂಬದವರೆಲ್ಲರೂ ತಮ್ಮ ಆಭರಣಗಳನ್ನು ಒತ್ತೆರ 
ಇಟ್ಟು ಹಣಕೊಟ್ಟು ನೆರವಾದರಂತೆ, ಎಂದು ಜನಜನಿತವಿತ್ತು. ಕನ್ನಂಬಾಡಿಯ 
ನಿರ್ಮಾಣಕ್ಕೆ ಇದ್ದ ಪ್ರಮುಖ ಉದ್ದೇಶವೆಂದರೆ 1902 ರಲ್ಲಿಯ ಮೈಸೂರು 
ಸಂಸ್ಥಾನ ನಿರ್ಮಿಸಿದ್ದ ಶಿವನಸಮುದ್ರ ವಿದ್ಯುತ್‌ ಉತ್ಪಾದನಾ ಸ್ಥಾವರಕ್ಕೆ ಅಗತ್ಯ 
ನೀರು ಸರಬರಾಜು ಹಾಗೂ ಬರಪೀಡಿತವಾಗುತ್ತಿದ್ದ ಮಂಡ್ಕ-ಮೈಸೂರು ಜಿಲ್ಲೆಗಳಿಗೆ 
ನೀರಾವರಿ ಒದಗಿಸುವುದಾಗಿತ್ತು ಎಂದು ಡಾ. ಗಜಾನನ ಶರ್ಮರ ಪತ್ರಿಕಾ 
ಅನಿಸಿಕೆಯಲ್ಲಿ ವ್ಯಕ್ತವಾಗಿದೆ. 


ಎಫ್‌.ಜೆ. ಬರ್ಬರ್‌ ಎಂಬಾತ ತೆನ್ನ 1959ರಲ್ಲಿ ಪ್ರಕಟಿತ Rivers in Inter- 
national Law Jou ಕೃತಿಯಲ್ಲಿ 1925ರ ಸುಮಾರಿನಲ್ಲಿ ಮೈಸೂರು ಮತ್ತು 
ಮದ್ರಾಸಿನ ನಡುವೆ ಇದ್ದ ಕಾವೇರಿ ನದಿ ನೀರಿನ ಹಂಚಿಕೆ ವಿವಾದವು ಶೀರ್ಮಾನವಾದ 
ಸಂದರ್ಭ ಹೇಗಿತ್ತೆಂದರೆ, ಬ್ರಿಟಿಷ್‌ ಇಂಡಿಯಾ ಸರ್ಕಾರ ಹಾಗು ಅಧೀನ ರಾಜರ 
ಸಂಸ್ಥಾನಗಳ ನಡುವಣ ವಿವಾದ ರೂಪದಂತಿದ್ದು, ಸಾರ್ವಭೌಮತ್ವವು ಹೇರಿದ 
ಅಧಿಕಾರದ ತೀರ್ಮಾನದಂತೆ ಒಪ್ಪಂದವಾಯಿತೇ ವಿನಹ ಕಾನೂನು, ನ್ಯಾಯದ 
ಅನ್ಸಯದ ತೀರ್ಮಾನವಾಗಿರಲಿಲ್ಲ ಎಂದಿದ್ದಾನೆ. ನ್ಯಾಯಾಧಿಕರಣದ ತೀರ್ಪಿನ 
ಮೇಲೆ ಮೇಲ್ಮನವಿ ಹೋಗಲು ಮದ್ರಾಸಿಗೆ ಅವಕಾಶವಾದದ್ದೇ, 1924ರ ಒಪ್ಪಂದವು 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1319 


ಅದರ ಪರವಾಗಿ ಬರಲು ಒತ್ತಾಯ ಹಾಕಿ ತದನುಗುಣವಾಗಿ -dctated agree- 
ment between the two unequal parties and is voidable- ಸಮಾನವಾಗಿ 
ಹೇರಿದ ಒಪ್ಪಂದವಾಗಿತ್ತು ಎಂಬ ಅಭಿಪ್ರಾಯವೂ ವ್ಯಕ್ತವಾಗಿದೆ. ಇದರಿಂದ 13 
ವರ್ಷಗಳ ಕಾಲ ವಿಳರಿಬವಾದ ಕೆ.ಆರ್‌.ಎಸ್‌. ಅಣೆಕಟ್ಟು ಕಾರ್ಯದಿಂದಾಗಿ 
1924ರಲ್ಲಿ 3.15 ಲಕ್ಷ ಎಕರೆ ನೀರಾವರಿ, ಆಮೆಗತಿಯಿಂದ 1972ರ ಬೇಳೆಗೆ 6.6 
ಲಕ್ಷ ಎಕರೆಗೆ ಏರಿಸಿಕೊಂಡಿತ್ತು. ಅದೇ ತಮಿಳುನಾಡು 1924ರಲ್ಲಿದ್ದ 14.5 ಲಕ್ಷ 
ಎಕರೆ ನೀರಾವರಿಯನ್ನು 1972ರ ವೇಳೆಗೆ 22 ಲಕ್ಷ ಎಕರೆಗಳಿಗೆ ಏರಿಸಿಕೊಂಡಿತ್ತು. 


ಮೈಸೂರು ಯಾವುದೇ ಸಣ್ಣ ಅಥವಾ ದೊಡ್ಡ ನೀರಾವರಿ ಯೋಜನೆಯನ್ನು 
ಕೈಗೆತ್ತಿಕೊಳ್ಳಲಿ, ಅದನ್ನು ನ್ಯಾಯಾಧಿಕರಣದ ನೇತಾರರಿಗೆ (ಬitrtಂ) ತಿಳಿಸಬೇಕಿತ್ತು. 
ನದಿ ಮೇಲಣ ಪ್ರದೇಶದ ಮೈಸೂರಿನ ಮೇಲೆ ಇದೊಂದು ಸಮರ್ಥನೀಯವಲ್ಲದ 
ನಿರ್ಬಂ೦ಧವಾಗಿತ್ತು. ಆದರೆ ಅಂತರಾಷ್ಟ್ರೀಯ ಕಾನೂನಿನ ವಾಡಿಕೆಯ ನಿಯಮದ 
ಬೆಳಕಿನಲ್ಲಿ 1924ರ ಕಾವೇರಿ ನದಿ ನೀರು ಹಂಚಿಕೆಯ ಒಪ್ಪಂದವನ್ನು ಯಾವುದೇ 
ನ್ಯಾಯಪೀಠವು ವ್ಯಾಖ್ಕಾನಿಸಿತೆನ್ನೋಣ. ಆಗ ನದಿ ಮೇಲಣ ಪ್ರದೇಶದ ರಾಜ್ಯದ 
ನೀರಾವರಿ ಕಾರ್ಯಗಳ ಕೈಗೊಳ್ಳುವಿಕೆಯ ಮೇಲೆ ನದಿಕೆಳಗಣ ಪ್ರದೇಶವು ರಾಜ್ಯವು 
ನಿರಾಕರಣ ಅಧಿಕಾರವನ್ನು (ಳಂ ಗಂ) ಚಲಾಯಿಸುವಂತಿಲ್ಲ ಎನ್ನುವ ಅದರ 
ಮಾತು ಸಮರ್ಥನೀಯವಾಗುತ್ತದೆ. 


ಮದರಾಸು ಸರ್ಕಾರದ ವಾದವೇನಿತ್ತೆಂದರೆ, ಚೋಳರ ಕಾಲದಿಂದಲೂ 
ಮದರಾಸಿನ ರೈತರು ಕಾವೇರಿ ನೀರನ್ನು ಮೊದಲಿಗೆ ಬಳಸಿದವರಾದ್ದರಿಂದ, ಅದರ 
ಅನುಭೋಗ ಹಕ್ಕಿನ ಆದ್ಯತೆ, ಮೇಲಣ ನದಿ ಪ್ರದೇಶ ರಾಜ್ಯದ ಮೇಲೆ ಏನೇ 
ಪರಿಣಾಮದ ಚಿಂತೆ ಇಲ್ಲದೆ, ದೊರೆಯಬೇಕು ಎಂದಾಗಿತ್ತು ಆಂದರೆ ಪ್ರಾಚೀನ 
ಕಾಲದಿಂದ ಸತತವಾಗಿ ಕಾವೇರಿಯ ನೀರನ್ನು ಬಳಸಿಕೊಂಡು ಬಂದ ಪರಂಪರೆಯ 
ಕಾರಣ ಮದರಾಸಿನ ರೈಕರಿಗೆ ಮೇಲಾಳಿಕೆ ಹಕ್ಕಿದೆ ಎಂಬ ವಾದವಾಗಿತ್ತು. ಆದರೆ 
ಮೇಲ್ನೋಟಕ್ಕೆ ಈ ವಾದಕ್ಕೆ ಬಲಬಂದರೂ ಪರ್ಯಾಯ ವಿರೋಧ ವಾದನ್ನೂ 
ಇಡಬಹುದಾಗಿದೆ. ಏಕೆಂದರೆ ಚೋಳರ ಪತನಾನಂತರ ಅವರ ನೀರಾವರಿ 
ವ್ಯವಸ್ಥೆಯೂ ಕುಸಿದು ಬಿದ್ದು, 19ನೇ ಶತಮಾನದಲ್ಲಿ ಬ್ರಿಟಿಷ್‌ ಅಭಿಯಂತರರು 
ಅದರ ಪುನರುಜ್ನೀವನಕ್ಕೆ ಪ್ರಯತ್ನಿಸಿ ವಿಫಲರಾದರು. ಅಂತಾಗಿ ಹಿಂದಿನ ಪಾರಂಪರಿಕ 
(ಚೋಳರ ಕಾಲದ) ಹಕ್ಕು, ನೀರಿನ ನಿರ್ಬಳಕೆಯ (ಯಂಗ) ಕಾರಣ 
ಕಳೆದುಕೊಂಡಂತಾಯಿತು. ಹೀಗಾಗಿ pr appropriation (ಪೂರ್ವ ಬಳಕೆ) 


1320 ಕರ್ನಾಟಕ ದೈತ ಚಳವಳಿ-ಸತ್ಯಾಗ್ಗಪಗಳು 


ಸಿದ್ಧಾಂತವು ನದೀ ಜಾಲದ ಆಧುನಿಕ ಕಾನೂನಿಗೆ ಸಮ್ಮತವಾಗಿಲ್ಲ. ಹಾಗು ಕ್ರಿಶ. 
1933 ರ ವರೆಗೆ ಮಾತ್ರ ಈ ಸಿದ್ಧಾಂತ ಇಂಗ್ಲೆಂಡಿನಲ್ಲಿ ಚಾಲ್ತಿಗಿತ್ತಷ್ಟೆ. ಹಾಗೆ 
ನೋಡಿದರೆ ಮೈಸೂರು ರಾಜ್ಯದಲ್ಲಿ ಗಂಗರ ಮುನ್ನ ಶಾತವಾಹನರ ಕಾಲದಲ್ಲಿ 
ನೀರಾವರಿ ವ್ಯವಸ್ಥೆ ಇರಲಿಲ್ಲವೆನ್ನುವಂತಿಲ್ಲ. ಕೊಡಗು ವೈನಾಡು ಪ್ರದೇಶದಲ್ಲಿ 
4ನೇ ಶತಮಾನದ ಕದಂಬರ ಆಳಿಕೆಯ ಶಾಸನವಿರುವಲ್ಲಿ ಕನ್ನಡನಾಡಿನ ರೈತರಿಗೂ 
ಪಾರಂಪರಿಕ ಹಕ್ಕು ಇರಲೇ ಬೇಕಲ್ಲವೆ? ಜೊತೆಗೆ ಚೋಳರನ್ನು ಹೊಯ್ದಳರು 
ಕ್ರಿ.ಶ. 1116 ರಲ್ಲಿ ಪೂರ್ಣವಾಗಿ ಸೋಲಿಸಿ ತಮ್ಮ ಅಂಕೆಗೆ ತಂದುಕೊಂಡ ಕಾವೇರಿ 
ಪದೇಶದಲ್ಲಿ ನೀರಾವರಿ ರೂಪಿಸಿದರು. ಅಂತಾಗಿ ಕನ್ನಡನಾಡಿನ ರೈತರಿಗೆ ಮದರಾಸಿನ 
ರೃತರಂತೆಯೇ ಪಾರಂಪರಿಕ ಹಕ್ಕೇ prescriptiverights ಬದಗಿದೆ ಎಂದಾಗುತ್ತದೆ. 
ವಿಶೇಷತಃ ನೊಪೋಲಿಯನ್ನನ ಫ್ರೆಂಚ್‌ ಕಾನೂನು ಕಕ್ಷೆಯಲ್ಲಿ ಕ್ರಿಶ. 1804ರಲ್ಲಿ 
ಬಳಸಿದ ಔಃpi ಎಂಬ ಶಬ್ದವು ಸಾಮಾನ್ಯ ಜನತೆಯಲ್ಲಿ ಚಾಲ್ರಿಗೊಂಡಿತು. 
ಈ ಪಾರಂಪರಿಕ ಹಕ್ಕು ಎಂಬುದು ಪರಿಸರ ಸಂಬಂಧವುಳ್ಳ (conelative 
right) ಹಕ್ಕು ಆಗಿದೆ. ಅದು ವಾಡಿಕೆಯ ಹಕ್ಕು ಅಥವಾ ಆದ್ಯತೆಯ ಬಳಕೆ 
ಎನ್ನುವುದಕ್ಕಿಂತ ಸಮಾನ ಹಕ್ಕು ಎಂಬ ಅರ್ಥವನ್ನೆ ಪೋಷಿಸುತ್ತದೆ. ಈ ದಿಸೆಯಲ್ಲಿ 
ಎಸ್‌.ಸಿ.ವೀಲ್‌ ಎಂಬುವನು "wಡters: American law and French author- 
ity” ಎಂಬ ತನ್ನ ಕೃತಿಯಲ್ಲಿ ಹೀಗೆ ಹೇಳಿದ್ದಾನೆ; 


“The riparian owners have equal rights for reasonable use upon 
the riparian lands what is reasonable use being left to the discretion of 
the courts.’ 


- This is not only true of water rights but is equally true of all 
easementary rights (Basheer Hussain, p.18) 


ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ಸಂಪ್ರದಾಯ ಹಾಗು ಪದ್ಧತಿಗಳಿದ್ದರೂ 
ನದಿ ನೀರಿನ ಬಳಕೆಯ ವಿಷಯದಲ್ಲಿ ಅದು ಬರೀ ಸೂತ್ರಗಳ ನೇಯೆಗಳಲ್ಲಿರದೆ. 
ಸಮಾನ ಹಂಚಿಕೆಯ ಆಧಾರದಲ್ಲಿ ಪ್ರಯತ್ನಗಳು ನಡೆಯುತ್ತಿರಬೇಕೆಂಬುದು ಎಲ್ಲಿಯೂ 
ಅನ್ಯಾಯವಾಗುವ ವಿಷಯವೆ ಆಗಿದೆ ಎಂದು ನ್ಯೂಯಾರ್ಕಿನ ನ್ಯಾಯಾಲಯದ 
ತೀರ್ಪಿನ ಮಾದರಿಯೂ ಇದೆ. ಯೂರೋಪು, ದಕ್ಷಿಣ ಅಮೇರಿಕ ಹಾಗು ಜಪಾನ್‌ 
ದೇಶಗಳಲ್ಲಿ ರೈಪಾರಿಯನ್‌ ಪದ್ಧತಿ (Riparian system) ಎ೦ದರೆ ರೈಪಾರಿಯನ್‌ 


ಕಾವೇರಿ: ಜಲವಿವಾದ - ಐಫೀರ್ಸ್ಹು - ಚಳವಳಿಗಳು 1321 


ರಾಜ್ಯಗಳ ನಡುವೆ ನದಿ ನೀರಿನ ಸಮಾನ ಹಂಚಿಕೆ ಎಂಬ ಕಾನೂನೇ ಇದೆ. 
ಹಾಗೆ ನೋಡಿದರೆ ನದಿಪ್ರದೇಶದ ಮೇಲಣರಾಜ್ಯವಾಗಿ ಮೈಸೂರು ಶೇ. 75 
ಭಾಗದಷ್ಟು ಪ್ರದೇಶದಲ್ಲಿ ಕಾವೇರಿ ನೀರಿನ ಹರಿವು ಹೊಂದಿರುವಲ್ಲಿ ಎರಡು ಲಕ್ಷ 
ಮೂವತ್ತೈದು ಸಾವಿರ ಎಕರೆ ಮಾತ್ರ ನೀರಾವರಿ ಮಾಡಿಕೊಳ್ಳಬೇಕು; ನದಿಕೆಳಗಣ 
ಪ್ರದೇಶದ ರಾಜ್ಯವಾದ ತಮಿಳುನಾಡಿನಲ್ಲಿ ಕಾವೇರಿ ನೀರಿನ ಬಳಕೆಯನ್ನು 15 
ಲಕ್ಷ ಎಕರೆಗೂ ಮೀರಿ ಸಾಗುವಳಿಗೆ ಬಿಟ್ಟುಕೊಡಬೇಕು ಎಂದರೆ ಅದು ಖಂಡಿತ 
ಸಮುಚಿಕವಲ್ಲ ಅಥವಾ ನೀರಿನ ಸಮಾನ ಹಂಚಿಕೆಯ ಮಾತೂ ಆಗುವುದಿಲ್ಲ. 
ಸದ್ಯ ಒಟ್ಟಾರೆ ಮೈಸೂರು ರಾಜ್ಯವು ಏಳು ಲಕ್ಷ ಮೂವತ್ತೈದು ಸಾವಿರ ಎಕರೆ 
ಸಾಗುವಳಿಗೆ ನೀರಿನ ಬಳಕೆ ಮಾಡಿಕೊಳ್ಳಬಹುದೆಂದರೂ ಮದರಾಸು ರಾಜ್ಯದ 
ಸಾಗುವಳಿ ನೀರಿನ ಬಳಕೆಯ ಅರ್ಧಕ್ಕಿಂತಲೂ ಕಡಿಮೆಯೆ ಆಗಿರುತ್ತದೆ. ಆಗಲೂ 
ಸಮಾನ ಹಂಚಿಕೆಯ ನೀರಿನ ಬಳಕೆ ಎಂದು ಆಗುವುದಿಲ್ಲ. 1924ರ ಒಪ್ಪಂದಕ್ಕೆ 
ಸಹಿಮಾಡಿದ ಮೇಲೆ ತಮಿಳುನಾಡು ಸರ್ಕಾರದ ಹೊಣೆಯೆಂದರೆ ನೀರಾವರಿ 
ಯೋಜನೆಯ ಪರ್ಯಾಯ ಮೂಲಗಳನ್ನು ಕಂಡುಕೊಳ್ಳುವುದಾಗಿತ್ತು. ತನ್ನಲ್ಲಿ 
ಈ ಲೋಪವಿಟ್ಟುಕೊಂಡು, ಮೈಸೂರಿನ ಹಕ್ಕನ್ನು ಸ್ಥಗಿತಗೊಳಿಸಿ ಶೋಷಿಸುವುದು 
ಸರಿಯಲ್ಲ. ಈ ದಿಸೆಯಲ್ಲ ಮಾಜಿ ಐ.ಸಿ.ಎಸ್‌. ಅಧಿಕಾರಿ ಎನ್‌. ನಾಗರಕಟ್ಟಿ 
ಅವರು ತಮಿಳುನಾಡು ಪರಿಣಾಮಕಾರಿ ಭೂ ಸಾರ ಸಂರಕ್ಷಣಾ (soil conser- 
vation) ಪದ್ಧತಿಗಳನ್ನು ಸುಧಾರಿತ ಬೇಸಾಯ ಪದ್ಧತಿಗಳನ್ನೂ ಅನುಸರಿಸಿದರೆ 
ಅದು ತನ್ನ ಗಡಿಯಾಚೆಗಿನ ಜಲಾನಯನ ಪ್ರದೇಶಗಳ ಮೇಲೆ ಅವಲಂಬಿತವಾಗುವ 
ಅಗತ್ಯವಿಲ್ಲ ಎಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ 50-50ರ ಸಮಾನ ಹಂಚಿಕೆ ಆಧಾರದ 
ಮೇಲೆ ತಮಿಳುವಾಡು, ಕಾವೇರಿ ನೀರನ್ನೂ ಹಂಚಿಕೊಳ್ಳಲು ಇಂದಿನ ಭಾರತದ 
ಸಂವಿಧಾನದ ವ್ಯವಸ್ಥೆಯಲ್ಲಿ ಒಪ್ಪಿಕೊಳ್ಳುವುದು ಸೂಕ್ತ. ಕಾರಣ ಮೈಸೂರು ರಾಜ್ಯ 
ಹಾಗು ತಮಿಳುನಾಡು ರಾಜಕೀಯವಾಗಿ, ನ್ವಾಯಾಂಗಿಕವಾಗಿ ಸಮಾನ ಸ್ಪರದಲ್ಲಿರುವ 
ರಾಜ್ಯಗಳಾಗಿವೆ ಎಂಬುದನ್ನೂ ಮರೆಯಬಾರದು. 


1924ರ ಹೇರಿದ ಒಪ್ಪಂದದಲ್ಲಿ: ಕಾವೇರಿ ನದಿಗೆ ಕಟ್ಟುವ ಕನ್ನಂಬಾಡಿ ಕಟ್ಟೆ 
ಜಲಾಶಯದಲ್ಲಿ 40 ಟಿ.ಎಂ.ಸಿ. ಅಡಿಗಳನ್ನು ಮೀರಿದ ನೀರು ಸಂಗ್ರಹವಿರಬಾರದು. 
1 ಲಕ್ಷ 10 ಸಾವಿರ ಎಕರೆ ಭೂಮಿಯನ್ನು ಮಾತ್ರ ಈ ಜಲಾಶಯದಿಂದ ನೀರಾವರಿ 
ವರಾಡಬಹುದು. ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ನೀರಾವರಿ 


ಯೋಜನೆಯಾದರೆ 45 ಟಿ.ಎಂ.ಸಿ. ಪ್ರಮಾಣವನ್ನು ಮೀರಬಾರದು. ತಮಿಳುವಾಡಿನ 


1322 ಕರ್ನಾಟಕ ಥೈತ ಚಳವಳಿ-ಸತ್ಯಾಗ್ಗಹಗಳು 


ಅಪುರ್‌ ಅಣೆಕಟ್ಟಿಗೆ ಅನುಕೂಲಕರವಾಗಿ ಕನ್ನಂಬಾಡಿಯಿಂದ ನೀರು ಒದಗಿಸಬೇಕು. 
ತಮಿಳುನಾಡಿನ ಕಾವೇರಿ ಉಪನದಿಗಳಿಂದ ಭವಾನಿ, ಅಮರಾವತಿ, ಮತ್ತು 
ನೋಯಿಲ್‌ ನದಿಗಳಿಗೆ ಅಣೆಕಟ್ಟು ನಿರ್ಮಿತವಾದರೆ, ಅವುಗಳ ನೀರು ಸಂಗ್ರಹ 
ಸಾಮರ್ಥ್ಯದ ಶೇ. 60 ರಷ್ಟು ಬಳಸುವಂತೆ ಮೈಸೂರು ಅಣೆಕಟ್ಟುಗಳನ್ನು 
ನಿರ್ಮಿಸಬಹುದು. ಕನ್ನಂಬಾಡಿಕಟ್ಟೆ ನಿರ್ಮಾಣಕ್ಕೆ ಅನುಮತಿಯಾದಂತೆ 
ತಮಿಳುನಾಡಿನಲ್ಲಿ ಕಾವೇರಿಗೆ ಮೆಟ್ಟೂರು ಅಣೆಕಟ್ಟು ಕಟ್ಟಲು ಅನುಮತಿ ಕೊಡಬೇಕು 
ಹಾಗು ಅದರ ನೀರು ಶೇಖರಣಾ ಸಾಮರ್ಥ್ಯ 94 ಟಿ.ಎಂ.ಸಿ. ಅಡಿ ಇರಬೇಕು 
ಎಂದಿತ್ತು. ಅಂದರೆ ಕೆ.ಆರ್‌.ಎಸ್‌. ನದಿಕ್ಕಿಂತ ಎರಡರಷ್ಟು ಮೀರಿದ ಸಂಗ್ರಹಣೆಗೆ 
ಅವಕಾಶ ಅದು. ಹಾಲಿ ಒಪ್ಪಂದವು ಮಂಡಿಸಿ 50 ವರ್ಷಗಳವರೆಗೆ ಅಂದರೆ 
1974ರವರೆಗೆ ಕಾನೂನು ಬದ್ಧವಾಗಿ ಚಾಲ್ತಿಯಲ್ಲಿರಬೇಕು. ಈ ಹಿನ್ನೆಲೆಯಲ್ಲಿ 
ಕೆ.ಆರ್‌.ಎಸ್‌.ನ ನಿರ್ಮಾಣವು ಒಪ್ಪಂದದ ಹತ್ತು ವರ್ಷಗಳ ವಂತರ 
ಪೂರ್ಣಗೊಂಡರೆ, ಮೆಟ್ಟೂರು ಜಲಾಶಯದ ನಿರ್ಮಾಣ ಒಂದು ವರ್ಷ ಮುಂಚೆಯೆ 
ಪೂರ್ಣಗೊಂಡು 94 ಟಿ.ಎಂ.ಸಿ. ಅಡಿ ನೀರು ಸಂಗ್ರಹ ಸಾಮರ್ಥ್ಯದ ವಿಶ್ವದ 
ಅತಿ ದೊಡ್ಡ ಜಲಾಶಯವೆನಿಸಿತು (p.39, Cauvery Water Dispute, 2002) ಈ 
ಒಪ್ಪಂದವು ಒಂದು ರೀತಿಯಲ್ಲಿ 1892ರ ಮುಂದುವರಿದ ಒಪ್ಪಂದವೇ ಆಗಿ 
ಮೈಸೂರಿಗೆ ಸಾಕಷ್ಟು ಇಕ್ಕಟ್ಟನ್ನೆ ಮುಂದುವರಿಸಿತ್ತೆನ್ನಬೇಕು. 18.2.1924 ರಲ್ಲಿ 
ಸ ಪೆಸಿಡೆನ್ನಿ ಕಾರ್ಯದರ್ಶಿ ಪಿ . ಹಾಕಿನ್‌ ಹ ಮೆ ಸೂರಿನ ದಿವಾನರಾಗಿದ್ದ 
ಎ.ಆರ್‌. ಬ್ಯಾನರ್ಜಿ ಅವರು ಒಪುಂದಕ್ಕೆ ಸಹಿ ಧನ. 


ಬಷೀರ್‌ ಹುಸೇನ್‌ ಅವರು ವಿಷಯಗಳನ್ನು ಮಂಡಿಸುತ್ತ (ಪು. 34) 
ಮದರಾಸಿನ ಆಕ್ಷೇಪದ ಕಡೆ ಗಮನ ಸೆಳೆದು ಹೇಳಿದ್ದಾರೆ: 1892ರ ಒಪ್ಪಂದದಲ್ಲಿದ್ದಂತೆ, 
ಮೈಸೂರು ಸರ್ಕಾರವು ಯಾವುದೇ ಕಾವೇರಿ ಸಂಬಂಧ ಹೊಸ ನೀರಾವರಿ 
ಯೋಜನೆ ಕೈಗೆತ್ತಿಕೊಳ್ಳಬೇಕಾದರೆ ಮದ್ರಾಸ್‌ ಸರ್ಕರದ ಪೂರ್ವಾನುಮತಿ ಬೇಕಿತ್ತು. 
ಇದು 1924ರ ಒಪ್ಪಂದದಲ್ಲಿಯೂ ಮುಂದುವರಿಯಿತು. ಮೈಸೂರು, ಹೇಮಾವತಿ, 
ಕಬಿನಿ, ಸುವರ್ಣಾವತಿ ನದಿಗಳಿಗೆ ಹೊಸ ಜಲಾಶಯ ಕಟ್ಟೋಣಕ್ಕೆ 1892ರ 
ಒಪ್ಪಂದತ್ತ ತೋರಿ ಆಕ್ಷೇಪವನ್ನು ಮದರಾಸು ಸರ್ಕಾರವು ಎತ್ತಿ, ಹಾರಂಗಿ ಅಣೆಕಟ್ಟಿನ 
ವಿಷಯದಲ್ಲಿ ನದಿ ಳಗಿನ ಪ್ರದೇಶದ ರೈತರ ಹಕ್ಕನ್ನೂ 'ಪ್ರತಿಪಾದಿಸಲೆತ್ಲಸಿತು. 
ಅದಕ್ಕೆ ಪ್ರತಿಯಾಗಿ ಮೈಸೂರು ಸರ್ಕಾರವು ಒಪ್ಪಂದ 14ನೇ ವಿಧಿಯತ್ತ ಗಮನ 
ಸಿಳಿದು, ತಮಿಳುನಾಡಿನಲ್ಲಿ ಕಾವೇರಿಯ ಉಪನದಿಗಳಾದ ಭವಾನಿ, ಅಮರಾವತಿ 


ಕಾವೇರಿ: ಜಲವಿವಾದ - ಐತೀರ್ಹು - ಚಳವಳಿಗಳು 1323 


ಅಥವಾ ನೋಯಲ್‌ ನದಿಗಳಿಗೆ ಅಣೆಕಟ್ಟೆ ಕಟ್ಟತೊಡಗಿದರೆ, ಮೈಸೂರಿನ ತನ್ನ 
ನೆಲದ ಕಾವೇರಿಯ ಉಪನದಿಗಳಿಗೆ ಕಟ್ಟುವ ಕಟ್ಟೆಯ ವಿಸರಣಕ್ಕಾಗಲಿ, ಜಲಾಶಯ 
ನಿರ್ಮಾಣಕ್ಕಾಗಿ ಹಕ್ಕು ಇದ್ದೇ ಇದೆ, ಎಂದಿತು. ಇದಲ್ಲದೆ ಇವೆಲ್ಲ ನಿರ್ಮಾಣವು, 
45 ಮಿಲಿಯನ್‌ ಕ್ಯೂಬಿಕ್‌ ಅಡಿ ನೀರಿನ ಸಂಗ್ರಹ ಮಿತಿಯೊಳಗೆ ಒಪ್ಪಂದದ 
ರೀತ್ಯಾ ಇರುತ್ತದೆ ಎಂದಿತು. ಜೊತೆಗೆ ಮೆಟ್ಟೂರು ಮೇಲುಹಂತದ ಕಾಲುವೆ 
ನಿರ್ಮಾಣವು, ಮೊದಲನೇ ಪಂಚವಾರ್ಷಿಕ ಯೋಜನೆಯದಾಗಿತ್ತು, ಕಟ್ಟಲೈ, 
ಪುಲ್ಲಬಾಡಿ ಯೋಜನೆಯು ಎರಡನೇ ಪಂಚವಾರ್ಷಿಕ ಯೋಜನೆಯದಬಾಗಿತ್ತು. 
ಇದನ್ನನುಸರಿಸದ ತಮಿಳುನಾಡು 1924ರ ಒಪ್ಪಂದದ 5ನೇ ವಿಧಿಯನ್ನೂ ಮೀರಿ 
ನಡೆದು ನಿಯಮಭಂಗ ಮಾಡಿದೆ ಎಂದು ಮೈಸೂರಿನ ಪ್ರತಿಪಾದನೆಯಾಗಿತ್ತು. 
ಅಂತಾಗಿ ತಮಿಳುನಾಡು ಸರ್ಕಾರವು, ಭವಾನಿ ಮತ್ತು ಅಮರಾವತಿ ಯೋಜನೆಗಳ 
ಕುರಿತು ಯಾವ ಮಾಹಿತಿಯನ್ನೂ ನೀಡದೆ ನಿಯಮಭಂಗ ಮಾಡಿದ 
ಮೊದಲಿಗನಾಗಿದೆ. ಮೈಸೂರು ಸರ್ಕಾರವು, ತಂಜಾವೂರು ಪ್ರದೇಶದ ನೀರಾವರಿ 
ಯೋಜನೆಯನ್ನು ಆಧುನೀಕರಣಗೊಳಿಸುವ ನಿಟ್ಟಿನಲ್ಲಿ ಗ್ರಾಂಡ್‌ ಅಣೆಕಟ್ಟನ್ನು ಕಟ್ಟ 
ವರ್ಲ್ಡ್ಸ್‌ ಬ್ಯಾಂಕ್‌ ತೋರಿದ ಆಸಕ್ತಿ ಕುರಿತಾಗಿಯಾಗಲಿ, ಯಾವ ಮಾಹಿತಿಯನ್ನು 
ಕೇಳಿದರೂ ತಮಿಳುನಾಡು ಕೊಡಲಿಲ್ಲ. ಇಂತೆಲ್ಲ ಒಪ್ಪಂದದ ನಿಯಮಗಳ ಭಂಗದ 
ಕಾರಣ, ಯಾವುದೇ ಪರಿಹಾರಕ್ಕೆ ತಮಿಳುನಾಡು ಅರ್ಹವಾಗುವುದಿಲ್ಲ ಎಂದು 
ಮೈಸೂರು ವಾದಿಸಿತು. ಆದರೆ ಕೇಂದ್ರ ಸರ್ಕಾರ ತಮಿಳುನಾಡಿನ ಪ್ರಭಾವಕ್ಕೆ 
ಮಣಿದು ತಮಿಳುನಾಡಿಗೆ ಆಕ್ಷೇಪಗಳ ಕಾರಣ ಮುಂದುಮಾಡಿಕೊಂದು ಕಬಿನಿ, 
ಹಾರಂಗಿ, ಹೇಮಾವತಿ, ವಾಟಿಹೊಳೆ, ಗುಂದಲ್‌, ಯಗಜೆ, ಮಂಚನಬೆಲೆ ಮುಂತಾದ 
ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ನೆರವಾಗಲಿಲ್ಲ. ಆದರೂ 
ಸ್ಪಸಂಪನ್ಮೂಲಗಳಿಂದ ಕರ್ನಾಟಕ ತನ್ನ ಆ ಯೋಜನೆಗಳನ್ನು ಸರ್ಕಾರ ಪೂರೈಸಿತು. 


ತಮಿಳುನಾಡಿನಲ್ಲಿ ಕಾವೇರಿಯನ್ನೂ ಶೇಕಡ 23ರಷ್ಟು ನೀರಾವರಿಗೆ ಒಳಪಡಿಸಿ, 
ಪ್ರತಿವರ್ಷ ಅದನ್ನು ವಿಸ್ಕರಿಸಿಕೊಳ್ಳುತ್ತಿರುವ ತಮಿಳುನಾಡಿಗೆ ಕಾವೇರಿ ನದಿ ಪಾತ್ರದಲ್ಲಿ 
ಶೇಕಡ 54-75 ರಷ್ಟು ಜಲಸಂಪನ್ಮೂಲವಿದ್ದೂ ನೀರಾವರಿಯನ್ನು ಕರ್ನಾಟಕ 
ಶೇಕಡ 11ರಷ್ಟಕ್ಕೆ ಮಿತಿಗೊಳಿಸಿಕೊಳ್ಳಬೇಕೆಂದರೆ ಎಂಥ ನ್ಯಾಯ? ಕರ್ನಾಟಕವು 
ತಮಿಳುನಾಡಿಗೆ ತನ್ನ ರೈತರ ಹಿತಾಸಕ್ತಿ ಮರೆತು ನಿರಂತರವಾಗಿ, ತನ್ನಲ್ಲಿಲ್ಲವಾದಾಗಲೂ 
ನೀರನ್ನು ಒದಗಿಸಬೇಕೆ? ಹೀಗಾಗಿ ಕರ್ನಾಟಕದ ಕುರಿತಾಗಿ, ಆಂಗ್ಲರಿಂದ ಹಿಡಿದು 
ಇಂದಿನ ಕೇಂದ್ರ ಸರ್ಕಾರದವರೆಗೂ ಒಂದು ರೀತಿ ಔದಾಸೀನ್ಯ, ಮಲತಾಯಿ 


1324 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ಧೋರಣೆಯನ್ನು ಅನುಸರಿಸಲಾಗಿದೆ. ಹೀಗಿದ್ದರೂ ಕಾವೇರಿಯಲ್ಲಿ ಒದಗುವ ನೀರನ್ನು, 
ಸಮರ್ಪಕವಾಗಿ ಉಭಯರಾಜ್ಯಗಳು ಬಳಸಿಕೊಳ್ಳಬೇಕೆಂದರೆ, ಕಾವೇರಿ ಜಲಾನಯನ 
ಪ್ರದೇಶವನ್ನೂ ವೈಜ್ಞಾನಿಕವಾಗಿ ಅಭಿವೃದ್ಧಿಗೊಳಿಸಿದರೆ ಸಾಧ್ಯ ಇಲ್ಲಿ ಹೊಸ ನೀರಾವರಿ 
ಯೋಜನಾ ಜಲಾಶಯ ಎಂದರೆ ಆವರೆಗೆ ಇಲ್ಲದಿದ್ದ ಜಲಾಶಯವಾಗಿರಬೇಕು. 
ಅಥವಾ ಒಮ್ಮೆ ಅಂಥದ್ದಿದ್ದು ಮೂವತ್ತು ವರ್ಷಗಳಿಗೂ ಮೀರಿ ಬಳಕೆ ಇಲ್ಲದ 
ತ್ಯಜಿಸಿದ್ದ ಕೆರೆ ಜಲಾಶಯವಾಗಿರಬೇಕು. ಅಂಥ ಸಂದರ್ಭದಲ್ಲಿ ನಿರ್ಮಾಣಗೊಂಡ 
ಅಥವಾ ದುರಸ್ಸಿಗೊಂಡು ವಿಸರಣೆಗೊಂಡ ಜಲಾಶಯಗಳು ಹೊಸ ನೀರಾವರಿ 
ಯೋಜನಾ ಜಲಾಶಯ ಎನಿಸಿಕೊಳ್ಳುತ್ತವೆ. ಇಂಥ ಶರತ್ತುಗಳನ್ನು ಕರ್ನಾಟಕ 
ಪಾಲಿಸಿತೆಂದರೂ ತಮಿಳುನಾಡಿನ ವಿಷಯದಲ್ಲಿ ಹಾಗೆ ಹೇಳಲು ಬರುವುದಿಲ್ಲ. 
1972ರಲ್ಲಿ ನೀರಾವರಿ ಆಯೋಗವು ಕಾವೇರಿ ಕಣಿವೆಯ ಕರ್ನಾಟಕದ ಅನಾವೃಷ್ಟಿ 
ಪೀಡಿತ ಪ್ರದೇಶವು 21, 870 ಚ.ಕಿ.ಮೀ. ಇದ್ದರೆ ತಮಿಳುನಾಡಿನಲ್ಲಿ 12, 790 
ಚ.ಕಿ.ಮೀ. ಇದ್ದು ನೀರಿನ ಪಾಲನ್ನು ಗರಿಷ್ಠವಾಗಿ ಕಬಳಿಸಿತು. ನೀರಾವರಿಯನ್ನು 
ವಿಸ್ತರಿಸಿಕೊಂಡದ್ದ ನ್ನೂ ಹೇಳಿದೆ. 


ವಿಷಯ 2: ರಾಜ್ಯ ಹುನರ್ವೀಂಗಡನೆಯ ವಂತರದ ಕಾವೇರಿ ಸಮಸ್ಯೆಗಳು 


ರಾಜ್ಯ ಪುನರ್ಮ್ವಿಂಗಡನೆಯ ನಂತರ ಕಾವೇರಿಯ ಸಮಸ್ಯೆ ಪರಿಹರಿಸಿಕೊಳ್ಳಲು 
ನಡೆದ ಪ್ರಯತ್ನಗಳು 12.12.1956ರಿಂದ ಇಂದಿನ ವರೆಗೂ ಸಾಗುತ್ತಲೇ ಬಂದಿವೆ.» 


ಕರ್ನಾಟಕದ ಹಾಗು ತಮಿಳುನಾಡಿನ ಲೋಕೋಪಯೋಗಿ ಇಲಾಖಾ 
ಸಚಿವರ ನಡುವಣ 1924ರ ಕಾವೇರಿ ಒಪ್ಪಂದದ ಕುರಿತ ಪತ್ರ ವ್ಯವಹಾರ; 
1974ರ ನಂತರವೆ ಅದರ ಕುರಿತ ಚರ್ಚೆ ಎಂದು ತಮಿಳುನಾಡು ಸಚಿವರ 
ಉತ್ತರ; ಕೇಂದ್ರಸರ್ಕಾರಕ್ಕೆ 1970ರಲ್ಲಿ, ಕರ್ನಾಟಕದ ನೀರಾವರಿ ಯೋಜನೆಗಳನ್ನು 
ನಿಲ್ಲಿಸುವಂತೆ ಆದೇಶ ನೀಡಲು ತಮಿಳುನಾಡಿನ ಪತ್ರ ಆಗ ನಡೆದ ಅಂತರರಾಜ್ಯ 
ನದಿವಿವಾದ ಸಂಬಂಧದ ಸಭೆಯಲ್ಲಿ ತಮಿಳುನಾಡಿನ ಅಸಹಕಾರ ನಿಲುವಿನಿಂದಾಗಿ 
ಬಗೆಹರಿಯದ ಸಮಸ್ಯೆ; 1971ರಲ್ಲಿ ತಮಿಳುನಾಡು, ಕೇರಳ ರಾಜ್ಯಗಳು ಕರ್ನಾಟಕ 
ನೀರಾವರಿ ಯೋಜನೆಗಳನ್ನೂ ಸ್ಥಗಿತಗೊಳಿಸಲು ಕೋರಿ ಸುಪ್ರೀಂಕೋರ್ಟಿನಲ್ಲಿ 
ಹಚ್ಚಿದ ದಾವೆ; 29.5.1972ರಲ್ಲಿ ಸರ್ವಸಮ್ಮತ ಸೂತ್ತವೊಂದನ್ನು ಕಂಡುಹಿಡಿಯಲು 


*23. Cauvery Water Dispute-people’s struggle for rightful share. Vol.1., Govt. 
of Kamataka-water source Dept. pp.8-20,22 


ಕಾವೇರಿ: ಜಲವಿವಾದ - ಐತೀರ್ಸ್ಹು - ಚಳವಳಿಗಳು 1325 


ದೆಹಲಿಯಲ್ಲಿ ಮೂರೂರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನು (ಕರ್ನಾಟಕದ 
ದೇವರಾಜ ಅರಸು, ತಮಿಳುನಾಡಿನ ಕರುಣಾನಿಧಿ, ಕೇರಳದ ಅಚ್ಛುತಮೆನನ್‌) 
ಏರ್ಪಡಿಸಿದ್ದು ಹಾಗು ಅಂಕಿ ಅಂಶಗಳ ಆಧಾರದ ಮೇಲೆ ಹೊಸ ಒಪ್ಪಂದಕ್ಕೆ 
ಬರಲು ಎಂಜಿನಿಯರ್‌ ಒಬ್ಬರ ನೇತೃತ್ವದಲ್ಲಿ ಸತ್ಯಶೋಧನೆ ಸಮಿತಿಯೊಂದನ್ನು 
ರೂಪಿಸಲು ಸಮ್ಮತಿಸಿ ಸಹಿ ಆದದ್ದು; 25.10.72ರಲ್ಲಿ ಸುಪ್ರೀಂಕೋರ್ಟಿನಲ್ಲಿ 
ಯೋಜನೆಗಳ ತಡೆ ಕೋರಿ ಸಲ್ಲಿಸಿದ ಅರ್ಜಿಗಳ ವಜಾ; ಅಕ್ಟೋಬರ್‌ 1973ರಲ್ಲಿ 
ಕಾವೇರಿ ನೀರಿನ ಬಳಕೆ ಮಿತಿ (ಮಿತವ್ಯಯ ಬಳಕೆ Economical use) ಕುರಿತ 
ಮುಖ್ಯಮಂತ್ರಿಗಳ ದೆಹಲಿಯಲ್ಲಿನ ಸಮಾಲೋಚನಾಸಭೆ; ನೀರಾವರಿ ಇಲಾಖಾ 
ಕಾರ್ಯದರ್ಶಿ ಸಿ.ಸಿ. ಪಟೇಲ್‌ ಅವರು ಕಾವೇರಿ ನೀರಿನ ಬಳಕೆಯ ಮಿತಿಯನ್ನು 
ಸದರಿ ರಾಜ್ಯಗಳಿಗೆ ಅನ್ವಯಿಸಿ ತಯಾರಿಸಿದ ಶಿಫಾರಸ್ಸುಗಳ ವರದಿಯತ್ತ ಕೇಂದ್ರ 
ಸಚಿವರು ಜೂನ್‌ 1974ರ ಮುಖ್ಯಮಂತ್ರಿಗಳ ಮದರಾಸಿನ ಸಭೆಯಲ್ಲಿ ಗಮನ 
ಸೆಳದದ್ದು; ನವೆಂಬರ್‌ 1974ರಲ್ಲಿ ತಯ ರಾಜ್ಯಗಳ ಸಚಿವರ ಸಭೆಯಲ್ಲಿ ಕೇಂದದಿಂದ 
ಮಂಡಿತವಾದ ಕರಡು ವರದಿಯ ಕುರಿತು ಚರ್ಚೆ ನಡೆದದ್ದು 1975ರ ಫೆಬ್ರವರಿಯಲ್ಲೂ 
ನಡೆದ ಅದೇ ಸಚಿವರ ದೆಹಲಿ ಸಭೆಯಲ್ಲೂ ಚರ್ಚೆ ಅಪೂರ್ಣವಾದದ್ದು 
25.8.1976ರಲ್ಲಿ ನಡೆದ ಅಂತರರಾಜ್ಯ ಸಚಿವರ ದೆಹಲಿ ಸಮ್ಮೇಳನದಲ್ಲಿ ಕರ್ನಾಟಕದ 
ಮುಖ್ಯಮಂತ್ರಿಯವರಿಂದ, ರಾಜ್ಯದ ನೀರಾವರಿ ಯೋಜನೆಗಳ ಮಾಸ್ತರ್‌ ಪ್ಲಾನ್‌ನ 
ಮುಖ್ಯಾಂಶಗಳು ಮಂಡಿತವಾಗಿ, ಕಾವೇರಿ ನೀರಿನ ಪಾಲುದಾರಿಕೆಗೆ ಒಪ್ಪಂದಕ್ಕೆ 
ಬಂದರೂ ಅದಕ್ಕೆ ಸಹಿ ಮಾತ್ರ ಲಿಖಿತವಾಗಿ ಬೀಳಲಿಲ್ಲ. 


ನಂತರ ಲೋಕಸಭೆಯಲ್ಲಿ ಕೇಂದ್ರ ಸಚಿವರು, ಸಂಕಟಕಾಲದಲ್ಲಿ ಕಾವೇರಿ 
ನೀರು ಹಂಚಿಕೊಳ್ಳದ ಸಂಬಂಧ ಒಪ್ಪಂದದ ಕರಡು ತಯಾರಿಸಲು ಎರಡು 
ಸಮಿತಿಗಳನ್ನು ರೂಪಿಸುವ ಬಗ್ಗೆ ಹೇಳಿಕೆ ನೀಡಿದ್ದು; ಈ ಬಗ್ಗೆ ಕರ್ನಾಟಕವು 
ಕಾವೇರಿ ನೀರಿನ ಸಮಾನ ಹಂಚಾಣಿಕೆ ಕುರಿತಂತೆ 'ತನ್ನ "ಮಾಸ್ಟರ್‌ ಪ್ಲಾನ್‌'ನ 
ಮುಖ್ಯಾಂಶಗಳನ್ನು ಕಾರ್ಯದರ್ಶಿಗಳ ಹಾಗು ತಾಂತ್ರಿಕತಜ್ಞ ಅಧಿಕಾರಿಗಳ ದೆಹಲಿ 
ಸಭೆ ನಡೆದಾಗ, ತಮಿಳುನಾಡು ಇನ್ನೊಂದು ಪ್ರಸ್ತಾಪವನ್ನು ಕಳುಹಿಸುವ ಬಗ್ಗೆ 
ತಿಳಿಸಿದುದು; ಬೆಂಗಳೂರಿನಲ್ಲಿ ಅಕ್ಟೋಬರ್‌ 1978ರಲ್ಲಿ ನಡೆದ ಅಂತರ ರಾಜ್ಯ 
ಸಚಿವರ ಸಭೆಯಲ್ಲಿ ಕನಿಷ್ಠ 260-280 ಟಿ.ಎಂ.ಸಿ. ನೀರನ್ನು ಮೆಟ್ಟೂರು ಜಲಾಶಯಕ್ಕೆ 
ಬಿಡಲು ತಮಿಳುನಾಡು ಹೇಳಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದಾಗ ಸಭೆ ಏಕಾಏಕಿ 
ಮುಕ್ತಾಯವಾದದ್ದು; 1976ರ ಒಪ್ಪಂದ ಕುರಿತಂತೆ ನ್ಯೂದಿಲ್ಲಿಯಲ್ಲಿ ಕರ್ನಾಟಕ 


1326 ಕರ್ನಾಟಕ ದೈತ ಚಳವಳಿ-ಸತ್ಯಾಗಹಗಳು 


ಮತ್ತು ತಮಿಳುನಾಡಿನ, ಮುಖ್ಯಮಂತ್ರಿಗಳ 1980 ಸೆಪ್ಪೆಂಬರ್‌ ಸಭೆಯಲ್ಲಿ ವಿರೋಧ 
ಕರ್ನಾಟಕದ ದಶಾಂಶ ಸೂತ್ರಗಳೆನ್ನಯ ಮದರಾಸಿನಲ್ಲಿ ನಡೆದ ಮುಖ್ಯಮಂತ್ರಿಗಳ 
ಸಭೆಯಲ್ಲಿ ಒಪ್ಪಂದದ ಕರಡಿಗೆ ಸಮ್ಮತಿ ಹಾಗು ಸಂಬಂಧಿಸಿದವರಿಗೆಲ್ಲ ಆ ಕರಡಿನ 
ರವಾನೆ; 1981ನೇ ವರ್ಷದಲ್ಲಿ ದಶಾಂಶ ಸೂತ್ರಕ್ಕೆ ಕೇರಳದ ಮುಖ್ಯಮಂತಿಗಳಿಂದ 
ವಿಮರ್ಶಾತ್ಮಕ ಪತ್ರ, ಕರ್ನಾಟಕ ಹಾಗು ತಮಿಳುನಾಡುವಿನಿಂದ ಒಪ್ಪಂದ ಹಾಗು 
ಪ್ರಸ್ತಾವಗಳ ಅನುಕ್ರಮ ಅರ್ಪಣೆ, ಪಾಂಡಿಚೆರಿಯ ದಶಾಂಶ ಸೂತ್ರ ಕುರಿತಂತೆ 
ನಿಲುವು, ತಮಿಳುನಾಡು ಹಾಗು ಕರ್ನಾಟಕದ ಮುಖ್ಯಮಂತ್ರಿಗಳ ಅನೌಪಚಾರಿಕ 
ಸಭೆಯಲ್ಲಿ ಒಪ್ಪಂದ ಸೂತ್ರಗಳ ಸೂಕ್ತತೆ ಕುರಿತ ಚರ್ಚೆಗಳು ನಡೆದುವು; ಹೀಗೆ 
ಕಾವೇರಿ ಸಮಸ್ಯೆಗಳು ಅಧಿಕಾರವಲಯದಲ್ಲಿ ಕಾನೂನುಗಳ ವಲಯದಲ್ಲಿ 
ಪುಟಗೊಂಡು ಬಂದಿತು. ಅಂದರೆ ಈವರೆಗೆ ಅರಸರು, ಆಂಗ್ಲ ಅಧಿಕಾರಿಗಳು, 
ದಿವಾನರು, ರಾಜ್ಯ ಸಚಿವರು ರೈತರ ಹಿತಾಸಕ್ಕಿಯ ಪ್ರತಿನಿಧಿಗಳಂತೆ ಕಾವೇರಿ 
ವಿವಾದದ ಕೇಂದ್ರಬಿಂದುಗಳಾಗಿದ್ದರು. ಇವರಲ್ಲಿ ನ್ಯಾಯಾಧಿಕರಣದಂಥ 
ಆರ್‌ಬಿಟ್ಟೇಷನ್‌ ಪಾತ್ರವೂ ಇತ್ತು. ಆದರೆ ಈ ಮುಂದೆ ವಿವಾದದ ಚಂಡು 
ನೇರವಾಗಿ ರೈತರ ಕೈಯಿಂದಲೇ ಎಸೆಯಲಾರಂಭಗೊಂಡಿತೆನ್ನಬೇಕು. ಕಾರಣ 
1983ರಲ್ಲಿ ಉಭಯ ರಾಜ್ಯಗಳ ಮುಖ್ಯಮಂತ್ರಿಗಳ ದೆಹಲಿ ಸಭೆಯು ನಡೆದು 
ಏಳು ತಿಂಗಳು ಕಳದ ಮೇಲೆ ತಮಿಳುನಾಡಿನ ರೈತರು ಅಂತರರಾಜ್ಯ ಜಲವಿವಾದ 
ಕಾಯಿದೆಯ ಮೂರನೆಯ ಪರಿಚ್ಛೇದದಲ್ಲಿ ನಮೂದು ಇರುವಂತೆ 
ಸುಪ್ರೀಂಕೋರ್ಟಿನಲ್ಲಿ ದಾವೆ ಹೂಡಿದರು- ಆ ಹೊತ್ತಿಗೆ 1924ರ ಒಪ್ಪಂದ 
ಮುಗಿದು ಸುಮಾರು 10 ವರ್ಷಗಳು ಸಮೀಪ ಸಂದಿದ್ದುವಲ್ಲ - ತಮ್ಮ ರೈತ 
ಸಂಘದ ಮೂಲಕ, ಕಾವೇರಿ ಜಲವಿವಾದದ ತೀರ್ಮಾನಕ್ಕೆ ನ್ಯಾಯಮಂಡಲಿ 
ರಚಿಸುವಂತೆ ಅಹವಾಲು ಇಟ್ಟಿದ್ದರು. ಈ ವೇಳೆಗೆ ಉಭಯರಾಜ್ಯಗಳ ಮುಖ್ಯಮಂತ್ರಿಗಳ 
ಮತ್ತು ಕೇರಳದ ವಿದ್ಯುತ್‌ ಇಲಾಖಾ ಮಂತ್ರಿಗಳ ನಡುವಣ ಮಾತುಕತೆಗಳು 
ಸಂಘಟಿಸಿದ್ದುವು. ಅಲ್ಲದೆ 1985ರಲ್ಲಿ ಅಂತರರಾಜ್ಯಗಳ ಕಾರ್ಯದರ್ಶಿಗಳ ಮಟ್ಟದ 
ದೆಹಲಿ ಸಭೆಯಲ್ಲಿ ಕರ್ನಾಟಕದ ಕೆಲವು ಯೋಜನೆಗಳಿಗೆ ಅನುಮತಿಗಾಗಿ 
ಬೇಡಿಕೆಯನ್ನಿಡಲಾಯಿತು. ಮುಖ್ಯಮಂತ್ರಿಗಳ ಸಭೆಗಳೂ ನಡೆದುವು. 1988ರಲ್ಲಿ 
ತಮಿಳುನಾಡು ರಾಜ್ಯಪಾಲರು ಹಾಗು ಮುಖ್ಯಮಂತ್ರಿಗಳ ಸಭೆಯನ್ನು, ರೈತರ 
ರಿಟ್‌ ಅರ್ಜಿಗಳ ಕುರಿತು ಚರ್ಚಿಸುವ ಹಿನ್ನೆಲೆಯಲ್ಲಿ, ಸರ್ವೋಚ್ಛ ನ್ಯಾಯಾಲಯವು, 
ಏರ್ಪಡಿಸಿಕೊಳ್ಳಲು ಸೂಚಿಸಿತು. ಅಂಥ ಸಭೆಗಳು ನಡೆದರೂ ದ್ವಿಪಕ್ಷೀಯ 
ಮಾತುಕತೆಗಳು ಮುರಿದು ಬಿದ್ದ ಬಗ್ಗೆ ಸುಪ್ರೀಂಕೋರ್ಟಿಗೆ ತಮಿಳುನಾಡು ತಿಳಿಸಿತು. 


ಕಾವೇರಿ: ಜಲವಿವಾದ - ಐತೀರ - ಚಳವಳಿಗಳು 1327 


1990ರಲ್ಲಿ ಸರ್ವೋಚ್ಛ ನ್ಯಾಯಾಲಯವು ಮೊಕದ್ದಮೆಯ ಅಂತಿಮ ಹಂತದ 
ವಿಚಾರಣೆ ನಡೆಸಿ ಉಭಯ ರಾಜ್ಯ ಗಳು ಒಂದು ತೀರ್ಮಾನಕ್ಕೆ ಬರುವಂತೆ 
ಸೂಚಿಸಿತು. ಆ ನಂತರ ಮುಖ್ಯಮಂ ಶ್ರಿಗಳ ಸಭೆ ನಡೆಯಿತು. ಸುಪ್ರೀಂ ” ಕೋರ್ಟಿನಲ್ಲಿ 
ರಿಟ್‌ ಅರ್ಜಿ ಕುರಿತಂತೆ ಮತ್ತೆ ವಾದಗಳ ಮಂಡನೆ ಆಯಿತು. ಕೊನೆಗೆ ಕೇಂದ್ರ 
ಸರ್ಕಾರವು ತಮಿಳುನಾಡಿನ ಒತ್ತಾಯಕ್ಕೆ ಮಣಿದು ಕಾವೇರಿ ವಿವಾದವನ್ನು 
ಮಾತುಕತೆಯ ಮೂಲಕ ಇತ್ಯರ್ಥ ಮಾಡಲು ಕಷ್ಟ. ನ್ಯಾಯಾಧಿಕರಣ 
(ನ್ಯಾಯಮಂಡಲಿ) ತೀರ್ಮಾನ ಮಾಡೀತು ಎಂದು ಸುಪ್ರೀಂಕೋರ್ಟಿಗೆ ಮನವಿ 
ಸಲ್ಲಿಸಿತು. ಅಂದಿಗೆ ಆರ್‌ಬಿಟ್ರೇಷನ್‌ (ಮಧ್ಯಸ್ಥಿಕೆ) ಕೂಡ ವಿಫಲವಾಯಿತು. ಆಗ 
ನ್ಯಾಯಾಲಯವು "ಕಾಬೇರಿ ನದೀ ವಿವಾದ 'ಪಾಧಿಕಾರ'ವನ್ನೂ ರಚಿಸಲು ಕೇಂದ್ರ 
ಸರ್ಕಾರಕ್ಕೆ 4.5.1990 ರಂದು ಆದೇಶಿಸಿತು. ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿ 
ಕರುಣಾನಿಧಿಯವರಿಂದ ಒತ್ತಡಕ್ಕೆ ಒಳಗಾದ ಸಂಮಿಶ್ರ ಕೇಂದ್ರ ಸರ್ಕಾರದ ಪ್ರಧಾನಿ 
ಏ.ಪಿ.ಸಿಂಗ್‌ ಅವರು 1990ರ ಜೂನ್‌ 6 ರಂದು ಪ್ರಾಧಿಕಾರವನ್ನು ರಚಿಸಿದರು. 
28.7.1990 ರಂದು ಈ ಪ್ರಾಧಿಕಾರದ ಮೊದಲ ಸಭೆ ನಡೆಯಿತು. ತಮಿಳುನಾಡು 
ಈ ನಡುವೆ 1990 ರಲ್ಲಿ ಕಾವೇರಿ ನದಿ ಮುಖಜ ಭೂಮಿಯಲ್ಲಿನ ಬೆಳೆ ರಕ್ಷಿಸಲು 
ತುರ್ತಾಗಿ 20 ಟಿ.ಎಂ.ಸಿ. ನೀರು ಅಗತ್ಯ ಬೇಕಾಗಿದೆ ಎಂದು ಅರ್ಜಿ ಸಲ್ಲಿಸಿತು. 
ಕರ್ನಾಟಕವು ಅಂತರ ರಾಜ್ಯ ಜಲವಿವಾದ ಕಾಯ್ದೆಯ ರೀತ್ಯಾ ಇಂಥ ತಾತ್ಕಾಲಿಕ 
ಪರಿಹಾರ ನೀಡಲು "ನದಿ ವಿವಾದ ಪ್ರಾಧಿಕಾರಕ್ಕೆ ಅಧಿಕಾರವಿಲ್ಲವೆಂದಿತು. ಆಗ 
ತಮಿಳುನಾಡು, ಪಾಂಡಿಚೆರಿ ಸೇರಿ ಸರ್ವೋಚ್ಛ ನ್ಯಾಯಾಲಯದ ವಿಶೇಷ ಅನುಮತಿ 
ಕೋರಿ ಅರ್ಜಿ ಸಲ್ಲಿಸಿದುವು. ಕೋರ್ಟಿನ ತೀರ್ಪಿನಂತೆ ಪ್ರಾಧಿಕಾರದ ಮುಂದೆ 
ವಿಚಾರಣೆ ನಡೆಯಿತು. 


18.2.91 ರಿಂದ 27.2.91 ರ ವರೆಗೆ ಈ ಪ್ರಾಧಿಕಾರದ ಸದಸ್ಯರು ಕರ್ನಾಟಕ 
ಹಾಗು ತಮಿಳುನಾಡಿನ ಕಾವೇರಿ ಕಣಿವೆ ಪ್ರದೇಶಗಳಿಗೆ ಭೇಟಿ ಕೊಟ್ಟರು. ಈ 
ವಿವಾದದ ವಿಷಯಗಳ ಮೇಲೆ ವ್ಯವಹರಿಸಲು ಕ್ಯಾಬಿನೆಟ್‌ ಸಬ್‌ ಕಮಿಟಿಯೂ 
ರಚಿತವಾಯಿತು. ಯಾವಾಗ ವಿಶೇಷ ಅನುಮತಿಗೆ ಅಂದರೆ, ಪ್ರಾಧಿಕಾರದಿಂದ, 
ಮಧ್ಯಂತರ ಆಜ್ಜೆಯಾಗಿ ನೀರು ಬಿಡಲು ಆದೇಶಿಸುವಂತೆ, ನ್ಯಾಯಾಲಯವನ್ನು 
ಸನಾದಿ ಕೋರಿತೋ ಆಗ. ಅದು ಮಧ್ಯಂತರ ಅಜ್ಜ ನೀಡ ಸತ 
ತದನುಗುಣವಾಗಿ 21.6.1991] ರಂದು ಪ್ರಾಧಿಕಾರದಿಂದ ಕರ್ನಾಟಕಿ ಕೈ ಮಧ್ಯಂತರ 
ಆದೇಶವಾಯಿತು. ಅದರ ರೀತ್ಯಾ ಕರ್ನಾಟಕವು ತನ್ನ ಜಲಾಶಯಗಳಿಂದ 
ವಾರ್ಷಿಕವಾಗಿ ಮೆಟ್ಟೂರು ಜಲಾಶಯಕ್ಕೆ 205 ಟಿ.ಎಂ.ಸಿ.ಗಳಷ್ಟು ಮೇ ನಿಂದ 


1328 ಕರ್ನಾಟಕ ಡ್ವೆತ ಚಳವಳಿ-ಸತ್ಯಾಗ್ಗಹಗಳು 


ಜೂನ್‌ವರೆಗೆ ನಾಲ್ಕು ಸಮಾನ ಕಂತುಗಳಲ್ಲಿ ನಾಲ್ಕು ಅರಗಳಲ್ಲಿ ಬಿಟ್ಟುಕೊಡಬೇಕು; 
ನೀರಿನ ಕೊರತೆಯು ನಿರ್ದಿಷ್ಟ ವಾರಗಳಲ್ಲಿ ಕಾಣಿಸಿಕೊಂಡರೆ ಮುಂದಿನ ವಾರಗಳಲ್ಲಿ 
ತುಂಬಿ ಕೊಡಬೇಕು; ಕರ್ನಾಟಕವು ತನ್ನ ನೀರಾವರಿ ಪ್ರದೇಶವನ್ನು 11.2 ಲಕ್ಷ 
ಎಕರೆಗಳಿಗಿಂತ ಹೆಚ್ಚು ವಿಸ್ತರಿಸಬಾರದು; ತಮಿಳುನಾಡು ಪಾಂಡಿಚೆರಿಗೆ 6 ಟಿ.ಎಂ.ಸಿ. 
ನೀರು ಬಿಡಬೇಕು; ಈ ಆದೇಶವು, ನದಿ ವಿವಾದ ಪ್ರಾಧಿಕಾರವು ಅಂತಿಮವಾಗಿ 
ತೀರ್ಪು ಕೊಡುವವರೆವಿಗೂ ಜಾರಿಯಲ್ಲಿರುತ್ತದೆ, ಎಂದೆಲ್ಲ ಇತ್ತು 


ಈ ಮಧ್ಯಂತರ ಆದೇಶ ಬಂದಾಗ ಅದರ ವಿರುದ್ಧ ಕರ್ನಾಟಕದಲ್ಲಿ ಕನ್ನಡ 
ಸಂಘಟನೆಗಳಿಂದ, ರೈತ ವೃಂದದಿಂದ ತೀವ್ರ ಪ್ರತಿಭಟನೆಗಳು ಆದುವು. ಬಂದ್‌ಗಳು 
ಪ್ರತಿಭಟನಾ ಮೆರವಣಿಗೆಗಳು ನಡೆದುವು. ಕರ್ನಾಟಕ ಹಾಗು ತಮಿಳುನಾಡಿನಲ್ಲಿ 
ಉಭಯತಾಪಿ ಆಕ್ರೋಶಯುತ ಪ್ರತಿಭಟನೆಗಳು ಮುಖಾಮುಖಿ ಎನ್ನುವಂತಾಗುವಲ್ಲಿ 
ತಮಿಳರು ಮತ್ತು ಕನ್ನಡಿಗರು ಉಭಯ ರಾಜ್ಯಗಳಿಂದ ವಲಸೆ ಹೋಗುವಂತಾಯಿತು. 
ರಾಜ್ಯದ ಗಡಿಗಳಲ್ಲಿ ನಿರಾಶ್ರಿತರಿಗೆ ಶಿಬಿರಗಳನ್ನು ತೆರೆಯಬೇಕಾಯಿತು. ನೂರು 
ಕೋಟಿ ರೂ.ಗಳಷ್ಟು ನಷ್ಟವೂ ಸಂಭವಿಸಿತು. ಕಾವೇರಿ ಚಳುವಳಿ ಒಂದು ರೀತಿಯಲ್ಲಿ 
ಸಾರ್ವತ್ರೀಕರಣಗೊಂಡಿತ್ತು. ಕರ್ನಾಟಕದ ರೈತರ ಧ್ವನಿ, ನಾಡಿನ ಜನರ ಹಾಗು 
ನಗರ ಪ್ರದೇಶಗಳ ನಾಗರಿಕರ ಧ್ವನಿಯಲ್ಲಿ ಪ್ರತಿದ್ಧನಿಸಿತು. ಬರದ ಬೇಗೆ ಇದ್ದ 
ಕನ್ನಡನಾಡು ಸೆಟೆದು ನಿಂತು ಬಿಟ್ಟಿತ್ತು. ಹಾಕಿರುವ ಒಂದು ಲೆಕ್ಕಾಚಾರದಂತೆ; 
1934 ರಿಂದ 1991ರ ವರೆಗಿನ 57 ವರ್ಷಗಳಲ್ಲಿ ಮೆಟ್ಟೂರು ಜಲಾಶಯಕ್ಕೆ ತೆಲಾ 
ವಾರ್ಷಿಕ ನೀರಿನ ಹರಿವಿನ ಪ್ರಮಾಣ 503 ಟಿ.ಎಂ.ಸಿ. ಎಂದಿದೆ. ನ್ಯಾಯಮಂಡಳಿ 
ಆದೇಶದಂತೆ 205 ಟಿ.ಎಂ.ಸಿ. ಕಳೆದರೆ ನದಿ ಮೇಲುಭಾಗದ ರಾಜ್ಯ (upper 
riparian state) ಕರ್ನಾಟಕಕ್ಕೆ 298 ಟಿ.ಎಂ.ಸಿ. ಮಾತ್ರ, ಆದರೆ ತಮಿಳುನಾಡು 
ಕೇರಳದ್ದೂ ಸೇರಿದಂತೆ 212 ಟಿ.ಎಂ.ಸಿ. ಒಟ್ಟು ಕಳೆದರೆ ಕರ್ನಾಟಕದ ಪಾಲಿಗೆ 
ಲಭ್ಯವಿರುವುದು 291 ಟಿ.ಎಂ.ಸಿ. ನೀರಷ್ಟೆ. ಕರ್ನಾಟಕದ 11.2 ಲಕ್ಷ ಎಕರೆಗಳಿಗೆ 
312 ಟಿ.ಎಂ.ಸಿ. ನೀರು ಬೇಕಾಗಿರುವಾಗ, ಟ್ರಿಬ್ಯೂನಲ್‌ ಆದೇಶದಂತೆ ಅದಕ್ಕೆ 
ಒದಗುವುದು ಕಡಿಮೆಯಾಗಿ 21 ಟಿ.ಎಂ.ಸಿ. ನೀರು ಕೊರತೆ ಬೀಳುತ್ತದೆ. ಇದನ್ನು 
ತುಂಬಿಕೊಳ್ಳುವ ಬಗೆಯನ್ನು ಸೂಚಿಸಿಲ್ಲ. * ಮಳೆಯ ನೀರಿನ ಕೊರತೆಯು 
ತಮಿಳುನಾಡಿಗೆ ಶೇ. 23 ರಷ್ಟಿದ್ದರೆ ಕರ್ನಾಟಕಕ್ಕೆ ಶೇ. 61 ಇದೆ. ಇಂತಲ್ಲಿ 


ಕರ್ನಾಟಕಕ್ಕೆ ದೊರಕಬೇಕಾದ ನಾಯ ದೊರಕಲಿಲ್ಲ ಎಂದಾಗಿತ್ತು. 
*230. S.S. Balekundry, 1991, Injustice to Karnataka in regard to Cauvery wa- 
ters, sahitigala Kalavidara Balaga, Bangalore, p.6 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1329 


ಇತ್ತ 27.6.91 ರಂದು ಮುಖ್ಯಮಂತ್ರಿಯಾಗಿದ್ದ ಶ್ರೀ ಎಸ್‌. ಬಂಗಾರಪ್ಪನವರು 
ವಿರೋಧ ಪಕ್ಷದ ನಾಯಕರೊಡನೆ ಸಮಾಲೋಚನೆ ನಡೆಸಿದರು. 5.7.91 ರಂದು 
ಜಂಟಿಯಾಗಿ ಉಭಯ ಶಾಸಕಾಂಗ ಸಭೆಗಳ ತುರ್ತು ಅಧಿವೇಶನವನ್ನು ಕರೆದರು. 
ಕಾವೇರಿ ರೈತರ ಸಂಕಷ್ಟಗಳ ಕುರಿತು ಪಕ್ಷ ಭೇದವಿಲ್ಲದೆ ಚರ್ಚೆಗಳು ಸಡಿದುವ. 
7.7.91 ರಂದು "ಕಾವೇರಿ ನದಿ ವಿವಾದ ಪ ಪಾಧಿಕಾರ'ದ ಮಧ್ಯಂತರ ಆದೇಶವನ್ನು 
ಪುರಸ್ಕರಿಸದಿರಲು ಅವಿರೋಧವಾಗಿ ಜಂಟಿ ಸದನದಲ್ಲಿ ನಿರ್ಣಯವನ್ನು 
ಅಂಗೀಕರಿಸಲಾಯಿತು. ಸರ್ವಪಕ್ಷಗಳ ನಿಯೋಗವೂ ಹೋಗಿ ಪಧಾನಿಗಳನ್ನು 
11.7.91 ರಂದು ಭೇಟಿ ಮಾಡಿತು. ಫಲವಾಗದಿರಲು ಅನಿವಾರ್ಯವಾಗಿ "1991 
ರ ಕರ್ನಾಟಕ ಕಾವೇರಿ (ನದಿ) ಕಣಿವೆ ನೀರಾವರಿ ಸಂರಕ್ಷಣಾ ಶಾಸನ'ದ 
ಸುಗ್ರೀವಾಜ್ಞೆಯನ್ನು 25.7.9] ರಂದು ಸರ್ಕಾರ ಹೊರಡಿಸಿತು. ಸುಗ್ರೀವಾಜ್ಞೆಯ 
ವಿವರ ಹಾಗು ಪ್ರಾಧಿಕಾರದ ಮಧ್ಯಂತರ ಆದೇಶದ ವಿವರಗಳನ್ನು ರಾಷ್ಟ್ರಪತಿಯವರ 
ಸಮ್ಮುಖಕ್ಕೆ ನಿವೇದಿಸಲಾಯಿತು. ರಾಷ್ಟ್ರಪತಿಗಳು, ಪ್ರಾಧಿಕಾರದ ರಜನ ಮಧ್ಯಂತರ 
ಸಿವ ಕಾನೂನ ಬಡ್ಡತ ಹಾಗು ಅದರ ಗೆಜೆಟ್‌ ಪ್ರಕಟನೆ, ಸುಗ್ರೀವಾಜ್ಞೆಯ 
ಸಂವಿಧಾನಬದ್ಧತೆ ಈ ಕುರಿತೆಲ್ಲ ಸರ್ವೋಚ್ಚ ನ್ಯಾಯಾಲಯದ ಅಭಿಪ್ರಾಯವನ್ನು 
ಬಯಸಿದರು. ದುರದೃಷ್ನ ತಪ ಈ ಸುಗ್ರೀವಾಜ್ಞೆಯು ಅನೇಕ ವಿವಾದಗಳಿಗೆ 
ದಾರಿಮಾಡಿತ್ತು 22.11. or ರಲ್ಲಿ ಸವೋಚ್ಛ ನ್ಯಾಯ ಯಾಲಯವು ಈ ಸುಗ್ರೀವಾಜ್ಞೆಯನ್ನು 
ಅಸಂವಿಧಾನಿಕ (ರಾಜ್ಯಾಂಗ ವಿರುದ್ಧ) ಎಂದು ಭಾವಿಸಿತು; ಶಾಸಕಾಂಗದ 
ಪರಿಧಿಯೊಳಗೆ ಇದರ ಕಮ ಒಳಗಾಗುವುದಿಲ್ಲವೆಂದಿತು. ಹಾಗು ಕೇಂದ್ರ ಸರ್ಕಾರವು 
ಪ್ರಾಧಿಕಾರದ ಮಧ್ಯಂತರ ಆದೇಶವನ್ನು ಗೆಜೆಟ್‌ನಲ್ಲಿ ಪ್ರಕಟಿಸಬೇಕೆಂದು ಸೂಚಿಸಿದಂತೆ 
ಅದು ಪುಕಟಿಸಿತು. 14.5.92 ರಂದು ತಿ ದಾವೆ ಹಾಕಿತು. ಕರ್ನಾಟಕವು 
1991ರ ದಶಕದಲ್ಲಿ ತಮಿಳುವಾಡಿಗೆ ಅಂದರೆ 1991-92 ರಲ್ಲಿ 340.58 ಟಿ.ಎಂ.ಸಿ, 
1992-93ರಲ್ಲಿ 358.61 ಟಿ.ಎಂ.ಸಿ. 1994-95 ರಲ್ಲಿ 393.90 ಟಿ.ಎಂ.ಸಿ, 1995- 
96ರಲ್ಲಿ 195,50, 2000- ೫ರಲ್ಲಿ 316.80 ಿ.ಎಂ.ಸಿ ನೀರನ್ನು ಬಿಟ್ಟಿದ್ದ ಬಗ್ಗೆ 
ಕೇಂದ್ರೀಯ ಜಲ ಆಯೋಗದ ಮಾಪನ ಕೇಂದ್ರವು ಬಿಳಿಗುಂಡ್ಲುವಿನಲ್ಲಿದ್ದು ಅದರ 
ದಾಖಲಾಗಿದ್ದ ಸಂಗತಿ; ಇದನ್ನು ನೋಡಿದರೆ 1995-96ರ ರಾಜ್ಯದಲ್ಲಿನ ಬರ 
ಪರಿಸ್ಥಿತಿ, ಅನಾವ ೈಷ್ಟಿಯ ಕಾ ಹಾ ಜಲಾಶಯದಲ್ಲಿ ನೀರಿನ ಕೊರತೆಯಾಗಿ, ಸ್ವಲ್ಲ 
ಕಡಿಮೆ ನೀರು "ಬಿಡುಗಡೆ ಮಾಡಿದುದನ್ನು ಬಿಟ್ಟರೆ ಉಳಿದ ಸಮಯದಲ್ಲಿ 
ಆದೇಶಕ್ಕಿಂತಲೂ ಹೆಚ್ಚಿಗೆ ನೀರನ್ನು ಬಿಟ್ಟಿರುವುದು ಕಾಣುತ್ತದೆ. ಅದೇ ತಮಿಳುನಾಡು 
1980ರ ದಶಕದಲ್ಲಿ ಮೆಟ್ಟೂರಿಗೆ ತಲುಪಿದ ನೀರಿನ ಪ್ರಮಾಣ ತೋರಿಸಿ, ಸರಾಸರಿಯಲ್ಲಿ 
205 ಟಿ.ಎಂ.ಸಿ. ನೀರಿಗೆ ನಿಗದಿತವಾಗುವಂತೆ ಮಾಡಿತ್ತು. 


1330 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


1991 ನವೆಂಬರ್‌ ನಿಂದ 1995ರ ವರೆಗಿನ ಅವಧಿಯಲ್ಲಿ ತಮಿಳುನಾಡಿನಿಂದ 
ದಾವೆಗಳು, ಕಾವೇರಿಗೆ ಕ್ಯಾಬಿನೆಟ್‌ ಸಬ್‌ಕಮಿಟಿಯ ಪುನಾರಚನೆ, ತಮಿಳುನಾಡು 
ಅಧಿಕಾರಿಗಳು ಮತ್ತು ವಕೀಲರ ಕಾವೇರಿ ಕಣಿವೆ ಪ್ರದೇಶದ ಪ್ರವಾಸ ಇತ್ಯಾದಿಗಳು 
ನಡೆದುವು. ಆದರೆ ನೀರಿನ ಸಮಸ್ಯೆ ಈ ಅವಧಿಯಲ್ಲಿ ತೃಪ್ತಿಕರ ಮಳೆ ಸುರಿತವಾಗಿ 
ಅಷ್ಟಾಗಿ ಕಾಡಲಿಲ್ಲ. 


1995-96ರಲ್ಲಿ ಕರ್ನಾಟಕದಲ್ಲಿ ಬರ-ಅನಾವೃಷ್ಟಿ ತಲೆದೋರಿತು. 
ಜಲಾಶಯಗಳಲ್ಲಿ ಸಂಗ್ರಹವಾದ ನೀರು, ಕರ್ನಾಟಕದ ನೀರಾವರಿ ಪ್ರದೇಶಕ್ಕೂ 
ಅಗತ್ಯವಿದ್ದಷ್ಟು ಸಾಲದಾಗಿತ್ತು. ಇಂಥ ಪರಿಸ್ಥಿತಿಯಲ್ಲಿಯೂ, 11.12.95 ರಂದು 
ತಮಿಳುನಾಡು, ಪ್ರಾಧಿಕಾರದ ಆದೇಶದಲ್ಲಿರುವಂತೆ ಕಾವೇರಿ ಕಣಿವೆಯ ತನ್ನ 
ಬೆಳೆ ರಕ್ಷಣೆಗಾಗಿ 30 ಟಿ.ಎಂ.ಸಿ. ನೀರನ್ನು ಕರ್ನಾಟಕವು ಬಿಡುವಂತೆ ಆದೇಶಿಸಲು 
ಸುಪ್ರೀಂ ಕೋರ್ಟಿನಲ್ಲಿ ಅರ್ಜಿ ಸಲ್ಲಿಸಿತು. ಆಗ ನ್ಯಾಯಾಲಯವು, ಕರ್ನಾಟಕ 
ಮತ್ತು ತಮಿಳುನಾಡು ಜಲಾಶಯಗಳಲ್ಲಿ ಪ್ರಾಕೃ 58 ಅಥವಾ ಇನಾ ವುದೇ 
ಕಾರಣಗಳಿಂದ ನೀರಿನ ಕೊರತೆಯುಂಟಾದಲ್ಲಿ ಸಂಕಷ್ಟ ಅವಧಿ ನೀರು ಹಂಚಿಕೆ 
ಸೂತ್ರವನ್ನು ಉಭಯ ರಾಜ್ಯಗಳು ಅಳವಡಿಸಿಕೊಂಡು. ನೀರನ್ನು ಹಂಚಿಕೊಳ್ಳಬೇಕು. 
ಸಂದರ್ಭದಲ್ಲಿ ಬಿಕ್ಕಟ್ಟು ಬಂದರೆ ನದಿ ವಿವಾದ ಪ್ರಾಧಿಕಾರ (ನ್ಠಾಯಮಂಡಳಿ)ದ 
ಬಳಿಗೆ ಹೋಗಿ ಪರಿಹರಿಸಿಕೊಳ್ಳಬೇಕು ಎಂದು ಹೇಳಿತು. ಪ್ರಾಧಿಕಾರವು ಕೋರ್ಟಿನ 
ಸೂಚನೆಯಂತೆ ಚರ್ಚಿಸಿ 11 ಟಿ.ಎಂ.ಸಿ. ನೀರನ್ನು ಕರ್ನಾಟಕವು ಮೆಟ್ಟೂರು 
ಜಲಾಶಯಕ್ಕೆ ಸೇರುವಂತೆ ಬಿಡಬೇಕು ಎಂದು 19.12.95 ರಂದು ಆದೇಶ ನೀಡಿತು. 
ಆದರೆ ಕರ್ನಾಟಕವು ತೀವ್ರ ಅನಾವೃಷ್ಟಿ ಬರದ ಪರಿಸ್ಥಿತಿ ಸಿಲುಕಿದ್ದುದರಿಂದ, 
ಆದೇಶವನ್ನು ಭರಿಸಲು ಅಶಕ್ಕಗೊಂಡಿತು. ಆಗ ಮತ್ತೆ ತಮಿಳುನಾಡು ಕೋರ್ಟಿನ 
ಮೊರೆ ಹೋಯಿತು. ಸರ್ವೋಚ್ಛ ನ್ಯಾಯಾಲಯವು” ಇಬ್ಬದಿಯ ಪರಿಸ್ಥಿತಿಯನ್ನು 
ಗಹಿಸಿ, ಕಾವೇರಿ ಕಣಿವೆಯ ಸರ್ವಪಕ್ಷಗಳ ನಾಯಕರ ಹಾಗು ಉಭಯ 'ರಾಜ್ಯಗಳೆ 
ಶಾಸಕಾಂಗ ಪ್ರತಿನಿಧಿಗಳ ಸಭೆಯನ್ನು ಕರೆದು ಸರ್ವಸಮ್ಮತ ಪರಿಹಾರವನ್ನು 
ಕಂಡುಹಿಡಿಯಬೇಕೆಂದು ಪ್ರಧಾನಿಯವರಿಗೆ 28.12.95 ರಂದು ಸೂಚನೆ ನೀಡಿತು. 
28.12.95 ರಂದು ಕರ್ನಾಟಕದ ಶಾಸನ ಸಭೆಯ ವಿಶೇಷ ಅಧಿವೇಶನವೂ 
ನಡೆದು ಚರ್ಚೆಗಳು ನಡೆದುವು. 30.12.95 ರಂದು ಸರ್ವೋಚ್ಛ ನ್ಯಾಯಾಲಯವು 
ಸೂಚಿಸಿದಂತೆ ಸರ್ವಪಕ್ಷಗಳ ನೇತಾರರ, ಶಾಸಕರ, ಸಂಸದರ, ಮುಖ್ಯಮಂತ್ರಿಗಳ 
ಸಭೆಯನ್ನು ಪ್ರಧಾನಿ ಶ್ರೀ ಪಿ.ವಿ. ನರಸಿಂಹರಾಯರು ಕರೆದು ಸಮಾಲೋಚಿಸಿದರು; 
ಮರುದಿನ ಪ್ರತ್ವೇಕವಾಗಿ ಕರ್ನಾಟಕ ಹಾಗು ತಮಿಳುನಾಡಿನ ಮುಖ್ಯಮಂತ್ರಿಗಳೊಡನೆ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1331 


ಸಮಾಲೋಚಿಸಿದರು. ಕೊನೆಗೆ 1.1.1996 ರಂದು ಪಧಾನಿ ಪಿ.ವಿ. ನರಸಿಂಹರಾಯರು 
ಕರ್ನಾಟಕದ ಅಂದಿನ ಮುಖ್ಯಮಂತ್ರಿ ಶ್ರೀ ಎಚ್‌.ಡಿ. ದೇವೇಗೌಡರಿಗೆ ಪತ್ರ ಬರೆದು 
ಆದೇಶವಿತ್ತರು. ಅದರ ಮುಖ್ಯ ಒಕ್ಕಣೆ ಹೀಗಿದೆ. 


ಸುಪ್ರೀಂ ಕೋರ್ಟಿನ ಸೂಚನೆಯಂತೆ ತಮಿಳುನಾಡಿನಲ್ಲಿ ಒಣಗುತ್ತಿರುವ 
ಬೆಳೆ ಹಾಗು ಕರ್ನಾಟಕದ ಗದ್ದೆಗಳಲ್ಲಿ ನಿಂತಿರುವ ಬೆಳೆ ರಕ್ಷಣೆ, ಉಭಯ ರಾಜ್ಯಗಳ 
ರೈತರ ಹಿತರಕ್ಷಣೆಗಳನ್ನು ಗಮನಿಸಬೇಕಾಯಿತು. ಹೀಗಾಗಿ ಉಭಯ ರಾಜ್ಯದ 
ಮುಖ್ಯಮಂತ್ರಿಗಳ ಅಹವಾಲುಗಳನ್ನು ಪರಿಶೀಲಿಸಲಾಯಿತು. 


ಕರ್ನಾಟಕವು ತನ್ನ ಮಂಡನೆಯಲ್ಲಿ 1995-96 ನೇ ಸಾಲಿನಲ್ಲಿ ಮಳೆಯು 
ಜಲಾನಯನ ಪ್ರದೇಶದಲ್ಲಿ ಹಿಂದಿಗಿಂತ ಬಹಳ ಕಡಿಮೆಯಾಗಿ, 28.12.95ರ 
ಜಲಸಂಗ್ರಹವು ಜಲಾಶಯಗಳಲ್ಲಿ 45 ಟಿ.ಎಂ.ಸಿ. ನಷ್ಟು ಕೊರತೆಯಾಗಿದೆ. ಇದಕ್ಕೆ 
ಹೋಲಿಸಿದರೆ ಮೆಟ್ಟೂರು ಜಲಾಶಯದಲ್ಲಿ ಹಾಲಿ 165 ಟಿ.ಎಂ.ಸಿಗಳಷ್ಟು ನೀರಿನ 
ಸಂಗಹವಿದೆ. ಸದ್ಯ ಅಲ್ಲಿನ ಸಾಂಬಾ ಬೆಳೆಯು ಕಟಾವಿಗೆ ಬಂದಿದ್ದು, ಬೆಳೆಯ 
ನೀರಾವರಿ ಅಗತ್ಯಕ್ಕೆ ಹಾಲಿ ನೀರಿನ ಸಂಗ್ರಹವೇ ಸಾಕು. ಆದರೆ ಅದೇ ಕರ್ನಾಟಕದಲ್ಲಿ 
ಜಲಾನಯನ ಪ್ರದೇಶದಲ್ಲಿ ಸಂಕಷ್ಟವು ಅನಾವೃಷ್ಟಿಯಿಂದ ಒದಗಿದೆ, ಎಂದೆಲ್ಲ 
ಮುಂದಿಟ್ಟಿತ್ತು. 


ತಮಿಳುನಾಡು ತನ್ನ ಮಂಡನೆಯಲ್ಲಿ, ಕರ್ನಾಟಕ ಜಲಾನಯನ ಪ್ರದೇಶದಲ್ಲಿ 
ಪೂರ್ಣವಾಗಿ ನೈರುತ್ಯ ಮಾರುತ ಮಳೆಯು ಎಂದಿನಂತೆ ಸುರಿದೇ ಇತ್ತು 
ತಮಿಳುನಾಡಿನಲ್ಲಿ ಈಶಾನ್ಯ ಮಾರುತದ ಮಳೆಯು ವಿಫಲವಾಗಿ 13.3 ಲಕ್ಷ 
ಎಕರೆಗಳಲ್ಲಿರುವ ಸಾಂಬಾ ತಾಲಡಿ ಬೆಳೆಗಳು ಗಂಡಾಂತರದಲ್ಲಿವೆ. ಕರ್ನಾಟಕದ 
ಜಲಾಶಯಗಳಲ್ಲಿ ಸಾಕಷ್ಟು ನೀರಿದ್ದರೂ, ನೀರು ಬಿಡದಿರುವ ಕಾರಣ ಹಾಲಿ ತನ್ನ 
ಬೆಳೆಗಳು ಅಪಾಯಕ್ಕೀಡಾಗಿವೆ. ಐಎಂಡಿ ಯು ಗಮನಿಸಿರುವಂತೆ ಕರ್ನಾಟಕದಲ್ಲಿ 
ನೈರುತ್ಯ ಮಾರುತದ ಮಳೆಯು ಕ್ರಮವಾಗಿ ಬಿದ್ದಿದ್ದು, ಕೊರತೆ ಎಂದರೆ ಸರಿಯಲ್ಲ. 
ಮೆಟ್ಟೂರು, ಭವಾನಿ ಸಾಗರ ಜಲಾಶಯದ ನೀರನ್ನು ಈಗಾಗಲೇ ಹಾಲಿ ಬೆಳೆಗಳಿಗೆ 
ಬಳೆಸಿಬಿಟ್ಟಿರುವುದರಿಂದ ಜನವರಿ ಎರಡನೇ ವಾರದ ವೇಳೆಗೆ ಜಲಾಶಯಗಳ 
ನೀರು ಬರಿದಾಗಿ ಬಿಡುತ್ತದೆ; ಕರ್ನಾಟಕ ತತ್‌ಕ್ಷಣ ನೀರು ಬಿಡದಿದ್ದರೆ ಈ ಬೆಳೆಗಳೆಲ್ಲ 
ಒಣಗಿ ಹೋಗುತ್ತವೆ, ಎಂದೆಲ್ಲ ಹೇಳಿತ್ತು 


1332 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ಎರಡೂ ಮಂಡನೆಯನ್ನು ಗಮನಿಸಿದರೆ, ಉಭಯರಾಜ್ಯಗಳಲ್ಲಿ ಬೆಳೆಯ 
ಪರಿಸ್ಥಿತಿ ಹಾಗು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗಿರುವ ಬಗ್ಗೆ 
ವಿಭಿನ್ನ ಚಿತ್ರಣವನ್ನು ನೀಡಿರುವುದು ಕಂಡು ಬರುತ್ತದೆ. ಆದರೂ ಸದ್ಯದ 
ಪರಿಸ್ಥಿತಿಯನ್ನು ನಿಭಾಯಿಸುವ ದೃಷ್ಟಿಯಿಂದ, ತಮಿಳುನಾಡಿನ ಬೆಳೆಯನ್ನು ರಕ್ಷಿಸಲು 
ಕರ್ನಾಟಕವು ತುರ್ತಾಗಿ 6 ಟಿ.ಎಂ.ಸಿ. ನೀರನ್ನು ದಿನವೊಂದಕ್ಕೆ 1 ಟಿ.ಎಂ.ಸಿನಂತೆ 
ಬಿಡಬೇಕು. ಇದು ಪ್ರಾಧಿಕಾರದ ಮಧ್ಯಂತರ ಆದೇಶದಂತೆ (ಡಿಸೆಂಬರ್‌ 1995) 
ಬಿಡಬೇಕಿದ್ದ 11 ಟಿ.ಎಂ.ಸಿ. ನೀರಿನ ಪ್ರಮಾಣವನ್ನು ಕಡಿಮೆಗೊಳಿಸಿ ಹೇಳಿರುವ 
ನಮ್ಮ ತೀರ್ಮಾನವಾಗಿದೆ. ಇನ್ನು ನೀರಿನ ಸಂಗ್ರಹದ ಮಟ್ಟ, ಬೆಳೆ ರಕ್ಷಣೆಗೆ 
ತುರ್ತು ನೀರಿನ ಅಗತ್ಯತೆ ಇತ್ಯಾದಿ ಕುರಿತ ವಭಿನ್ನವಾದ ಅಹವಾಲುಗಳ ಕುರಿತು 
ನಿರ್ಧರಿಸುವ A ತಜ್ಞರ ಸಮಿತಿಯನ್ನು ಸ ಕ್ಷೇತ್ರಾಧ್ಯಯನ ಮಾಡಿ. 
10.196ರ ವೇಳೆಗೆ ವರದಿ ಕೊಡುವಂತೆ ವ್ಯವಸ್ಥೆ ಮಾಡಲಾಗುವುದು. ಈ ಬಗ್ಗೆ 
ರಾಜ್ಯದ (ಉಭಯ) ಸಹಕಾರವು ಒದಗಬೇಕೆಂದು ಪ್ರಾರ್ಥನೆ ಇದೆ. ಇದಲ್ಲದೆ 
ಅಂತರರಾಜ್ಯ ನದಿಗಳ ನೀರಿನ ಪಾಲುದಾರಿಕೆ ಹಾಗು ರಾಷ್ಟ್ರೀಯ ಜಲನೀತಿ 
ಕುರಿತಂತೆ ಸಚಿವಾಲಯವು (ಜಲಸಂಪನ್ಮೂಲ) ಸಿದ್ದಪಡಿಸಿರುವ ಕರಡು 
ಮಾರ್ಗದರ್ಶಿ ಸೂತ್ರಗಳನ್ನು ಮುಖ್ಯಮಂತಿಗಳಲ್ಲರ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ 
ಕೈಗೊಳ್ಳಬೇಕಿದೆ, ಎಂದೆಲ್ಲ ಪ್ರಧಾನಿಯವರು ಆದೇಶಸೂಚಿಯ ಪತ್ರದಲ್ಲಿ ಬರೆದಿದ್ದರು. 
ಅಂತು ತಮಿಳುನಾಡಿನ ವೈಭವೀಕರಿಸಿದ ಹಕ್ಕಿನ ಕೋರಿಕೆಯಾದ 30 ಟಿ.ಎಂ.ಸಿ. 
ನೀರಿನ ಬಿಡುಗಡೆಯ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ತಮಿಳುನಾಡಿನ 
ಬೇಡಿಕೆಯನ್ನು 6 ಟಿ.ಎಂ.ಸಿ.ಗೆ ಮಿತಿಗೊಳಿಸಲಾಗಿತ್ತು. 


ಪ್ರಧಾನಿಯವರ ಪತ್ರದ ಆದೇಶದಂತೆ, ಕರ್ನಾಟಕವು ಇಕ್ಕಟ್ಟಿಗೆ ಸಿಕ್ಕಿ 
ಬಲವಂತವಾಗಿ ಒಲ್ಲದ ಮನಸ್ಸಿನಿಂದ ರಾಜ್ಯದ ಜನರ ಪ್ರಬಲ ಪ್ರತಿಭಟನೆಗಳ 
ನಡುವೆ ನೀರನ್ನು ಬಿಡುಗಡೆ ಮಾಡಿತು. ಕಾವೇರಿ ಕಣಿವೆ ಪ್ರದೇಶದ ರೈತ 
ಸಂಘಟನೆಗಳು, ರೈತ ಸಂಘಗಳು ಡಾ.ಎಂ. ಚೆದನಾಂದಮೂರ್ತಿ ನೇತೃತ್ವದ 
ಕನ್ನಡ ಶಕ್ತಿಕೇಂದ್ರ, ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದುವು. ಈ 
ಸಂದರ್ಭದಲ್ಲಿ ನೀರಾವರಿ ತಜ್ಞ ಬಾಳೆಕುಂದ್ರಿಯವರ ಕಾವೇರಿ ಜಲ ವಿವಾದದಲ್ಲಿ 
ಕರ್ನಾಟಕಕ್ಕೆ ಆಗಿರುವ ಅನ್ವಾಯದ ಕುರಿತೆಲ್ಲ ಅಂಕಿ ಅಂಶ ಸಹಿತ ಇದ್ದ ಕೃತಿಯು 
ಪ್ರಸಾರವಾಯಿತು. ಈ ಬಗೆಗೆ "ಜನತೆಗೆ ಮನನ ಮಾಡಿಸುವ ಪ್ರಯತ್ನವೂ ನಡಯತು. 
ಮಂಡ್ಕದಲ್ಲಿಯೂ ಈ ಕೃತಿಯ ವಿಷಯಗಳು ಪ್ರಸಾರಗೊಂಡವು. ಆದರೂ ಸರ್ಕಾರದ 


ಕಾವೇರಿ: ಜಲವಿವಾದ - ಐತೀರ್ಹು - ಚಳವಳಿಗಳು 1333 


ಆನಿವಾರೃತೆಯನ್ನು, ಅಸಹಾಯಕತೆಯನ್ನು ಕೆಲವು ಸಂಘಟನೆಗಳು ಜನತೆಗೆ ತಿಳಿಸಿದ್ದು 
ವಿಶೇಷವಾಗಿತ್ತು ಸಂದರ್ಭ ಹಾಗಿತ್ತು. 


ಮಳೆ ವಿಫಲವಾದರೆ ಅಥವಾ ಅನಾವೃಷ್ಣಿಯಾದರೆ, ಬರಕ್ಕೆ ಹೆಚ್ಚು ತುತ್ತಾಗುವ 
ಕಾವೇರಿ ಹಾಗು ಇತರ ಪ್ರದೇಶವಿರುವ ಕರ್ನಾಟಕ, ಅಂಥದೇ ಸನ್ನಿವೇಶದಲ್ಲಿ 
ಕಡಿಮೆ ಬರಪ್ರದೇಶ ಹೊಂದಿದ್ದ ತಮಿಳುನಾಡಿಗೆ ನೀರು ಬಿಡಬೇಕೆಂದು ಹೇಳಿದ್ದು 
ಪರಿಸ್ಥಿತಿಯ ವ್ಯಂಗ್ಯವೆನಿಸುತ್ತದೆ. ಕರ್ನಾಟಕದಲ್ಲಿ ಬೆಳೆಯುವ ಬಗೆಯು ನೈರುತ್ಯ 
ಮಾರುತವನ್ನು ಅವಲಂಬಿಸಿದ್ದು, ಜೂನ್‌ ತಿಂಗಳಲ್ಲಿ ಬಿತ್ತನೆಯಾದರೆ ಮಾತ್ರ ಬೆಳ 
ಕೈಗೆಟಕುತ್ತದೆ. ಅಂತಾಗಿ ಖಾರಿಫ್‌ ಬೆಳೆಗೆ ಆಗಲೇ ನೀರೊದಗಿಸಬೇಕು. ಇಲ್ಲಿನ 
ಕಾವೇರಿಕಣಿವೆಯಲ್ಲಿ ಕಟ್ಟಿರುವ ಅಣೆಕಟ್ಟುಗಳ ನೀರಿನ ಸಂಗಹ ಸಾಮರ್ಥ್ಯವೂ 
ಕಡಿಮೆ ಹಾಗು ಅವುಗಳ ವಿನ್ಯಾಸವೇ, ನದಿ ನೀರನ್ನು ನೇರವಾಗಿ ನೀರಾವರಿಗೆ 
ಬಳಸುವಂಥದ್ದು, ಈ ಹಿನ್ನೆಲೆಯಲ್ಲಿ ಈ ವರ್ಷ ಕೇವಲ 325 ಟಿ.ಎಂ.ಸಿ. 
ಯಷ್ಟು ನೀರು ಮಾತ್ರ (ಮಳೆ ಇಲ್ಲವಾಗಿ) ಬಳಸಿಕೊಳ್ಳಬೇಕಾಯಿತು. ಇದು ಕಳೆದ 
ಸಾಲಿಗಿಂತ 21 ಟಿ.ಎಂ.ಸಿ. ನಷ್ಟು ಕಡಿಮೆ ಪ್ರಮಾಣದಲ್ಲಿದೆ, ಜನಗಳಿಗೆ ಹಾಗು 
ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ 15-20 ಟಿ.ಎಂ.ಸಿ. ನೀರು ಬೇಕಿರುವಲ್ಲಿ, 
ಕನಿಷ್ಠ 78 ಟಿ.ಎಂ.ಸಿ. ನೀರು ಬಿತ್ತಿದ ಬೆಳೆಗೆ ಬೇಕಿರುವಲ್ಲಿ ಈ ಸಾಲಿನ ಜಲಾಶಯದ 
ಸಂಗ್ರಹದಲ್ಲಿರುವ ನೀರು, ಅಗತ್ಯವನ್ನು ಪೂರೈಸುವ ಪ್ರಮಾಣದಲ್ಲಿರಲಿಲ್ಲ. ಇಂಥ 
ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕೆಂದುದು ಕರ್ನಾಟಕದ ಜನತೆಗೆ 
ಆದ ಅನ್ಯಾಯ. ಹಿಂದಿದಿಂದಲೂ ಆಗಿಬಂದ ಅನಾಯವು 1924ರ ಒಪ್ಪಂದ 
ಮುಗಿದ ಮೇಲೂ ಪುನರಾವರ್ತನೆಯಾದಂತಾಯಿತು. ತಮಿಳುನಾಡಿನ ಬೆಳೆಯುವ 
ಬಗೆಯು, ಸಾಮಾನ್ಯವಾಗಿ ಸೆಪ್ಲೆಂಬರ್‌ನಲ್ಲಿ ಆರಂಭವಾಗಿ ಧಾರಾಕಾರ ಸುರಿಯುವ 
ಈಶಾನ್ಯ ಮಾರುತವನ್ನು ಅವಲಂಬಿಸಿದ್ದು, ಸದ್ಯಕ್ಕೆ ಬೆಳೆಗೆ ಬೇಕಾಗುವ ನೀರು 
ಮೆಟ್ಟೂರು ಜಲಾಶಯದಲ್ಲಿದ್ದರೂ, ತಮಿಳುನಾಡು, ನೀರನ್ನು ಬಿಡಲು ಕರ್ನಾಟಕದ 
ಮೇಲೆ ಒತ್ತಡ ಕಂದದ್ದು ವಿಷಾದನೀಯವಾಗಿತ್ತು 


ಇನ್ನು ಕಾವೇರಿಯಲ್ಲಿ ನೀರಾವರಿ ಉದ್ದೇಶಕ್ಕಾಗಿ ದೊರೆಯುವ 790 
ಟಿ.ಎಂ.ಸಿ. ನೀರಿನಲ್ಲಿ ಕರ್ನಾಟಕದ ಪಾಲು 425 ಟಿ.ಎಂ.ಸಿ. (ಶೇ. 53.8); 
ತಮಿಳುನಾಡಿನದು 252 ಟಿ.ಎಂ.ಸಿ. (ಶೇ. 31.9); ಕೇರಳದ್ದು 113 ಟಿ.ಎಂ.ಸಿ. 
(ಶೇ. 14.3) ನಷ್ಟು ಇದೆ. ಅಂದರೆ ಕರ್ನಾಟಕದ ಜಲಾನಯನ ಪ್ರದೇಶದಿಂದ 
ಒದಗುವ ನೀರಿನ ಪಾಲು ಉಳಿದೆರಡು ರಾಜ್ಯಗಳಿಗಿಂತ ಸಾಕಷ್ಟು ಹೆಚ್ಚಿಗಿದ್ದರೂ 


1334 ಕರ್ನಾಟಕ ರೈತ ಚಳವಳಿ-ಸತ್ಯಾಗಹಗಳು. 


ಬಳಕೆಯಲ್ಲಿ ಒಡ್ಡಿದ ಅದಕ್ಕೆ ಅನ್ಯಾಯದ ಅಡ್ಡಗಾಲು ಆಂಗ್ಲರ ಕಾಲದಲ್ಲಿ ಸ್ಪಷ್ಟವಾಗಿ 
ಎದ್ದುಕಂಡಿತು. 1800 ಮತ್ತು 1810 ರಲ್ಲಿ ಮೈಸೂರು ಸಂಸ್ಥಾನವು ತನ್ನ ಕೆರೆಗಳ 
ಹೂಳು ಎತ್ತಿಸಿತು; ಹೊಸ ಕೆರೆ ಕಟ್ಟಿಗಳ ನಿರ್ಮಾಣವನ್ನು ಮಾಡತೊಡಗಿದಾಗಲೂ 
ಮದರಾಸು ಪ್ರೆಸಿಡೆನ್ಸಿ ಸರ್ಕಾರ ತಕರಾರು ಎತ್ತಿ ಕೊನೆಗೆ ಅನುಮತಿ ನೀಡಿತು. 
ಕಾರಣ ಮೈಸೂರು ಸಂಸ್ಥಾನ ಆಗ ರೆಸಿಡೆಂಟರಿದ್ದ ಅಧೀನ ಅರಸೊತ್ತಿಗೆಯ 
ರಾಜ್ಯವಾಗಿತ್ತಲ್ಲ! ಮದರಾಸಿನ ಸರ್ಕಾರ ಗವರ್ನರ್‌ ಮಟ್ಟದ ಪೆಸಿಡೆನ್ನಿಯಾಗಿ 
ಅಧಿಕಾರವನ್ನು ಚಲಾಯಿಸಬಹುದಿತ್ತಲ್ಲ! ಮೈಸೂರು ಸಂಸ್ಥಾನದಲ್ಲಿ 1872ರಲ್ಲಿ 
ಪ್ರತ್ಯೇಕ ನೀರಾವರಿ ಇಲಾಖೆ ರೂಪುಗೊಂಡು, 1911ರಲ್ಲಿ "ಕೆರೆ ಪಂಚಾಯಿತಿ 
ನಿಯಮಾವಳಿ'ಯನ್ನು ಜಾರಿಗೆ ತಂದಿತು *. 1924ರಲ್ಲಿ ಕರ್ನಾಟಕದ ನೀರಾವರಿ 
ಪ್ರದೇಶ ಸುಮಾರು ಮೂರುಕಾಲು ಲಕ್ಷ ಎಕರೆ ಇದ್ದದ್ದು 50 ವರ್ಷಗಳಲ್ಲಿ ಅದರ 
ಎರಡರಷ್ಟು ಮಾತ್ರ ಏರಿತು. ಈಗ ಅದರ ಮಿತಿ, 11.2 ಲಕ್ಷ ಎಕರೆಗಳಿಗಪ್ಪಕ್ಕೆ 
ಸೀಮಿತವಾಗಿ ಅಭಿವೃದ್ಧಿ ನೀರಾವರಿಯನ್ನು ಸ್ಥಗಿತಗೊಳಿಸಿಕೊಳ್ಳಬೇಕಾಗಿದೆ. ಅದೇ 
ತಮಿಳುನಾಡಿನಲ್ಲಿ 14 1/2 ಲಕ್ಷ ಎಕರೆ ನೀರಾವರಿ, 50 ವರ್ಷಗಳಲ್ಲಿ 22 ಲಕ್ಷ 
ಎಕರೆಗೆ ಏರಿ ಈಗ 32 ಲಕ್ಷ ಎಕರೆಯನ್ನು ನೀರಾವರಿಯನ್ನು ಹೊಂದಿದೆ. 
ಅಂದರೆ ಕರ್ನಾಟಕದ ಸುಮಾರು ಮೂರರಷ್ಟು ಅಭಿವೃದ್ದಿಗೊಳಿಸಿಕೊಂಡಿದೆ. ಇದಕ್ಕೆಲ್ಲ 
1892ರ ಒಪುಂದ ಹಾಗು 1924ರ ಅದರ ಮುಂದುವರಿದ ಒಪ್ಪಂದಗಳೇ ಕರ್ನಾಟಕಕ್ಕೆ 
ಮುಳುವಾಗುವ ಪಾತ್ರ ವಹಿಸಿದುದೇ ಆಗಿದೆ. ಈ ಒಪ್ಪಂದಗಳ ಮರೆಯಲ್ಲಿ 
ತಮಿಳುನಾಡು ಶರತ್ತುಗಳನ್ನು ಮೀರಿ ಸೌಲಭ್ಯ ವಸ್ತರಣೆಯನ್ನು ಸವಿಯುತ್ತಲೇ 
ಹೋಗಿದೆ. 1974ರಲ್ಲಿ ಒಪ್ಪಂದ ಮುಗಿದ ಕಾರಣ ತಮಿಳುನಾಡಿನ ತಕರಾರುಗಳು 
ಎಂದಿನಂತೆ ಹುಟ್ಟಿಕೊಂಡವು. 


1870 ರಲ್ಲಿಯೂ, ಮೈಸೂರು ಆಂಗ್ಲರ ಅಧೀನ ರಾಜ್ಯವಾಗಿರುವುದರಿಂದ, 
ಅಂತರಾಷ್ಟ್ರೀಯ (ಜಲವಿವಾದ) ಕಾನೂನುಗಳು ಅನ್ಹ್ವಯವಾಗುವುದಿಲ್ಲ ಎಂದು 
ಅಂದಿನ ಮದರಾಸು ಸರ್ಕಾರ ಹೇಳಿತು (ಬಾಳೆಕುಂದ್ರಿ ಅವರ ಕೃತಿ: ಹು.!). 
ಇದು ಆಂಗ್ಲ ಪ್ರೆಸಿಡೆನ್ಸಿಯ ದಬ್ಬಾಳಿಕೆ ದರ್ಪದ, ಕುತಂತ್ರದ ಪ್ರತೀಕವೇ ಆಗಿತ್ತೆನ್ನಬೇಕು. 
ಆದರೆ 1974ರಲ್ಲಿ ಒಪ್ಪಂದ ಮುಗಿದಾಗ ಇಂಥ ಯಾವ ಕಟ್ಟುಪಾಡುಗಳನ್ನು 
ಹಾಕಲಾಗಲಿಲ್ಲ. ಬದಲು ತಕರಾರು ಎತ್ತುವ ಮಾರ್ಗವನ್ನು ತಮಿಳುನಾಡು ಹಿಡಿದೇ 


*24. Cauvery Water Dispute-people’s struggle for Rightfut share., opp. cit., 
pp.2-3 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1335 


ಬಂದಿದೆ. ಎಸ್‌.ಜಿ. ಬಾಳೆಕುಂದ್ರಿ ಅವರು, ತಮಿಳುನಾಡು ಭವಾನಿ, ಅಮರಾವತಿ, 
ನೋಯಲ್‌ ನದಿಗಳ ಜಲಾನಯನ ಪ್ರದೇಶದ ನೀರನ್ನು ಸಮುದ್ದಕ್ಕೆ ಬಿಟ್ಟು 
ಪೋಲು ಮಾಡುತ್ತಿದೆ. ಕಾರಣ ಕಾವೇರಿಯೊಡನೆ ಅವು ಸಂಗಮಿಸುವ ಪ್ರದೇಶಗಳಲ್ಲಿ 
ಸೂಕ್ತವೆನಿಸುವ ನೀರಿನ ಸಂಗ್ರಹಾಗಾರವನ್ನು ಕಟ್ಟಿಯೇ ಇಲ್ಲ. ಮೆಟ್ಟೂರು ಜಲಾಶಯದ 
ನೀರು ಕೂಡ ಮಳೆಗಾಲದಲ್ಲಿ ಗ್ರಾಂಡ್‌ ಅಣೆಕಟ್ಟಿನ ಮೇಲೆ ಜಲಸಂಗಹಾಗಾರಗಳಿಲ್ಲದೆ 
ವೃರ್ಥಬಾಗಿ ಸಮುದ್ರ ಸೇರುತಿದೆ. ಅಲ್ಲಾವಧಿಯಲ್ಲಿ ಬೆಳೆಯುವ ಹೆಚ್ಚಿನ ಇಳುವರಿಯ 
ಭತ್ತದ ಬದಲು, ದೀರ್ಫಾವಧಿ ತೆಗೆದುಕೊಳ್ಳುವ ಭತ್ತದ ಬೆಳೆಯನ್ನು ಮತ್ತೆ ಮತ್ತೆ 
ಬೆಳೆದು ವಿಪರೀತ ನೀರನ್ನು ಬಳಸುತ್ತಿದೆ. ಹಳೆ ವಿಧಾನದ ಗದ್ದೆ ನೀರಾವರಿ 
ಮಾಡಿ ನೀರನ್ನು ದಂಡಮಾಡುತ್ತಿದೆ. ತನ್ನಲ್ಲಿಯ 150 ಟಿ.ಎಂ.ಸಿ. ನೀರಿನ 
ಅಂತರ್ಜಲದ ಗರಿಷ್ಠ ಬಳಕೆ ಮಾಡಿಕೊಳ್ಳುತ್ತಿಲ್ಲ. ಕಳೆದ ಹತ್ತು ವರ್ಷಗಳ ಹೆಚ್ಚುವರಿ 
ಟಿ.ಎಂ.ಸಿ. ವೀರು ತಮಿಳುನಾಡಿನ ಜಲಾನಯನ ಪ್ರದೇಶ (ಭವಾನಿ, ಅಮರಾವತಿ, 
ನೋಯಲ್‌)ದಿಂದ ಒದಗುವುದನ್ನು ಪ್ರಾಧಿಕಾರವು ಸರಾಸರಿ ಲೆಕ್ಕ ಓಡಿದಿರುವಲ್ಲಿ 
34 ಟಿ.ಎಂ.ಸಿ. ಹೆಚ್ಚುವರಿ ನೀರು (ಸರಾಸರಿ ಹೆಚ್ಚುವರಿ 33610 = 33.6 
ಅಂದರೆ ವರ್ಷಕ್ಕೆ ಸುಮಾರು 34 ಟಿ.ಎಂ.ಸಿ) ಅಲ್ಲಿಂದ ಸಮುದ್ರಕ್ಕೆ ಹೋಗಿ 
ವ್ಯರ್ಥವಾಗುತ್ತಿದೆ, ಎಂದಿದ್ದಾ ರೆ. (ಬಾಳೆಕುಂದ್ರಿ ಪು. 3-14) ಈ ಹಿನ್ನೆಲೆ 
ಗಮನಿಸಿದರೆ ತಮಿಳುನಾಡಿನ ತಕರಾರುಗಳು ಎಷ್ಟೊಂದು 
ಅಸಮರ್ಥನೀಯವೆನಿಸುತ್ತವೆ. 


1 ಟಿ.ಎಂ.ಸಿ. ನೀರು =10001 ಉದ್ದ X10001 sO Xx 10001 ಆಳ =1 
ಸಾವಿರ ದಶಲಕ್ಷ ಘನ ಅಡಿ ಪ್ರಮಾಣದ್ದಾಗಿದೆ. ಇದು ಹೆಚ್ಚು ಕಡಿಮೆ 50 ಲಕ್ಷ 
ಜನಸಂಖ್ಯೆಯ 'ಒಂದು ಪಟ್ಟಣಕ್ಕೆ ಮೂರುವರೆ ವಾರಗಳಿಗೆ ಕುಡಿಯಲು ಒದಗುವ 
ನೀರಿನ ಪ್ರಮಾಣವಾಗಿದೆ. ಕರ್ನಾ ಟಕವು 1980 ರಿಂದಲೂ ಹತ್ತು ವರ್ಷಗಳ 
ಅವಧಿಯಲ್ಲಿ ತಮಿಳುನಾಡಿನ ಜಲಾಶಯಕ್ಕೆ ಸರಾಸರಿಯಲ್ಲಿ 9 ಟಿ.ಎಂ.ಸಿ.ಯಷ್ಟು 
ನೀರನ್ನು ಸಕಾಲದಲ್ಲಿ ಬಿಡುತ್ತಲೇ ಬರದದ. ಹಿಂದಿನ ಪ್ರಾಧಿಕಾರ- 
ನ್ಯಾಯಮಂಡಳಿಗಳು ಕವಾ ೯ಟಕದ ಸ ಸಂಕಷ್ಟವನ್ನು ಗಮನಿಸದೆ 205 ಟಿ.ಎಂ.ಸಿ. 
ನೀರನ್ನು ವಾರದ ಲೆಕ್ಕಾಚಾರದಲ್ಲಿ ಬಿಡಲು ಹೇಳಿ, ಕರ್ನಾಟಕದ ನೀರಾವರಿ 
ಅಭಿವೃದ್ಧಿ ಕಾರ್ಯವನ್ನು ಮಿತಿಗೊಳಿಸಿ, ತಮಿಳುನಾಡಿನ ಕಾವೇರಿ, ಮ 
ಅಭಿವೃದ್ದಿ” ಯೋಜನೆಯ ವಿಸ್ತರಣೆಗಳ ಬಗ್ಗೆ ಮೌನವಾಗಿರುವುದು ಪಕ್ಷಪಾತವೆನಿಸು 
ತಮಿಳುನಾಡಿನಲ್ಲಿ ಕಾವೇರಿಯ ಉಪನದಿಗಳಿಗೆ ಇರಬೇಕಾದ ಕಡೆ ಅಣೆಕಟ್ಟುಗಳು 


1336 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಇಲ್ಲದೆ, ವಿಶ್ವಸಂಸ್ಥೆಯ ವರದಿಯ ಪ್ರಕಾರವೇ 34 ಟಿ.ಎಂ.ಸಿ.ಗಳಷ್ಟು ಕಾವೇರಿ 
ನೀರು ವೃಥಾ ಸಮುದಕ್ಕೆ ಹೋಗಿ ಸೇರುತ್ತದೆ. ಗ್ರಾಂಡ್‌ ಅಣೆಕಟ್ಟಿಗಿಂತ ಮೇಲೆ 
ಕಾವೇರಿಗೆ ಅಡ್ಡಲಾಗಿ ಅಣೆಕಟ್ಟಿಲ್ಲದೆ ಮಳೆಯ ನೀರು ಸಂಗ್ರಹವಾಗದೆ ಸುಮಾರು 
50 ಟಿ.ಎಂ.ಸಿಯಪಷ್ಟು ನೀರು ಸಮುದ್ರಕ್ಕೆ ಹೋಗಿ ವ್ಯರ್ಥವಾಗುತ್ತಿದೆ. ಕಾವೇರಿ 
ಮುಖಜ ಭೂಮಿಯ ಅಂತರ್ಜಲ ಬಳಕೆಯ ಬಗ್ಗೆ ತಮಿಳುನಾಡು ನಿರ್ಲಕ್ಷ್ಯದಿಂದಿದೆ. 
ಇಂತೆಲ್ಲ ನೀರಿನ ಪೋಲು 205 ಟಿ.ಎಂ.ಸಿ.ಗಳಿಗಿಂತ ಹೆಚ್ಚಿಗಿದ್ದರೂ ಕರ್ನಾಟಕಕ್ಕೆ 
ಬರುವ ನೀರು ಬಿಡುಗಡೆಯ ಆದೇಶಗಳು ಅದರ ಸಂಕಷ್ಟವನ್ನು ಹೆಚ್ಚಿಸುತ್ತಲೇ 
ಹೋಗಿವೆ**: 1900-1974ರ ವರೆಗಿನ ತಮಿಳುನಾಡು ಹಾಗು ಮೈಸೂರಿನ ಕಾವೇರಿ 
ನೀರಿನ ಬಳಕೆಯನ್ನು ಹೇರಿದ ಒಪ್ಪಂದಗಳ ಹಿನ್ನೆಲೆಯಲ್ಲಿ ಗಮನಿಸಿದರೆ 
ತಮಿಳುನಾಡು ಮೈಸೂರಿಗಿಂತ ಆರುಪಟ್ಟು ಹೆಚ್ಚಾಗಿ ಬಳಸಿಕೊಳ್ಳಲು ಅವಕಾಶವಾಗಿದೆ. 
ಅಂತೇ ಅದರ ನೀರಾವರಿ ಪ್ರದೇಶ ಅಭಿವೃದ್ಧಿಗೊಳ್ಳುತ್ತಲೇ ಹೋಗಿದೆ. ನದೀಕಣಿವೆ 
ಕೆಳಭಾಗದ ರಾಜ್ಯಗಳ ನೀರಾವರಿ (ಅಭಿವೃದ್ಧಿ) ಯೋಜನೆಗೆ ಅನುಮತಿ ನೀಡುವಲ್ಲಿ 
ನಿಗದಿತ ಪಾಲಿಗೆ ಮೀರಿ ನೀರು ಬಳಸುವಂತಿಲ್ಲ ಎಂದು ಸುಪ್ರೀಂಕೋರ್ಟಿನ 
ಸೂಚನೆ ಇದ್ದರೂ, ಕರ್ನಾಟಕ ತನಗೆ ನೀರನ್ನು ಬಿಡುತ್ತಿಲ್ಲ ಎಂದು ಅಪಪ್ರಚಾರ 
ಮಾಡಿದೆ. ತಮಿಳುನಾಡಿಗೆ, ಕೋರ್ಟಿನ ಸೂಚನೆಗಳನ್ನು ಪಾಲಿಸಲು 
ಹೇಳಬೇಕಾದವರು ಜಾಣ ಕುರುಡರಂತೆ ವರ್ತಿಸಿದರೆ, ಕರ್ನಾಟಕಕ್ಕೆ ನ್ಯಾಯವೆಲ್ಲಿ 
ದೊರಕುತ್ತದೆ! 


ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಕಾವೇರಿ-ಕಬಿನಿ ಚಳುವಳಿ ರೈತರಲ್ಲಿ, 
ನಗರದ ಜನರಲ್ಲಿ ಮಿಳಿತವಾಗಿ ಸ್ಫೋಟಿಸುತ್ತಿದ್ದುದರ ಕಾರಣ ಸ್ಪಷ್ಟವಾಗುತ್ತದೆ. ಈ 
ದಿಸೆಯಲ್ಲಿ 1995-96ರ ರಾಜ್ಯದ ಕಾವೇರಿ ಚಳುವಳಿ, ಹಿಂದಿನಿಂದ ನಡೆದು 
ಬಂದಂತೆ ಅನ್ಯಾಯದ ವಿರುದ್ಧ ತೋರಿದ ಒಂದು ರೂಪವೆನಿಸುತ್ತದೆ. 


ಇನ್ನು ಪ್ರಧಾನಿಯವರ ಸೂಚನೆಯಂತೆ 4.196 ರಿಂದ 6.1.96ರ ವರೆಗೆ 
ಡಾ. ವೈಕೆ. ಅಲಗ್‌, ಡಾ. ಭರತ್‌ಸಿಂಗ್‌ ಮತ್ತು ಎಸ್‌.ಪಿ. ಕಪ್ರಿಯನ್‌ 
ಅವರನ್ನೊಳಗೊಂಡ ತಜ್ಞರ ಸಮಿತಿಯು ರಾಜ್ಯದ ಜಲಾಶಯಗಳಿಗೆ ಭೇಟಿ ನೀಡಿತು. 
3.2.96 ರಂದು ಆ ಮುಂಚೆ ನಡೆದಿದ್ದ ಸರ್ವಪಕ್ಷಗಳ ಸಭೆಯಲ್ಲಿ ಆದ ಒಪ್ಪಿತದಂತೆ, 
ರಾಷ್ಟ್ರೀಯ ಜಲನೀತಿಯ ಮಾರ್ಗದರ್ಶಿ ಸೂತ್ರಗಳಿಗೆ ಸಮ್ಮತಿ ಒದಗಿತ್ತು ಆ 


*25. ಸಾಪ್ತಾಹಿಕ ಕನ್ನಡ ಪ್ರಭ 13.10.2002. 


ಕಾವೇರಿ: ಜಲವಿವಾದ - ಬಿತೀರ್ಹು - ಚಳವಳಿಗಳು 1337 


ನಂತರ 3.7.96ರಲ್ಲಿ ಕಾವೇರಿ ಜಲ ವಿವಾದ ಪ್ರಾಧಿಕಾರದ ಮಧ್ಯಂತರ ಆದೇಶವನ್ನು 
ಪಾಲಿಸುವ ಸಂಬಂಧ ಕರ್ನಾಟಕ ಹಾಗು ತಮಿಳುನಾಡಿನ ಮುಖ್ಯಮಂತ್ರಿಗಳು 
ಭೇಟಿಮಾಡಿ ಪರಿಹಾರ ಕಂಡುಕೊಳ್ಳಲು ಸೂಚಿಸಿತು. ಈ ಸಂಬಂಧದಲ್ಲಿ 16.10.96ರ 
ವರೆಗೆ ಮದರಾಸು, ಬೆಂಗಳೂರು ಮತ್ತು ನವದೆಹಲಿಯಲ್ಲಿ ಉಭಯ 
ಮುಖ್ಯಮಂತ್ರಿಗಳ ನಡುವೆ ನಾಲ್ಕು ಸುತ್ತಿನ ಮಾತುಕತೆಗಳು ನಡೆದುವು. 11.12.96ರಲ್ಲಿ 
ನ್ಯಾಯಮೂರ್ತಿ ಎನ್‌.ಪಿ. ಸಿಂಗ್‌ ಅವರು ಕಾವೇರಿ ಜಲವಿವಾದ ಪ್ರಾಧಿಕಾರದ 
ಛೇರ್‌ಮನ್ನರಾಗಿ ನಿಯುಕ್ತರಾದರು. ಆದರೆ 1997 ರಲ್ಲಿ ಉಭಯ ರಾಜ್ಯಗಳ 
ಮುಖ್ದಿಮಂತ್ರಿಗಳ ಸಭೆ; ಸರ್ವಪಕ್ಷಗಳ ನಾಯಕರ ಸಜೆ, "ಕಾವೇರಿ ನದಿ ಪ್ರಾಧಿಕಾರ” 
ಎ೦ಬ ಹೊಸ ಹೆಸರಿನಲ್ಲಿ, ರಚನೆಯ ಕರಡು ಬಗ್ಗೆ ಕಾವೇರಿ ಕಣಿವೆಯ ರಾಜ್ಯಗಳ 
ಅಭಿಪ್ರಾಯ ಕ್ರೋಡೀಕರಣ; ಕರ್ನಾಟಕದ ಮುಖ್ಯಮಂತ್ರಿಗಳ ಸರ್ವಪಕ್ಷಗಳ ನಾಯಕರ 
ಸಭೆಯಲ್ಲಿ ಕರಡಿನ ಬಗ್ಗೆ ಚರ್ಚೆ; ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸರ್ವಪಕ್ಷಗಳ 
ನಾಯಕರ ನಿಯೋಗವು ಪ್ರದಾನಿಗಳನ್ನು ಭೇಟಿಮಾಡಿ ಕಟ್ಟಳೆ : ನಿಯಂತ್ರಕ ಪ್ರಾಧಿಕಾರ 
ಬೇಡ ಎಂದು ಲಿಖಿತವಾಗಿ ಪ್ರಾರ್ಥನೆ; ಮುಂದೆ ಸರ್ವಪಕ್ಷ ನಾಯಕರ ಸಭೆ, 
ಮುಖ್ಯಮಂತ್ರಿಗಳ ಸಭೆ ನಡೆದು ಕೇಂದ್ರ ಜಲಸಂಪನ್ಮೂಲ ಸಚಿವರು ಹಾಗು 
ಪ್ರಧಾನಿಗಳಿಗೆ, ಕರಡು ಸೂತ್ರದ ಕುರಿತ ವಿವರವಾದ ಚರ್ಚೆ ಆದ ಬಗ್ಗೆ ಬರೆದು 
ಪತ್ತ, ಇತ್ಯಾದಿ ಘಟನೆಗಳು ನಡೆದುವು. 


7.8.98ರಲ್ಲಿ ಕಾವೇರಿ ಕಣಿವೆ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯಲ್ಲಿ 
ಕರಡು ಸೂತ್ರಗಳನ್ನು ಪ್ರಧಾನಿಗಳು ಅಂತಿಮಗೊಳಿಸಿ 118.98 ರಂದು ಅಧ್ಯಕ್ಷರಾಗಿ 
ಪ್ರಧಾನಿಯವರು, ಸದಸ್ಕರಾಗಿ ಕಾವೇರಿ ಕಣಿವೆ ರಾಜ್ಯಗಳ ಮುಖ್ಯಮಂತ್ರಿಗಳಿರುವ 
ಪಾಧಿಕಾರವಾದ ಕಾವೇರಿ ನದಿ ಪ್ರಾಧಿಕಾರ” ಎಂಬ ಹೊಸ ಹೆಸರಿನಲ್ಲಿ ಪ್ರಾಧಿಕಾರ 
ಹಾಗು "ಕಾವೇರಿ ನದಿ ಉಸ್ತುವಾರಿ ಸಮಿತಿ'ಯು ರಚಿತವಾದವು. 14.7.2000 
ದಂದು "ಕಾವೇರಿ ನದಿ ಪ್ರಾಧಿಕಾರ'ದ ಸಭೆಯೂ ಸೇರಿತು. 


17.5.2001ರಲ್ಲಿ ವೀರಪ್ಪ ಮೊಯಿಲಿ ಸಮಿತಿಯು ರಾಷ್ಟ್ರೀಯ ಜಲ ನೀತಿ 
ನಿರೂಪಣಾ ಮಾರ್ಗದರ್ಶಿ ಸೂತ್ರಗಳ ಕರಡು ಕುರಿತಂತೆ ಕೊಟ್ಟಿದ್ದ ವರದಿಯನ್ನು 
ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸರ್ವಪಕ್ಷಗಳ ನ ನಾಯಕರ ಸಭೆಯಲ್ಲಿ 
ಚರ್ಚಿಸಿ ಅದನ್ನು ಸವ ಮೃತಿಸಲಾಯಿತು. 31.8.2001 ರಿಂದ 3.9.2001 ರವರೆಗೆ 
ಮೆಟ್ಟೂರು ಜಲಾಶಯ "ಹಾಗು ಕರ್ನಾಟಕದ ನಾಲ್ಕು ಜಲಾಶಯಗಳಿಗೆ ಭೇಟಿ 
ಕೊಟ್ಟ ಗೋಪಾಲಕೃಷ್ಣನ್‌ ನೇತೃತ್ನದ ತಜ್ಞರ ಸಮಿತಿಯು ಅವುಗಳ ನೀರಿನ ಸಂಗಹ 


ಲಷ 


1338 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಸಾಮರ್ಥ್ಯವನ್ನು ಪರಿಶೀಲಿಸಿತು. ತಮಿಳುನಾಡು, ದಿನವೂ 1 ಟಿ.ಎಂ.ಸಿ. ನೀರನ್ನು 
ಕರ್ನಾಟಕವು ಬಿಡುವಂತೆ ಮಾಡಲು ಪ್ರಧಾನಿ ಹಾಗು ರಾಷ್ಟ್ರಪತಿಯವರಲ್ಲಿ 10.9.01 
ರಲ್ಲಿ ಮನವಿ ಮಾಡಿತು. ಆಗ ಪ್ರಾಧಿಕಾರದ ಸಭೆಗೆ ಸಿದ್ಧವಾಗಲು ಸರ್ಕಾರವು 
ಸರ್ವಪಕ್ಷ ನಾಯಕರಲ್ಲಿ ಸಭಾ ಸಮಾಲೋಚನೆಯನ್ನು 13.9.01 ರಂದು ನಡೆಸಿ 
ಮರುದಿನ ರಾಜ್ಯದ ಸಂಸದರೊಡನೆ ಚರ್ಚಿಸಿತು. ಪ್ರಧಾನಿ ಹಾಗು ರಾಷ್ಟ್ರಪತಿಗಳಿಗೆ 
ರಾಜ್ಯದಲ್ಲಿ ಮಳೆ ಅಭಾವವನ್ನು ತಿಳಿಸಿ ನೀರು ಬಿಡಲು ಅಸಹಾಯಕತೆಯನ್ನೂ 
15.9.01 ರಲ್ಲಿ ತೋಡಿಕೊಂಡಿತು. ತಮಿಳುವಾಡು ಸುಪ್ರೀಂಕೋರ್ಟಿಗೆ ಅಹವಾಲು 
ಸಲ್ಲಿಸಿತು. ಕಾವೇರಿ ನದಿ ಪ್ರಾಧಿಕಾರದ 3ನೇ ಸಭೆಯಲ್ಲಿ ಪ್ರಧಾನಿಯವರು ಸಂಕಟ 
ಸೂತ್ರವೊಂದನ್ನು ಈ ಬಗ್ಗೆ ಕಂಡುಕೊಳ್ಳಲು ಮನವಿ ಮಾಡಿದರು. ಸರ್ವೋಚ್ಚ 
ನ್ಯಾಯಾಲಯವು, "ಕಾವೇರಿ ನದಿ ಉಸ್ತುವಾರಿ ಸಮಿತಿ'ಯು ಈ ದಿಸೆಯಲ್ಲಿ 
ಸಭೆಗಳನ್ನು ನಡೆಸಿ, "ಕಾವೇರಿ ನದಿ ಪ್ರಾಧಿಕಾರಕ್ಕೆ ತನ್ನ ಶಿಫಾರಸ್ತುಗಳನ್ನು ಸಲ್ಲಿಸುವಂತೆ 
29.7.2002 ರಂದು ಆದೇಶಿಸಿತು, 2.9.02 ರ ವೇಳೆಗೆ ವರದಿ ಸಲ್ಲಿಸಲೂ 
ಸೂಚಿಸಿತು. 


ಈ ಮುನ್ನ ಶೀಮತಿ ಜಯಲಲಿತ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾದ 
ಮೇಲೆ 29.4.02 ರಂದು ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಎಸ್‌.ಎಂ. ಕೃಷ್ಣ 
ಅವರಿಗೆ ಪತ್ರ ಬರೆದು 2001-02ನೇ ಸಾಲಿನಲ್ಲಿ ಕರ್ನಾಟಕವು 205 ಟಿ.ಎಂ.ಸಿ. 
ನೀರಿನ ಪೈಕಿ 42.5 ಟಿ.ಎಂ.ಸಿ. ಯಷ್ಟು ಕಡಿಮೆ ನೀರು ಬಿಟ್ಟಿದೆ. ಅದನ್ನು 
ಪ್ರಾಧಿಕಾರದ ಆದೇಶಕ್ಕೆ ಅನ್ನಯಿಸಿದಂತೆ ಕೋರಲಾಗಿದೆ. ಕುರುವೈ ಬೆಳೆ 
ಸಾಗುವಳಿಯನ್ನು ಮೆಟ್ಟೂರು ಜಲಾಶಯದ ನೀರಿನಿಂದ 12.6.02ರ ವೇಳೆಗೆ, 
ನಡೆಸಬೇಕಾದ ಕಾರಣ ಕೊರತೆ ಮಾಡಿರುವ ನೀರನ್ನೂ ಬಿಡಲು ಅಧಿಕಾರಿಗಳಿಗೆ 
ತಿಳಿಸಬೇಕೆಂದು ಪ್ರಾರ್ಥಿಸಿದ್ದರು. 


ಈ ಪತ್ರಕ್ಕೆ ಉತ್ತರವಾಗಿ 6.5.2002 ರಂದು ಮುಖ್ಯಮಂತ್ರಿ ಶ್ರೀ ಎಸ್‌.ಎಂ. 
ಕೃಷ್ಣ ಅವರು ಉತ್ತರ ಬರೆದು, ಪ್ರಾಧಿಕಾರವು ನಿಗದಿಗೊಳಿಸಿರುವ ವಿಧಾನದ 
(19.12.95 ರ ಪತ್ರದಂತೆ) ರೀತಿಯಲ್ಲಿಯೇ ತಮಿಳುನಾಡಿಗೆ 205 ಟಿ.ಎಂ.ಸಿ. 
ನೀರು ಬಿಡಲಾಗಿದೆ ಎಂದು ಹೇಳಿ ತಾರ್ಕಣೆಯನ್ನು ಹೀಗೆ ಸೂಚಿಸಿದ್ದಾರೆ. 
ಕೇಂದ್ರೀಯ ಜಲ ಆಯೋಗದ ಮಾಪನದಂತೆ ಬಿಳಿಗುಂಡ್ಲುವಿಗೆ 2.5.2002ರಲ್ಲಿ 
ದಾಖಲಾಗಿರುವ ಬಿಡುಗಡೆಯ ನೀರಿನ ಮೊತ್ತ 186. 2 ಟಿ.ಎಂ.ಸಿ. ಯಪ್ಟಿದೆ. 
ಬಿಳಿಗುಂಡ್ಲು ಮತ್ತು ಮೆಟ್ಟೂರು ನಡುವಣ ಜಲಾನಯನ ಪ್ರದೇಶದ ನೀರಿನ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1339 


ಕೊಡುಗೆ 1.6.2001 ರಿಂದ 2.5.2002ರ ವರೆಗೆ, ಸುಮಾರು 23 ಟಿ.ಎಂ.ಸಿ. 
ಗಳಷ್ನಿದೆ. ಇದರಿಂದ 2.5.02ರಲ್ಲಿ 186.24+23=209.2 ಟಿ.ಎಂ.ಸಿ. ನೀರು ಮೆಟ್ಟೂರು 
ಜಲಾಶಂಊದಲ್ಲಿದ್ದು ಅದು ಇಡೀ ವರ್ಷಕ್ಕೆ ಪ್ರಾಧಿಕಾರವು 
ನಿಗದಿಗೊಳಿಸಿರುವುದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿದೆ ಎಂದು ವಿವರಿಸಿದ್ದಾರೆ. 
ಇದನ್ನು ಕೇಂದ್ರ ಜಲಸಂಪನ್ಮೂಲ ಮಂತ್ರಾಲಯದ ಕಾರ್ಯದರ್ಶಿಯವರ ಗಮನಕ್ಕೆ 
ತರಲಾಗಿದೆ ಎಂದಿದ್ದಾರೆ. ಇದಕ್ಕೆ ಮಾರುತ್ತವಾಗಿ ತಮಿಳುನಾಡಿನ ಮುಖ್ಯಮಂತ್ರಿ 
ಶ್ರೀಮತಿ ಜಯಲಲಿತ ಅವರು 1.6.02 ರಲ್ಲಿ ಪತ್ರ ಬರೆದು ತಮ್ಮ ಹಳೆಯ 
ನಿಲುವನ್ನೆ ಪುನರುಚ್ಛರಿಸಿ 205 ಟಿ.ಎಂ.ಸಿ. ನೀರು ಮೆಟ್ಟೂರು ಜಲಾಶಯಕ್ಕೆ 
ಕರ್ನಾಟಕದಿಂದಲೇ ಬಿಡುಗಡೆ ಆಗಬೇಕೆಂದು ಹೇಳಿದ್ದರು. ಅವರ ಪ್ರಕಾರ 
ಪ್ರಾಧಿಕಾರವು 19.12.95 ರಲ್ಪಿ, ಬಿಳಿಗುಂಡ್ಲುವಿನಲ್ಲಿಯ ನೀರಿನ ಮಾಪನವನ್ನು 
ಗಮನಿಸದೆ, ಮೆಟ್ಟೂರಿನಲ್ಲಿ ಮಾಪನಗೊಳ್ಳುವುದು ಮುಖ್ಯ ಎಂದು ಮಧ್ಯಂತರ 
ಆದೇಶದಲ್ಲಿ ಸೂಚಿಸಿದೆ. ಹಾಗೆ ನೋಡಿದರೆ 1980 ರಿಂದ 1990 ರ ವರೆಗೆ 
ಸರಾಸರಿ ವಾರ್ಷಿಕ ಬಿಡುಗಡೆಯು ಬಿಳಿಗುಂಡ್ತುವಿನಲ್ಲಿ ದಾಖಲಾಗಿರುವಂತೆ 227 
ಟಿ.ಎಂ.ಸಿ. ಇದ್ದು, ಬಿಳಿಗುಂಡ್ಲು ಮೆಟ್ಟೂರು ನಡುವಣ ಜಲಾನಯನದ ನೀರಿನ 
ಕೊಡುಗೆ 25 ಟಿ.ಎಂ.ಸಿ. ಎಂದು ಭಾವಿಸಿದರೂ 2274255252 ಟಿ.ಎಂ.ಸಿ. 
ನೀರು ತಮಿಳುನಾಡಿನ ಹಕ್ಕಾಗುತ್ತದೆ. ಆದರೂ ಪ್ರಾಧಿಕಾರ 205 ಟಿ.ಎಂ.ಸಿ. 

ನೀರಿನಷ್ಟನ್ನೆ ನಿಗದಿಗೊಳಸಿದೆ. ಕಾರಣ ಬಿಳಿಗುಂಡ್ಲುವಿನ ಮಾಪನದ 227 ಟಿ.ಎಂ.ಸಿ. 
ನೀರು ಮೆಟ್ಟೂರಿನಲ್ಲಿ 205 ಟಿ.ಎಂ.ಸಿ. ಎಂದು ದಾಖಲಾಗಿದೆ, ಎಂದೆಲ್ಲ ವಾದವಿತ್ತು 


ಈ ಪತ್ರಕ್ಕೆ ಮುಖ್ಯಮಂತ್ರಿ ಶ್ರೀ ಎಸ್‌.ಎಂ. ಕೃಷ್ಣ ಅವರು 22.6.02 ರಂದು 
ಪ್ರಶಿಪತ್ರ ಬರೆದು, ಮೆಟೂರು ಜಲಾಶಯಕ್ಕೆ ಹರಿದು ಬರುವ ನೀರನ್ನು ಮೊದಲಾಗಿ 
ಅಲ್ಲಿ ಮಾಪನ ಮಾಡುವುದಿಲ್ಲ; ಬಿಳಿಗುಂಡುವಿನಲ್ಲಿ ಮಾತ್ರ ಜಲಮಾಪನದ ಅಧಿಕೃತ 
ಕೇಂದ್ರವಿದ್ದು ಕೇಂದ್ರೀಯ ಜಲಮಾಪನ ಕೇಂದ್ರವು ಗಡಿಯಿಂದ ಬಿಟ್ಟ ನೀರಿನ 
ನಿಖರ ಅಳತೆಯನ್ನು ಕ್ರಮಬದ್ಧವಾಗಿ ದಾಖಲಿಸಿಕೊಂಡು ಬಂದಿದೆ. ವಾಸ್ತವವಾಗಿ 
ಪ್ರಾಧಿಕಾರವು ತನ್ನ 19.12.95ರ ಆದೇಶದಲ್ಲಿ ಬಿಳಿಗುಂಡ್ಲುನಲ್ಲಿಯ ಮಾಪನ 
ಕೇಂದ್ರದ ಅಳತೆಗಳನ್ನು ಗಮನಿಸಿ ಕೊರತೆಯ ನೀರಿನ ಪ್ರಮಾಣವನ್ನು ನಿರ್ಧರಿಸಿ 
ಬಿಡುಗಡೆ ಮಾಡಲು ಹೇಳಿದೆ. ಅದರ ಪಾಠ ಹೀಗೆದೆ: 

“Even assuming that the State Karnataka is entitled to credit for a 


contribution from the intermediate catchment (estimated to be about 25 
TMC in a year), the said contribution during the period from June, 1995 


1340 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


to 2nd Week December 1995 works to about 17 TMC on the basis of 
flows in proportion to seasonal monsoon rainfall. After giving credit 
to this contribution to the state of Kamataka the net shortfall of 
about 11 TMC still remains on their own shwoing at Mettur.” 


ಈ ವಾಕ್ಯಗಳನ್ನು ಉದೃತ ಮಾಡಿ ಮುಖ್ಯಮಂತ್ರಿಯವರು; 
ಬಿಳಿಗುಂಡ್ಲುವಿನಲ್ಲಿಯ ನೀರಿನ ಹರಿವಿನ ಅಳತೆಗಳನ್ನು ಪ್ರಾಧಿಕಾರವು ಲೆಕ್ಕಕ್ಕೆ 
ಹಿಡಿದಿರುವಲ್ಲಿ ಅದು ಪ್ರಸಂಗೋಚಿತವಾಗಿ ಸಮಂಜಸವೆಂದೇ ಆಗಿದೆ. ಈ 
ವಿಧಾನವನ್ನು ತಮಿಳುನಾಡು ಆಗ ಒಪ್ಪಿಕೊಂಡಿದೆ. ಇನ್ನು ಬಿಳಿಗುಂಡ್ಲುವಿನ ಅಧಿಕೃತ 
ಮಾಪನಗಳಿಗೆ ಹೋಲಿಸಿದರೆ ಮೆಟ್ಟೂರಿನ ಅಳತೆಗಳು ಕಡಿಮೆ ಪ್ರಮಾಣವನ್ನು 
ತೋರಿಸುತ್ತವೆ. ಕಾರಣ ಮೆಟ್ಟೂರಿನಿಂದ ಹೊರಗೆ ಬಿಡುವ ನೀರಿನ ಸಂದರ್ಭಗಳು 
ಬದಲಾವಣೆಗೊಂಡಂತೆ, ಬಿಳಿಗುಂಡ್ಲುವಿನ ಅಳತೆ ಮತ್ತು ಮೆಟ್ಟೂರಿನ ಲೆಕ್ಕಾಚಾರಗಳ 
ನಡುವೆ ವ್ಯತ್ಯಸ್ತಗೊಳ್ಳುತ್ತಲೇ ಹೋಗುತ್ತವೆ. ಈ ಲೋಪಗಳ ಕಾರಣವೆ ಕೇಂದ್ರೀಯ 
ಜಲಸಂಪನ್ಮೂಲ ಮಂತ್ರಾಲಯವು ಸ್ಥಾಯಿ ಸಮಿತಿಯೊಂದನ್ನು ತನಿಖೆಯಿಂದ 
ಸರಿಹೊಂದಾಣಿಕೆ ಮಾಡಲು ನೇಮಕಮಾಡಿತು. ಈ ದಿಸೆಯಲ್ಲಿ ತಮಿಳುನಾಡು 
ಸಹಕರಿಸದಿದ್ದ ಕಾರಣ, ಸಮಿತಿಯ ಕೆಲಸವು ಅಪೂರ್ಣಗೊಂಡು ಅದು ತನಿಖಾ 
ನಿರ್ಣಯವನ್ನು ಕೊಡಲಾಗಲಿಲ್ಲ. 1994ರಲ್ಲಿ ರಚನೆಗೊಂಡ ಈ ಸ್ಥಾಯಿ 
ಸಮಿತಿಯನ್ನು ಪುರುಜ್ಞೀವನಗೊಳಿಸಲು "ಕಾವೇರಿನದಿ ಉಸ್ತುವಾರಿ ಸಮಿತಿ'ಯನ್ನು 
ಕರ್ನಾಟಕವು ಒತ್ತಾಯಿಸುತ್ತಲೇ ಬಂದಿದೆ. ಪ್ರಾಧಿಕಾರವು 205 ಟಿ.ಎಂ.ಸಿ. ನೀರನ್ನು 
ಕರ್ನಾಟಕವು ತಮಿಳುನಾಡಿಗೆ ಬಿಡಲು ಹೇಳಿರುವುದು ಬಿಳಿಗುಂಡ್ಲು ಮತ್ತು ಮೆಟ್ಟೂರು 
ನಡುವಣ ಜಲಾನಯನ ಪ್ರದೇಶದ ನೀರಿನ ಕೊಡುಗೆಯನ್ನು ಸೇರಿಸಿದ ಆಧಾರದ 
ಮೇಲೆಯೇ ವಿನಾ ಮೆಟ್ಟೂರಿನ ಲೆಕ್ಕಾಚಾರದ ಹಳೆ ಪದ್ಧ ತಿಯನ್ನು ಆಧರಿಸಿಯಲ್ಲ. 
ಹೀಗಾಗಿ ಕರ್ನಾಟಕವು ಪ್ರಾಧಿಕಾರದ ಆದೇಶವನ್ನು ಪೂರ್ಣವಾಗಿ ಪರಿಪಾಲಿಸಿದೆ. 
ನೀರಿನ ಬಿಡುಗಡೆಯಲ್ಲಿ ಕೊರತೆ ಮಾಡಿಲ್ಲ. 2002ರ ಮೇ ಮಾಹೆಯಲ್ಲಿ ಕರ್ನಾಟಕದ 
ಜಲಾಶಯಗಳಲ್ಲಿ ಇದ್ದ ಪ್ರಯೋಜನೀಯ ಜಲಸಂಗ್ರಹೆ (ಆೀctive storage) 
9.17 ಟಿ.ಎಂ.ಸಿ. ಯಷ್ಟು ಮಾತ್ರ ಅದೇ ಮೆಟ್ಟೂರು ಜಲಾಶಯದಲ್ಲಿ ಆಗ 11.36 
ಟಿ.ಎಂ.ಸಿ. ನೀರಿದ್ದು, ಕರ್ನಾಟಕವೇ ಕೊರತೆಯೊಳಗಾಗಿತ್ತು ಆ ಹೊತ್ತಿನಲ್ಲಿ ಮಟ್ಟೂರು 
ಜಲಾಶಯದಲ್ಲಿ 1.6.2001 ರಲ್ಲಿ ಬಂದಿದ್ದ 63 ಟಿ.ಎಂ.ಸಿ. ಸೇರಿಸಿ ಒಟ್ಟು 277 
ಟಿ.ಎಂ.ಸಿ. ನೀರಿದ್ದ ಬಗ್ಗೆ ತಮಿಳುನಾಡು ಸರ್ಕಾರವೇ ಪ್ರಕಟಿಸಿದೆ. ತಮಿಳುನಾಡು 


ಕಾವೇರಿ: ಜಲವಿವಾದ - ಐತಿೀರ್ಸ್ಹ - ಚಳವಳಿಗಳು 1341 


ಸರ್ಕಾರದ ಮುಖ್ಯಕಾರ್ಯದರ್ಶಿಯವರು 17.9.2001ರಂದು ನಮ್ಮನ್ನು ಪ್ರಾರ್ಥಿಸಿ 
1 ಟಿ.ಎಂ.ಸಿ. ನೀರನ್ನು ಅಕ್ಟೋಬರ್‌ 2001 ರವರೆಗೆ ಬಿಡಲು ಕೇಳಿಕೊಂಡಂತೆ 
ನಮ್ಮಲ್ಲಿ ತೀವ್ರ ಅನಾವೃಷ್ಟಿಯ ಸಂದರ್ಭವಿದ್ಧಾಗಲೂ ತಮಿಳುನಾಡಿನ ಬೆಳೆ ಹಾಗು 
ರೈತಾಪಿ ಹಿತರಕ್ಷಣೆಗೆ ಬಿಟ್ಟು ಕೊಡಲಾಯಿತು. ತಮಿಳುನಾಡು ಸರ್ಕಾರವೇ ಪಕಟಿಸಿದ್ದ 
ಅಂಕಿ ಅಂಶಗಳಂತೆ ಮೆಟ್ಟೂರು ಜಲಾಶಯಕ್ಕೆ 59 ಟಿ.ಎಂ.ಸಿ. ನೀರು ತಲುಪಿದ್ದು 
ಅದು ದಿನಕ್ಕೆ 1 ಟಿ.ಎಂ.ಸಿ. ನೀರಿಗಿಂತಲೂ ಹೆಚ್ಚಿನ ಪ್ರಮಾಣದ್ದಾಗಿದ್ದು 
ಕೋರಿಕೆಗಿಂತಲೂ ಹೆಚ್ಚಿಗೆ ಪೂರೈಸಿದ್ದಕ್ಕೆ ಸಾಕ್ಷಿ ಆಗಿದೆ. ಈ ಬಾರಿ 1.6.2002ರ 
ಸಮಯದಲ್ಲಿ ತಮಗೂ ತಿಳಿದಂತೆ ಕರ್ನಾಟಕ ಹಾಗು (ಭಾಗಶಃ ಕಬಿನಿಪ್ರದೇಶ) 
ಕೇರಳದ ಜಲಾನಯನ ಪ್ರದೇಶದಿಂದ ಒದಗಿರುವುದು 4 ಟಿ.ಎಂ.ಸಿ. ನೀರು 
ಮಾತ್ರ ಅಂಥದ್ದರಲ್ಲಿಯೂ ಆ ಪ್ರಮಾಣದ ಅರ್ಧಕ್ಕಿಂತಲೂ ಹೆಚ್ಚಾದ 2.08 
ಟಿ.ಎಂ.ಸಿ. ನೀರನ್ನು 19.6.02 ರಂದು ಏಿಳಿಗುಂಡ್ತುವಿನಲ್ಲಿ ದಾಖಲಾಗಿರುವಂತೆ, 
ಬಿಟಿದ್ದು, ಅದು ಮೆಟ್ಟೂರನ ನ್ನು ತಲುಪಿರಲೇಬೇಕು, ಎಂದೆಲ್ಲ ಮುಖ್ಯಮಂತ್ರಿಗಳು 
ಬರೆದ ಉತ್ತರವಾಗಿತ್ತು. 


ಶ್ರೀಮತಿ ಜಯಲಲಿತ ಅವರು ಇದಕ್ಕೆ ಪ್ರತಿಕ್ರಿಯಿಸಿ 26.6.02 ರಂದು 
ಬರೆದ ಪತ್ರದಲ್ಲಿ ಸ್ಥಾಯಿಸಮಿತಿಯು ಬಿಳಿಗುಂಡ್ಲು ಮತ್ತು ಮೆಟ್ಟೂರಿನ ಅಳತೆಗಳ 
ಬಗ್ಗೆ ತನಿಖೆ ನಡೆಸುವಲ್ಲಿ 4.3.94 ರಿಂದ 10.10.95 ರ ವರೆಗೆ 5 ಬಾರಿ ಸಭೆ 
ಸೇರಿ ನಂತರ ಸುಮ್ಮನಾಗಿ ಬಿಟ್ಟಿತು. ಅಂತಾಗಿ ಕರ್ನಾಟಕವು ಆಗ್ರಹಿಸಿರುವ 


ಸಂಕಟ ಪರಿಹಾರ ಸೂತ್ರವನ್ನು ಈಗ ಪರಿಶೀಲಿಸಲು ಸಾಧ್ಯವಾಗದು ಎಂದಿದ್ದಾರೆ. 


ಈ ಪತ್ರ ವ್ಯವಹಾರಗಳ ನಡುವೆ, ಕಾವೇರಿ ನದಿ ಉಸ್ತುವಾರಿ ಸಮಿತಿಯು 
ಸಂಕಷ್ಟ ಕಾಲದಲ್ಲಿ ಅನುಸರಿಸಬೇಕಾದ ಸೂತ್ರ ಕುರಿತು ಕಾರ್ಯ ಮಗ್ಗವಾಗಿತ್ತು. 
ಕಾವೇರಿ ನದಿ ಪ್ರಾಧಿಕಾರ ಹಾಗು ಕಾವೇರಿ ಉಸ್ತುವಾರಿ ಸಮಿತಿಯು ಹೀಗೆ 
ಸರಿಯಾದ ದಿಕ್ಕಿನಲ್ಲಿಯೇ ಕಾರ್ಯಮಗ್ಮವಾಗಿದ್ದುದನ್ನು ತಾಳಿಕೊಳ್ಳಲಾರದೆ 
ತಮಿಳುನಾಡು ಸರ್ವೋಚ್ಛ ನ್ಯಾಯಾಲಯಕ್ಕೆ 29.7.02 ಎಂದು ಹೋಗಿ ಪ್ರಾಧಿಕಾರದ 
ಮಧ್ಯಂತರ ಆದೇಶವನ್ನು ಜಾರಿಗಿಡಲು ಕೇಳಿತು. ಆಗ ನ್ಯಾಯಾಲಯವು, 
ತಮಿಳುನಾಡಿಗೆ ಪ್ರಾಧಿಕಾರವನ್ನು ಸಂಪರ್ಕಿಸಲು ಸೂಚಿಸಿತು. ಹಾಗು ಉಸ್ತುವಾರಿ 
ಸಮಿತಿಯು ಸಭೆಯನ್ನು pe ಬೇಕು; ಸಾಧ್ಯವಾದರೆ 12.8.02 ರಂದು ಸಭೆಯನ್ನು 
ಏರ್ಪಡಿಸಬೇಕು. Na ಉಭಯ ರಾಜ್ಯಗಳ ಪ್ರತಿನಿಧಿಗಳು ದಟ. 
ಉಸ್ತುವಾರಿ ಸಮಿತಿಯು ಆ ನಂತರ ತನ್ನ ಶಿಫಾರಸ್ಸನ್ನು ನೀಡಿ, ಕಾಷೇರಿ ನದಿ 


1342 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಪಾಧಿಕಾರವೂ ಸಭೆ ಸೇರುವಂತಾಗಬೇಕು. ಈ ಕುರಿತೆಲ್ಲ ವರದಿಯನ್ನು 2.9.02ರಂದು 
ಕೋರ್ಟಿಗೆ ಅರ್ಪಿಸಬೇಕೆಂದು ಸೂಚಿಸಿತು. 


ಈ ಸಂದರ್ಭದಲ್ಲಿ ಏಳುವ ಪ್ರಶ್ನೆಗಳೆಂದರೆ ತಮಿಳುನಾಡು ಬಿಳಿಗುಂಡ್ತುವಿನ 
ಅಧಿಕೃತ ಅಳತೆಗೆ ಮೆಟ್ಟೂರಿನ ಲೆಕ್ಕಾಚಾರವನ್ನೆ ಆಕರಿಸಿಕೊಂಡರೆ ಕೇಂದ್ರೀಯ 
ಜಲ ಆಯೋಗದ ಮಾಪನದ ಬಿಳಿಗುಂಡ್ತು ಕೇಂದ್ರಕ್ಕೆ ಬೆಲೆ ಏನು ಬಂತು? ಅಲ್ಲಿ 
ಅದರ ಅಸ್ಪಿತ್ವವಾದರೂ ಏಕಿರಬೇಕು; ಬಿಳಿಗುಂಡ್ತು, ಮೆಟ್ಟೂರು ನಡುವಣ 
ಜಲಾನಯನದ ನೀರಿನ ಕೊಡುಗೆಯನ್ನು ಗಮನಿಸದೆ ಮೆ್ಲೂರಿನ ತೋರಿಕೆಯ 
ಕಡಿಮೆ ಲೆಕ್ಕಾಚಾರದ ಅಳತೆಗಳಿಗೇ ಅಂಟಿಕೊಳ್ಳುವುದೇಕೆ? ಮೆಟ್ಟೂರಿನ ಸಂಗಹದಲ್ಲಿ 
ಲೆಕ್ಕಾಚಾರವು ಮೇಲಿನಿಂದ ಬಂದ ಕರ್ನಾಟಕ ಹಾಗು ಜಲಾನಯನ ಪ್ರದೇಶದ 
ನೀರು ಕಡಿಮೆ ಸಂಗ್ರಹವಾಗಿ ಕಾಣಿಸುವುದೇಕೆ? ತಮಿಳುನಾಡು ಸ್ಥಾಯಿಸಮಿಶಿಯ 
ಈ ದಿಸೆಯ ತನಿಖೆಗೆ ಸಹಕರಿಸದಿದ್ದುದೇಕೆ? ಅಂದರೆ ತಮಿಳುನಾಡಿನ ಸಂದರ್ಭದಲ್ಲಿ 
ಎಲ್ಲೋ ಲೋಪದೋಷಗಳಿವೆ ಎಂದಾಯಿತು. ಅದನ್ನು ಮುಚ್ಚಿಕೊಳ್ಳಲು, ಮೊದಲು 
ಪೆಸಿಡೆನ್ನಿ ಅಧಿಕಾರ ಚಲಾಯಿಸಿತು. ಈಗ ಅಸಹಕಾರ, ವಿವಾದಗಳ ಮರೆಯಲ್ಲಿ 
ಮುಂದುವರೆಯುತ್ತಿದೆ ಎನಿಸುತ್ತದೆ. ಒಂದು ರೀತಿ ವಿತಂಡವಾದದ ಛಾಯೆಯೇ 
ಕಾಣುತ್ತದೆ. 


ಸುಪ್ರೀಂಕೋರ್ಟಿನ ಸೂಚನೆಯ ಹಿನ್ನೆಲೆಯಲ್ಲಿ ಕಾವೇರಿ ಉಸ್ತುವಾರಿ 
ಮಿತಿಯು 9.8.02 ರಂದು ಸಭೆ ಸೇರಿದರೂ ಸಂಕಟ ಸಮಯದಲ್ಲಿ ನೀರಿನ 
ಕಂಚಿಕೆ ಕುರಿತಾಗಿ ಯಾವ ಸಮಸ್ಯೆಗೂ ಪರಿಹಾರವನ್ನು ಕಂಡುಹಿಡಿಯಲು 
ಕ್ಷವಾಗಲಿಲ್ಲ. 27.83.02 ರಂದು ಕಾವೇರಿ ನದಿ ಪ್ರಾಧಿಕಾರದ ಸಭೆಗೆ 
ಮುಖ್ಯಮಂತ್ರಿಗಳು ಹೋಗುವ ಮುನ್ನ 25.8.02 ರಂದು ತಮ್ಮ ಅಧ್ಯಕ್ಷತೆಯಲ್ಲಿ 
ನಡೆದ ಸರ್ವಪಕ್ಷನಾಯಕರ ಸಭೆಯಲ್ಲಿ ಸಮಾಲೋಚನೆ ನಡೆಸಿದರು. ತಾವು 
ತೆಗೆದುಕೊಳ್ಳಬೇಕಾದ ನಿಲುವನ್ನೂ ಕುರಿತು ಸಭೆಯಲ್ಲಿ ಚರ್ಚಿಸಿದರು. 
ತದನುಗುಣವಾಗಿ 27.8.02ರ ಕಾವೇರಿ ನದಿ ಪ್ರಾಧಿಕಾರದ ಸಭೆಯಲ್ಲಿ ತಮ್ಮಲ್ಲಿಯ 
ನೀರಿನ ಬರದ ಪರಿಸ್ಥಿತಿಯನ್ನು ವಿವರಿಸಿದರು. 175 ತಾಲ್ಲೂಕುಗಳ ಪೈಕಿ 152 
ತಾಲ್ಲೂಕುಗಳನ್ನು ಬರಪೀಡಿತವೆಂದು ಘೋಷಿಸಲಾಗಿದೆ. ಕಾವೇರಿ ಕಣಿವೆಯ 
48 ತಾಲ್ಲೂಕುಗಳ ಪೈಕಿ 43 ತಾಲ್ಲೂಕುಗಳನ್ನು ಬರಪೀಡಿತವೆಂದು ಘೋಷಿಸಲಾಗಿದೆ. 
ಕಳೆದ 11 ವರ್ಷಗಳಲ್ಲಿ ಕಾವೇರಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣಕ್ಕೆ 


ಹೋಲಿಸಿದರೆ ಈ ಬಾರಿ ಬಹಳ ಕನಿಷ್ಠ ಪ್ರಮಾಣವು ಕಂಡು ಬಂದಿದೆ. ಕಳೆದ 


Lz 


«u 8 


\ 


ಕಾವೇರಿ: ಜಲವಿವಾದ - ಐತೀರ್ಹು - ಚಳವಳಿಗಳು 1343 


ಸಾಲಿನಲ್ಲಿಯೇ ತೀರ ದುಸ್ಥಿತಿ ಹೀಗೆಯೇ ಒದಗಿತ್ತು. ಈ ವರ್ಷ ಇನ್ನಷ್ಟು ಹದಗೆಟ್ಟಿದೆ. 
ಕರ್ನಾಟಕಕ್ಕೆ ಒದಗುವ ನೈರುತ್ಯ ಮಾರುತದ ಮಳೆ ವಿಫಲವಾಗಿ ಮತ್ತೆ ಅದರಿಂದ 
ಈ ವರ್ಷ ನೀರೊಬಗಲು ಸಾಧ್ಯವೇ ಇಲ್ಲ. ಜೂನ್‌ನಿಂದ ಡಿಸೆಂಬರ್‌ವರೆಗಿನ 
ಕಾವೇರಿ ಕಣಿವೆಯಲ್ಲಿ ತಮಿಳುನಾಡಿಗಾದರೊ ಈಶಾನ್ಯ ಮಾರುತದ ಮಳೆಯ 
ನೀರು ಒದಗುವಂಥ ಅವಕಾಶವಿದೆ. ಕಳೆದ 11 ವರ್ಷಗಳಲ್ಲಿ ಸೆಪ್ಲೆಂಬರ್‌ನಿಂದ 
ಡಿಸೆಂಬರ್‌ ತಿಂಗಳುಗಳಲ್ಲಿ ಕರ್ನಾಟಕದಿಂದ ತಮಿಳುನಾಡಿಗೆ ನಿಗದಿತ 86 ಟಿ.ಎಂ.ಸಿ. 
ನೀರಿಗಿಂತಲೂ ಮಿಗಿಲಾಗಿ ಸರಾಸರಿ 140 ಟಿ.ಎಂ.ಸಿ. ನೀರನ್ನು ಹೆರಿಯಬಿಡಲಾಗಿದೆ. 
ಕನಿಷ್ಟ 105 ಟಿ.ಎಂ.ಸಿ. ಯಷ್ಟಿದ್ದು, ಗರಿಷ್ಠ 174 ಟಿ.ಎಂ.ಸಿ.ನಷ್ಟು ಬಿಟ್ಟು ಆ 
ಹೊಂದಾಣಿಕೆ ಮಾಡಿದೆ. ಕಾವೇರಿ ನದಿ ಜಲವಿವಾದ ಪ್ರಾಧಿಕಾರದ ಮಧ್ಯಂತರ 
ಆದೇಶವನ್ನು ಹೀಗೆ ಎಂದೂ ಪಾಲಿಸಿಕೊಂ೦ಡೇ ಬಂದಿದೆ. 


ಈ ಬಾರಿಯ ಜಲಾಶಯದಲ್ಲಿವ ಕನಿಷ್ಠ ಸಂಗ್ರಹದ ಪ್ರಮಾಣವು ರೈತರ 
ಬೇಸಾಯಕ್ಕಷ್ನೇ ಅಲ್ಲದೆ ಕರ್ನಾಟಕದ ಕಾವೇರಿ ಕಣಿವೆಯ ಜನ ಹಾಗು ಬೆಂಗಳೂರು 
ನಗರದ ಜನರ ಕುಡಿಯುವ ನೀರಿಗೂ ತೀರ ಕಳವಳಕಾರಿ ಎನಿಸಿದೆ. ಸಂಕಟ 
ಪರಿಸ್ಥಿತಿಯಲ್ಲಿ ಪ್ರಾಧಿಕಾರವು ನೀರನ್ನು ಹಂಚಿಕೊಳ್ಳುವ ವಿಷಯ ಹೇಳಿದೆ, ದಿಟ. 
ಇದೊಂದು ಸಂಕೀರ್ಣ ವ್ಯವಹಾರ. ಅಂತಾಗಿ ಈಶಾನ್ಯ ಮಾರುತದ ಮಳೆಯಷ್ಟೇ 
ಅಲ್ಲದೆ ನೈರುತ್ಯ ಮಾರುತದ ಮಳೆ, ತಮಿಳುನಾಡಿನ ಕಾವೇರಿ ಕಣಿವೆ ಪ್ರದೇಶದಲ್ಲಿ 
ಒದಗುವ ನೀರೊಸರು ಹಾಗು ಆ ವಿವಿಧ ಭಾಗಗಳಲ್ಲಿ ಹರಿವ ನೀರಿನ ಪ್ರಮಾಣ, 
ಗಮನಿಸಬೇಕಾದ ದತ್ತಾಂಶಗಳು, ನಿರ್ದಿಷ್ಟ ವರ್ಷದಲ್ಲಿ ನಿರ್ದಿಷ್ಟ ಸಂದರ್ಭದಲ್ಲಿ 
೦ರರಾಮ್ರದೇ ಒದಗ್ಗವ ಆಕಸ್ಮಿಕಗಳು ಇವೆಲ್ಲವೂ ವಿವರವಾಗಿ 
ಪರಿಶೀಲನೆಗೊಳಗಾಗಬೇಕಾಗುತ್ತದೆ. ಪ್ರಾಧಿಕಾರವು 19.12.95 ರ ತನ್ನು ಆದೇಶದಲ್ಲಿ 
ಸಷ್ಟಪಡಿಸಿರುವಂತೆ ನಿರ್ದಿಷ್ಟ ವರ್ಷದಲ್ಲಿ ಕೊರತೆ ಅಥವಾ ಮಿಗಿಲಾದ ನೀರಿನ 
ಬಿಡುಗಡೆಯನ್ನು ಸೂಕ್ತ ರೀತಿಯಲ್ಲಿ ನಿಗದಿತ ಯತುಮಾನವು ಮುಗಿಯುವುದರೊಳಗೆ 
ಹೊಂದಿಸಿಕೊಂಡು ಚಾಲೂ ಮಾಡಬೇಕು. ಸಂಕಟ ಸಂದರ್ಭವು ಒದಗಿರುವ 
ಬಗ್ಗೆ ನಿರ್ಧರಿಸುವಲ್ಲಿ, ಇಡೀ ಯತುಮಾನದಲ್ಲಿ ಬಿದ್ದ ನೀರಿನ ಪ್ರಮಾಣವನ್ನು 
ಪರಿಗಣಿಸಬೇಕು; ಬದಲು ಯಾವುದೇ ತಿಂಗಳು ಅಥವಾ ತಿಂಗಳುಗಳಲ್ಲಿ 
ಮಂದಗೊಂಡ ಮಳೆ ನೀರನ್ನಲ್ಲ. ಈ ಹಿನ್ನೆಲೆಯಲ್ಲಿ ಮೊದಲೇ ತೀರ 
ಕೊರತೆಗೊಂಡಿರುವ ಕರ್ನಾಟಕದ ಜಲಾಶಯಗಳಿಂದ ನೀರಿನ ಬಿಡುಗಡೆಯು, 
ನಮ್ಮ ಕಾವೇರಿ ಕಣಿವೆ ಪ್ರದೇಶದಲ್ಲಿ ಈಗಾಗಲೇ ವಿಳಂಬಗೊಂಡಿರುವ ಹಾಗು 


0-1003-6 


1344 ಕರ್ನಾಟಕ ್ಛೆ ತ ಚಳವಳಿ-ಸತ್ಯಾಗ್ರಹಗಳು 


ಕಡಿತಗೊಂಡಿರುವ ನೀರಾವರಿ ಕಾರ್ಯವು ತೀವ್ರ ಹಿಸ್ನೆಡೆಗೊಂಡು. ಕುಡಿಯುವ 
ನೀರಿಗೂ ತೀರ ವ್ಯತ್ಯಯ ಉಂಟಾಗುವಲ್ಲಿ, ಬಿಡುಗಡೆಯ ಬಗ್ಗೆ ಸೆಪ್ಲೆಂಬರ್‌ 
ನಂತರ ಮರು ಪರಿಶೀಲನೆ ಮಾಡುವುದು ಸೂಕ್ತ, ಎಂದೆಲ್ಲ ಮುಖ್ಯಮಂತ್ರಿಯವರು, 
ವಿವರಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನಿ ಶ್ರೀ ಅಟಲ್‌ ಬಿಹಾರಿ ವಾಜಪೇಯಿ 
ಅವರು ತಮ್ಮ ಸಭಾಧ್ಯಕ್ಷ ಭಾಷಣ ಮಾಡಿ, ಸೆಪ್ಟೆಂಬರ್‌ ಮೂರನೇ ವಾರದಲ್ಲಿ, 
ಕಳೆದ 11 ವಷ ರ್ಷಗಳಲ್ಲಿನ, ಕರ್ನಾಟಕ ಜಲಾಶಯಗಳಲ್ಲಿನ ಸುಮಾರು ಶೇ. 50 
ರಷ್ಟು, ತಮಿಳುನಾಡಿನ ಮೆಟ್ಟೂರಿನ ಜಲಾಶಯಕ್ಕೆ ಶೇ. 30 ರಷ್ಟಕ್ಕೂ ಕಡಿಮೆ 
ಒಳಹರಿವಿನ ಪ್ರಮಾಣ ಹಾಗು ಬರ ಪರಿಸ್ಥಿತಿಯನ್ನೂ ಪರಿಶೀಲಿಸಲು, ಸಭೆ ಸೇರಿ 
ನೀರಿನ ಹಂಚಿಕೆಯ ಬಗ್ಗೆ ತೀರ್ಮಾನ ಮಾಡೋಣ ಎಂದರು. 


ಈ ಸಭೆಯಲ್ಲಿ ತಮಿಳುನಾಡು 30 ಟಿ.ಎಂ.ಸಿ. ನೀರು ಬಿಡುಗಡೆಗೆ ಒತ್ತಾಯ 
ಹಾಕಿದಾಗ, ಕರ್ನಾಟಕ ತೀವ್ರವಾಗಿ ಪ್ರತಿಭಟಿಸಿತು. ಶ್ರಿ ಶಿ ಶ್ರೀಮತಿ ಜಯಲಲಿತ ಅಪರು 
ನಂತರ ಸಭಾತ್ಯಾಗ ಮಾಡಿದರು. ಸುಪ್ರೀಂ ಕೋರ್ಟಿನಲ್ಲಿ ದಾವೆ ತುರ್ತು 
ಪರಿಹಾರಕ್ಕಾಗಿ ಏಿಸಿದರು: ಕೋರ್ಟ್‌ ಉಭಯ ನಾ ಗಳ ವಾದವನ್ನು ಆಲಿಸಿ, 
3.9.02ರ "ತನ್ನ ಆದೇಶದಲ್ಲಿ ಕಾಟೇರಿ ಕ ಚದಿತಿಮ ತೀರ್ಪು 
ಕೊಡುವವರಿವಿಗೆ ತಮಿಳುನಾಡಿನೆ ಬೆಳೆ ಉಳಿಸಲು 4.9.02 ರಿಂದ 125. ೬ಿ.ಎಣ.ಸಿ. 
ನೀರನ್ನು ಮೆಟ್ಟೂರು ಜಲಾಶಯ ಸೇರುವಂತೆ ಬಿಡಲು ಹೇಳಿತು. ಸುಪ್ರೀಂ ಕೋರ್ಟಿನ 
ಈ ಆಜ್ಞೆ ಕರ್ನಾಟಕಕ್ಕೆ ಆಘಾತವಾಗಿತ್ತು ಆದರೆ ವೀರು: ಬಿಡದೆ ಹೋದರೆ 
ವಿಧಿಯಿಲ್ಲ. ಸಂವಿಧಾನಿಕ ಬಿಕ್ಕಟ್ಟು ತಬೆದೋರುತ್ತದೆ. ನೀರು ಬಿಟ್ಟರೆ ದಿನಕ್ಕ (1.25 
ಟಿ.ಎಂ.ಸಿ.) ಅದರ ಜಲಾಶಯಗಳು ಒಣಗುತ್ತವೆ. ಇದು ಪೇಚಿನ ಸಿ ತಿಂ ಆನಗ: ತ್ತು 
ಆದರೆ ಮುಖ್ಯಮಂತ್ರಿಗಳು ಈ ಗಂಭೀರ ಸನ್ನಿ ನವನ ಪರಿಗ್ರಹಿಸಿ, 
ಶಾಂತಿಯುತವಾಗಿ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನ ಮ ಾಡಿದರು. 4.9.2002 
ರಂದು ಸರ್ವಪಕ್ಷಗಳ ಸಭೆ ಕರೆದು, ಈವರೆಗೆ ನಡೆದ ಘಟನೆಗಳ ವಿವರಗಳನ್ನೆಲ್ಲ 
ನಾಯಕರ ಮುಂದೆ ಮಂಡಿಸಿ ಅವರ ಸಲಹೆಗಳನ್ನು ಪಡೆದರು. ಅದೇ ದಿನ 
ಸಜೆವ ಸಂಪುಟದ ತುರ್ತು ಸಭೆ ಕರೆದು, ಕಾವೇರಿ ನದಿ ಪ್ರಾಧಿಕಾರದ ತುರ್ತು 
ಸಭೆ ಆಗಬೇಕೆಂದು ಪ್ರಾರ್ಥಿಸಲು ತೀರ್ಮಾನಿಸಿದಂತೆ, ಪ್ರಧಾನಿಯವರನ್ನು 
ಸಂಪರ್ಕಿಸಲಾಗಿ, ಮೊದಲು ಸುಪ್ರೀಂ ಕೋರ್ಟ್‌ ಆಜ್ಞೆಯನ್ನು ಪಾಲಿಸಿ ನಂತರ 
ಪ್ರಾಧಿಕಾರದ ಬಳಿಗೆ ಬನ್ನಿ ಎಂಬ ಹಿತವಾದ ಬಂದಿತು. ' ಮುಖ್ಯಮಂತ್ರಿ ಎಸ್‌.ಎಂ. 

ಕೃಷ್ಣ ಅವರು ಕಾವೇರಿ ಸದಿ ಪ ಪ್ರಾಧಿಕಾರದ ಅಧ್ಯಕ್ಷರೂ ಆದ "ಪ್ರಧಾನಿ ಅವರಿಗೆ 
ರಾಜ್ಯದ ಬರ ಪರಿಸ್ಥಿತಿಯನ್ನು ವಿವರವಾಗಿ ಟು. ಸಮಸ್ಯೆ ಬಗೆ ಹರಿಸಲು 
ಪ್ರಾಧಿಕಾರದ ತುರ್ತು ಸಭೆ ಏರ್ಪಡಿಸುವಂತೆ ಒತ್ತಾಯಿಸಿದರು. 5.9.02 ಎಂದು 


ಕಾವೇರಿ: ಜಲವಿದಾದ - ಐತೀರ್ಪ್ಷು - ಚಳವಳಿಗಳು 1345 


ಜಲಸಂಪನ್ಮೂಲ ಸಚಿವರಾದ ಹೆಚ್‌.ಕೆ. ಪಾಟೀಲ್‌, ಕಾನೂನು ಸಂಸದೀಯ 
ವ್ಯವಹಾರಗಳ ಸಚಿವರಾದ ಡಿ.ಬಿ. ಚಂದ್ರೇಗೌಡರು, ಕಾನೂನು ತಜ್ಞರು, ನೀರಾವರಿ 
ತಜ್ಞರು, ರಾಜಕೀಯ ನಾಯಕರೊಡನೆ ಅನೇಕ ವಿಧವಾಗಿ ಸಮಾಲೋಚನೆ 
ನಡೆಸಿದರು. 


ಮುಖ್ಯಮಂತಿಗಳು ಮಾಜಿ ಪ್ರಧಾನಿ ಶ್ರೀ ಹೆಚ್‌.ಡಿ. ದೇವೇಗೌಡ, ಮಾಜಿ 
ಮುಖ್ಯಮಂತ್ರಿಗಳಾದ ರಾಮಕ್ಕೃಷ್ಣಹೆಗ್ಗಡೆ, ಎಸ್‌.ಆರ್‌. ಬೊಮ್ಸಾಯಿ, ಎಸ್‌.ಬಂಗಾರಪ್ಪ 
ಹಾಗು ವೀರಪ್ಪ ಮೊಯಿಲಿಯವರೊಡನೆ ಸಮಾಲೋಚಿಸಿದರು. ಎಲ್ಲರೂ ರಾಜ್ಯದ 
ರೈತರ ಹಿತರಕ್ಷಣೆಗಾಗಿ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಬೆಂಬಲವನ್ನು 
ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿಗಳು 6.9.02 ರಂದು ಹಿರಿಯ ಕ್ಯಾಬಿನೆಟ್‌ ಸಚಿವರು 
ಹಾಗು ವಿರೋಧ ಪಕ್ಷದ ನಾಯಕರೊಡನೆ ದೆಹಲಿಗೆ ಸಾಗಿದರು. ಕೇಂದ್ರದ 
ಸಚಿವರುಗಳಾದ ಅನಂತಕುಮಾರ್‌, ಶ್ರೀನಿವಾಸ ಪ್ರಸಾದ್‌, ಬಸವರಾಜ ಪಾಟೀಲ್‌ 
ಯತ್ನಾಳ್‌ ಅವರುಗಳೊಡನೆ ಮಾತುಕತೆಯಾಡಿದರು. ರಾಜ್ಯದ ಸಂಸದರೊಡನೆ, 
ವಿರೋಧ ಪಕ್ಷದ ಹಾಗು ಹಿರಿಯ ನಾಯಕರೊಡನೆ ಮಾತನಾಡಿ ಕಾವೇರಿ ನದಿ 
ಪ್ರಾಧಿಕಾರದ ತುರ್ತು ಸಬೆಯ ಅಗತ್ಯವನ್ನು ಮನಗಾಣಿಸಿದರು. ಇದರಿಂದಾಗಿ 
7.9.02 ರಂದು ಸಭೆ ಸೇರಿದರೂ ಅಂದು ತೀರ್ಮಾನವಾಗದೆ 8.9.02ರ ಸಭೆಯಲ್ಲಿ 
ಎಸ್‌.ಎಂ. ಕೃಷ್ಣ ಅವರು, ಸುಪ್ರೀಮ್‌ ಕೋರ್ಟಿನ ಆಜ್ಞೆಯನ್ನು ಪಾಲಿಸುವ ಬಗ್ಗೆ 
ಹೇಳಿ, ಜಲಾಶಯಗಳಲ್ಲಿ ಕನಿಷ್ಠ ಪ್ರಮಾಣದ ನೀರಿನ ಸಂಗ್ರಹವನ್ನುಳಿಸಿಕೊಂಡು 
ಹಾಲಿ ಬೆಳೆಯನ್ನು ರಕ್ಷಿಸಬೇಕಾದ ಅಗತ್ಯದ ಬಗ್ಗೆ ಮನಗಾಣಿಸಿದರು. ಕರ್ನಾಟಕದಲ್ಲಿ 
ನೈರುತ್ಯ ಮಾರುತವು ಕೈಕೊಟ್ಟ ಬಗ್ಗೆ ಹೇಳಿ, ತಮಿಳುನಾಡಿಗೆ ಈಶಾನ್ಯ ಮಾರುತದ 
ಮಳೆಯಿಂದ ಒದಗುವ ಒಳಹರಿವಿನ ವಿಪುಲತೆಯನ್ನು ತಿಳಿಸಿದರು. ತಮಿಳುನಾಡಿನ 
ಮುಖ್ಯಮಂತ್ರಿ ಶ್ರೀಮತಿ ಜಯಲಲಿತ ಅವರು ಸಭೆಗೆ ಹಾಜರಾಗಿರಲಿಲ್ಲ. ಬದಲು 
ಪ್ರತಿನಿಧಿ ಬಂದಿದ್ದರು. ಕೇರಳ ಹಾಗು ಪಾಂಡಿಚೇರಿ ಮುಖ್ಯಮಂತ್ರಿಗಳು ಸಭೆಗೆ 
ಹಾಜರಾಗಿದ್ದರು. ಪ್ರಧಾನಿಯವರು ಸನ್ನಿವೇಶದ ಗುರುತ್ನವನ್ನು ಒಬ್ಬ ರಾಜಕೀಯ 
ಮುತ್ತದ್ದಿ ನೇತಾರರಾಗಿ ಗೃಹಿಸಿ; ತಮಿಳುನಾಡು 1.25 ಟಿ.ಎಂ.ಸಿ. ನೀರು ಕೇಳುವಲ್ಲಿ, 
ಕರ್ನಾಟಕ 8 ಸಾವಿರ ಕ್ಯೂಸೆಕ್ಸ್‌ ಮೀರಿ ನೀರು ಬಿಡಲು ಸಾಧ್ಯವಾಗುತ್ತಿಲ್ಲ ಎಂದಿದೆ. 
ಹಾಲಿ ನೀರಿನ ಸಂಗ್ರಹ, ಕರ್ನಾಟಕದ ನಾಲ್ಕು ಜಲಾಶಯಗಳ ಒಳ ಹರಿವು 
ಮತ್ತು ಮೆಟ್ಟೂರು ಜಲಾಶಯದ್ದ ನ್ನೂ ಗಮನಿಸಿದರೆ 9 ಸಾವಿರ ಕ್ಯೂಸೆಕ್ಸ್‌ ನೀರನ್ನು 
ಕರ್ನಾಟಕವು ದಿನವೂ ಮುರದ ಸರಾಸರಿ ಲೆಕ್ಕದಲ್ಲಿ ಸೆಪ್ಟೆಂಬರ್‌, ಅಕ್ಟೋಬರ್‌ 


1346 ಕರ್ನಾಟಕ ಥೈತ ಚಳವಳಿ-ಸತ್ಯಾಗ್ಗಹಗಳು 


ತಿಂಗಳಲ್ಲಿ ಮೆಟ್ಟೂರು ಜಲಾಶಯಕ್ಕೆ ಬಿಡಬೇಕು; ತಮಿಳುನಾಡು ಪಾಂಡಿಚೇರಿ 
ಅನುಗುಣ ಪ್ರಮಾಣದಲ್ಲಿ ನೀರು ಬಿಡಬೇಕೆಂದು ಆದೇಶಿಸಿದರು. 


ರಾಜ್ಯದ ಕಾವೇರಿ ಕಣಿವೆಯ ರೈತರು ಮಂಡ್ಯ ಜಿಲ್ಲಾ ರೈತರ ಹಿತರಕ್ಷಣಾ 
ಸಮಿತಿಯಾದಿಯಾಗಿ ಜಲಾಶಯಗಳಿಂದ ನೀರು ಬಿಡುವುದರ ವಿರುದ್ಧ ಬಂದ್‌, 
ರಸ್ತೆ ತಡೆ, ಮೆರವಣಿಗೆ ಮೂಲಕ ಪ್ರತಿಭಟಿಸಲಾರಂಭಿಸಿದರು. ಅದು ಚಳುವಳಿಯ 
ಹಾದಿಯನ್ನು ಹಿಡಿದಿತ್ತು. ಕಬಿನಿ ಜಲಾಶಯ ಪ್ರದೇಶದ ರೈತರಿಂದ ತೀವ್ರ ಪ್ರತಿಭಟನೆ 
ಬಂದು 8.9.02 ರಂದು ಮಧ್ಯಾಹ್ನ 2.40 ನೀರು ಬಿಡುವ ಗೇಟ್‌ ವ್ಯವಸ್ಥೆಯನ್ನು 
ಹಾನಿಗೀಡು ಮಾಡಿದರು. ಹಾಗಾಗಿ 9.9.02 ರಂದು ನೀರನ್ನು ಬಿಡಲಾಗಲಿಲ್ಲ. 
ಮಂಡ್ಯ ಜಿಲ್ಲೆಯಾದ್ಯಂತ ರೈತರ ಚಳುವಳಿ ವಿಪರೀತಕ್ಕೆ ತಿರುಗಿತು. ಹಿಂಸಾಚಾರ, 
ಪೋಲೀಸ್‌ ಅಶ್ರುವಾಯು ಸಿಡಿತ, ಲಾಠಿ ಪ್ರಹಾರ ನಡೆದು ಕರ್ಪೂ ಕೂಡ 
ಜಾರಿಯಾಗಿತ್ತು. ಕಬಿನಿ ಜಲಾಶಯದ ಬಳಿಯೂ ಹಿಂಸಾಚಾರ ಹಬ್ಬ ಅದನ್ನು 
ಶಾಂತಸ್ಥಿತಿ ತರಲು ಅರೆ ಮಿಲಿಟರಿ ತುಕಡಿಗಳನ್ನು, ಬಳಸಲಾಯಿತು. ಈ ನಡುವೆ 
ತಮಿಳುನಾಡು ಸುಪ್ರೀಂ ಕೋರ್ಟಿನಲ್ಲಿ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿ, 
ಕರ್ನಾಟಕವು ನ್ಯಾಯಾಲಯದ ಆಜ್ಞೆಯಂತೆ ನೀರು ಬಿಟ್ಟಿದ್ದರೂ, ಕೋರ್ಟ್‌ 
ಆಜ್ಞೆಯನ್ನು ಜಾರಿಗೊಳಿಸಿಲ್ಲ ಎಂದು ಆರೋಷಪಿಸಿತ್ತು. ಆಜ್ಞೆಯ ಪ್ರಕಾರ 6.25 
ಟಿ.ಎಂ.ಸಿ. ನಷ್ಟು ನೀರು ಬಿಡದೆ ಕೇವಲ 2.03 ಟಿ.ಎಂ.ಸಿ. ನೀರು ಬಿಟ್ಟು 4.22 
ಟಿ.ಎಂ.ಸಿ. ನೀರನ್ನು ಬಾಕಿ ಉಳಿಸಿಕೊಂಡಿದೆ. ಪ್ರಾಧಿಕಾರದ ಮೊದಲಿನ ಆದೇಶದಂತೆ 
125 ಟಿ.ಎಂ.ಸಿ. ನೀರನ್ನು 4.22 ಟಿ.ಎಂ.ಸಿ. ನೀರಿನ ಬಾಕಿಯನ್ನು ಬಿಡಿಸಲು 
ಕೋರ್ಟನ್ನು ಒತ್ತಾಯಿಸಿತು. 13.9.02 ರ ತನ್ನ ಆದೇಶದಲ್ಲಿ ಸುಪ್ರೀಂ ಕೋರ್ಟ್‌, 
ಕೇಂದ್ರ ಸರ್ಕಾರವು ಕರ್ನಾಟಕವು ಬಿಟ್ಟಿರುವ ನೀರಿನ ಪ್ರಮಾಣವನ್ನು ತಿಳಿದು 
ಹೇಳಬೇಕೆಂದಿತು. 


ಈ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳ ಮುಖಂಡರು, ಮಂಡ್ಯ ಜಿಲ್ಲೆಯ 
ಮೈಸೂರು, ಚಾಮರಾಜನಗರ ಜಿಲ್ಲೆಯ ರೈತ ನಾಯಕರು, ತಾಂತ್ರಿಕ ತಜ್ಞರು, 
ಶ್ರೀಸಾಮಾನ್ಯರು ಇವರೊಡನೆಲ್ಲ ಸರ್ಕಾರವು ವ್ಯಾಪಕ ಸಮಾಲೋಚನೆಗಳನ್ನು 
ನಡೆಸಿತು. ಸರ್ವಪಕ್ಷಗಳ ಸಭೆಯೊಂದನ್ನು 11.9.2002 ರಂದು ಕರೆಯಲಾಯಿತು. 
ಶ್ರೀ ಮಾದೇಗೌಡ ನೇತೃತ್ವದ ಕಾವೇರಿ ರೈತ ಹಿತರಕ್ಷಣಾ ಸಮಿತಿಯ ಸದಸ್ಯರು, 
ಕಾವೇರಿ ಕಣಿವೆ ಪ್ರದೇಶದ ಶಾಸಕರು, ಸಂಸದರು, ಜನತಾಪ್ರಶಿನಿಧಿಗಳು, 
ಜನಾಭಿಪ್ರಾಯವನ್ನು ರೂಪಿಸುವ ಬುದ್ಧಿ ಜೀವಿಗಳು, ಸಾಹಿತಿಗಳು, ಸಾಂಸ್ಕೃತಿಕ 


ಕಾವೇರಿ: ಜಲವಿವಾದ - ಬತೀರ್ಹು - ಚಳವಳಿಗಳು 1347 


ವಲಯದ ವಕ್ತಾರರು ಮುಂತಾದವರೊಡನೆಲ್ಲ ಮುಖ್ಯಮಂತ್ರಿಗಳು ಸಮಗ್ರವಾಗಿ 
ಸಮಾಲೋಚನೆ ಮಾಡಿದರು. ಕಾವೇರಿ ಕಣಿವೆಯ ರೈತರಾದಿಯಾಗಿ ಎಲ್ಲರೂ 
ಈ ವಿಷಯದಲ್ಲಿ ಸರ್ಕಾರವು ತೆಗೆದುಕೊಂಡಿರುವ ಕಾರ್ಯಕ್ರಮ, ಇಟ್ಟಿರುವ 
ಹೆಜ್ಜೆಗೆ ಶೃಪ್ಪಿಯನ್ನೂ ವ್ಯಕ್ತಪಡಿಸಿದರು. ಇದೇ ಸಮಯದ 12.9.02ರ ಬೆಂಗಳೂರು 
ಬಂದ್‌ ಕಾರ್ಯಕ್ರಮವೂ ಯಶಸ್ವಿಯಾಯಿತು. 


13.9.2002ರ ವೇಳೆಗೆ ರೈತರ ಚಳುವಳಿಯ ಬಿರುಸು ಕಡಿಮೆಯಾದಾಗ, 
ನೀರಿನ ಗೇಟ್‌ಗಳನ್ನು ದುರಸ್ತಿ ಮಾಡಿದ ಮೇಲೆ ಅಂದು ಮಧ್ಯಾಹ್ನ 12.30 
ರಿಂದ ಕಬಿನಿ ಜಲಾಶಯದಿಂದ 10 ಸಾವಿರ ಕ್ಯೂಸೆಕ್ಸ್‌ ನೀರನ್ನು 
ಬಿಡಲಾರಂಭವಾಯಿತು. ಇದನ್ನು ಪ್ರತಿಭಟಿಸಿ 18.9.02 ರಂದು ಮೂವರು ರೈತರು 
ಜಲಾಶಯದಿಂದ ಹರಿದು ಹೋಗುತ್ತಿದ್ದ ರಭಸದ ನೀರಿಗೆ ಹಾರಿ ಕೊಚ್ಚಿ ಹೋದರು. 
ಅವರಲ್ಲಿ ಇಬ್ಬರನ್ನು ರಕ್ಷಿಸಲಾಯಿತು. ಆದರೆ ಬೀಚನಹಳ್ಳಿ ಗ್ರಾಮ ಪಂಚಾಯಿತಿ 
ಸದಸ್ಕರು ಆಗಿದ್ದ, ನೀರಿಗೆ ಹಾರಿದ ರೈತ ಗುರುಸ್ಥಾಮಿಯನ್ನು ರಕ್ಷಿಸಲಾಗಲಿಲ್ಲ. 
ಆಗ ರಾಜ್ಯದ ಜಲಸಂಪನ್ಮೂಲ ಸಜಿವ ಎಚ್‌.ಕೆ. ಪಾಟೀಲರು, 
ಮುಖ್ಯಮಂತಿಗಳೊಡನಾದ ಸಂಪುಟದ ಹಿರಿಯ ಸಚಿವರ ಸಭೆಯಲ್ಲಿ ಸನ್ನಿವೇಶದ 
ಗಂಭೀರ ಸ್ಥಿತಿಯನ್ನು ಪರಾಮರ್ಕ್ತೆ ಮಾಡಿ 18.9.02 ರಂದು ನೀರು ಬಿಡುಗಡೆಯನ್ನು 
ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಯಿತು. ಪರಿಣಾಮವಾಗಿ ಮಧ್ಯಾಹ್ನ 3.30ಕ್ಕೆ 
ನೀರು ಬಿಡುವುದು ನಿಂತಿತು. 19.9.02 ರಂದು ಸಚಿವ ಸಂಪುಟದ ತುರ್ತು 
ಸಭೆಯು ನಡೆದು ತಾತ್ಕಾಲಿಕವಾಗಿ ಜಲಾಶಯದಿಂದ ನೀರು ಬಿಡುಗಡೆಯನ್ನು 
ತಡೆಹಿಸಿವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಯಿತು; ಗುರುಸ್ವಾಮಿಯ 
ಆತ್ಮಾರಪ್ಪಣೆಯ ಮುಳುಗು ಕುರಿತು ನ್ಯಾಯಾಂಗ ತನಿಖೆಗೂ ಆದೇಶ 
ಹೊರಡಿಸಲಾಯಿತು; 24.9.02 ರಂದು ಉಭಯ ಸದನಗಳ ತುರ್ತು 
ಅಧಿವೇಶನವನ್ನು ಕರೆಯಲೂ ಅಂದು ತೀರ್ಮಾನಿಸಲಾಯಿತು. 20.9.02 ರಂದು 
ಕೇಂದ್ರ ಜಲಸಂಪನ್ಮೂಲ ಸಚಿವ ಶ್ರೀ ಅರ್ಜುನ್‌ ಚರಣ್‌ ಸೇಧಿಯವರಿಗೆ 
ಮುಖ್ಯಮಂತ್ರಿಗಳು ತಮ್ಮ ರಾಜ್ಯದ ಸಂಕಷ್ಟ ಬರ ಪರಿಸ್ಥಿಶಿಯಲ್ಲಿಯೂ ತಮಿಳುನಾಡಿಗೆ 
9 ಸಾವಿರ ಕ್ಕೂಸೆಕ್ಸ್‌ ನೀರು ಬಿಡುತ್ತಿರುವ ಬಗ್ಗೆ ಪತ್ರಿಸಿದರು. 

21.9.2002 ರಂದು ಮುಖ್ಯಮಂತ್ರಿಗಳು ದೆಹಲಿಯ ಕರ್ನಾಟಕ ಭವನದಲ್ಲಿ 


ಸರ್ವ ಪಕ್ಷಗಳ ನಾಯಕರ ಸಭೆ ಕರೆದರು. ಕಾವೇರಿಗೆ ಒದಗುವ ಒಳಹರಿವು, 
ರಾಜ್ಯಕ್ಕೆ ಅವಶ್ಯಕವಿರುವ ನೀರಿನ ಪ್ರಮಾಣ, ನೀರಿನ ಕೊರತೆಯಿಂದ ಉದ್ಭವಿಸಿರುವ 


1348 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಸನ್ನಿವೇಶ, ಅದನ್ನು ಎದುರಿಸಲು ತೆಗೆದುಕೊಳ್ಳಬೇಕಾದ ಕಾರ್ಯಕ್ರಮಗಳ ಕುರಿತು 
ವಿಚಾರ ವಿನಿಮಯ ಮಾಡಿಕೊಂಡರು. ಅಂದು ಪ್ರಧಾನಿ ಶ್ರೀ ಅಟಲ್‌ ಬಿಹಾರಿ 
ವಾಜಪೇಯಿ ಅವರಿಗೆ ಸರ್ವಪಕ್ಷಸಹಿತವಾದ ನಿಯೋಗದೊಡನೆ ಹೋಗಿ, ರಾಜ್ಯದ 
ತೀವ್ರ ಸಂಕಷ್ಟ ಪರಿಸ್ಥಿತಿ ಕುರಿತಂತೆ ಅಹವಾಲು ಸಲ್ಲಿಸಿದರು. ಕೃಷಿ ಹಾಗು ಕುಡಿಯುವ 
ನೀರಿನ ಪೂರೈಕೆಗೆ ತಮ್ಮಲ್ಲಿಯ ನಾಲ್ಕು ಜಲಾಶಯಗಳಲ್ಲಿನ ನೀರಿನ ಕೊರತೆ 
ಕುರಿತಾಗಿ ವಿವರಿಸಿದರು; ಪಾಧಿಕಾರವು ಕರ್ನಾಟಕದ ಜಲಾಶಯಗಳಿಂದ 9 
ಸಾವಿರ ಕ್ಯೂಸೆಕ್ಸ್‌ ನೀರನ್ನು ಮೆಟ್ಟೂರು ಜಲಾಶಯ ತಲುಪುವಂತೆ ಬಿಡಬೇಕೆಂದು 
8.9.02ರಂದು ಆದೇಶಿಸಿತಷ್ಟೆ ಆದರೆ ಕರ್ನಾಟಕದ ಜಲಾಶಯಗಳಿಂದ ಬಳಕೆ 
ನೀರು ಸೆಳೆಯುವ ಕನಿಷ್ಠ ತಳಮಟ್ಟ (MDDl) 47.97 ಟಿ.ಎಂ.ಸಿ. ನೀರಿನ 
ಸಂಗಹ ಪ್ರಮಾಣವಿರಬೇಕು ಎಂದಿದೆ. ಕಳೆದ 12 ವರ್ಷಗಳಲ್ಲಿ ಅದರಲ್ಲೂ ಈ 
ಬಾರಿ 37.52 ಟಿ.ಎಂ.ಸಿಗೆ ಈ ದಿನದಲ್ಲಿ ತೀರ ಕನಿಷ್ಠಕ್ಕೆ ಕುಸಿದಿದೆ. ಇಂಥ 
ವಿಷಮ ಪರಿಸ್ಥಿತಿಯಲ್ಲೂ 20.9.02 ರ ವರೆಗೆ ಬಿಳಿಗುಂಡ್ಲುವಿನಲ್ಲಿ 10 ಟಿ.ಎಂ.ಸಿ. 
ನೀರು ಸೇರುವಂತೆ ಕ್ರಮ ಕೈಗೊಂಡಿದೆ. ಬೆಂಗಳೂರು, ಮೈಸೂರು ಹಾಗು ಕಾವೇರಿ 
ಕಣಿವೆಯ ಇತರೆ ಪಟ್ಟಣಗಳ ಕುಡಿಯುವ ನೀರು ಸರಬರಾಜಿಗೆ ಮೇ 2003ರ 
(ಮಳೆಗಾಲ ಕಾಲಿಕ್ಕುವ ತನಕ) ವರೆಗೆ 15 ಟಿ.ಎಂ.ಸಿ. ನೀರು, ಹಾಲಿ ಬೆಳೆಗೆ 
ಕನಿಷ್ಟ 70 ಟಿ.ಎಂ.ಸಿ. ನೀರು ಬೇಕಿದೆ. ಇದರ ಜೊತೆಗೆ ಮೆಟ್ಟೂರು ಜಲಾಶಯಕ್ಕೆ 
0.8 ಟಿ.ಎಂ.ಸಿ ನೀರು ಸೇರುವಂತೆ ನೋಡಿಕೊಳ್ಳಬೇಕು ಎಂದರೆ ಇನ್ನು 40-45 
ದಿನಗಳಲ್ಲಿ ನಮ್ಮ ಜಲಾಶಯಗಳು ಬರಿದಾಗುವ ಸಂದರ್ಭವಾಗುತ್ತದೆ. ಒಳ ಹರಿವು 
ಕ್ಷೀಣಿಸಿದರಂತು, ಈ ಜಲಾಶಯಗಳೂ ಇನ್ನೂ ಬೇಗ ಬರಿದಾಗುವ ಪರಿಸ್ಥಿತಿಯೇ 
ಹೆಚ್ಚು ತಮ್ಮ ಗಮನಕ್ಕೆ ಈಗಾಗಲೇ ಬಂದಿರುವಂತೆ, ರಾಜ್ಯದ 154 ತಾಲ್ಲೂಕುಗಳು 
ಬರಪೀಡಿತ ಎಂದು ಘೋಷಿಸಿದೆ; ರೈತರ ಪಾಡು ಕಂಡು ಅವರಿಂದ ಬಾಕಿ ಇದ್ದ 
127.50 ಕೋಟಿ ರೂ. ಬಡ್ಡಿಯನ್ನು ಮನ್ನಾ ಮಾಡಿದೆ. ಅದರಲ್ಲಿ ಕೇಂದ್ರ ಸರ್ಕಾರವು 
ಶೇ. 50 ರಷ್ಟು ಭರಿಸಬೇಕೆಂದು ಕೂಡ ಮನವಿ ಇಡಲಾಗಿದೆ. ಈ ಕಣಿವೆ 
ಪ್ರದೇಶದಲ್ಲಿ ಈ ಬಾರಿ ತೀವ್ರ ಮಳೆಯ ಅಭಾವ ಉಂಟಾಗಿದೆ. 


ಈ ಕಾರಣಗಳಿಂದಾಗಿ ರೈತರಲ್ಲಿ ಗಂಭೀರ ಚಡಪಡಿಕೆ, ಅಶಾಂತಿ ಉದ್ಭವಿಸಿದೆ 
(The failure of monsoon and fast depleting reservoirs have given nseto 
serious unrest amongst farmers) 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1349 


ಈ ಹಿನ್ನೆಲೆಯಲ್ಲಿ ಮೆಟ್ಟೂರು ಜಲಾಶಯಕ್ಕೆ ದಿನವೂ 0.8 ಟಿ.ಎಂ.ಸಿ. 
ನೀರು ತಲುಪುವಂತೆ ವರಾಡಬೇಕೆಂದರೆ ನಮ್ಮ ಪರಿಸ್ಥಿತಿ ತೀರ 
ಶೋಚನೀಯವಾಗುತ್ತದೆ. ಬೆಳೆ ಹಾಗು ಕುಡಿವ ನೀರಿಗೆ ವ್ಯತ್ಯಯವಾಗದಿರುವಂತೆ 
ತಾವು ತೀರ್ಮಾನಿಸಬೇಕು, ಎಂದೆಲ್ಲ ಮನವಿಯಲ್ಲಿತ್ತು ಪ್ರಧಾನಿಯವರು ಕರ್ನಾಟಕದ 
ಸಂಕಷ್ಟಗಳನ್ನು ಆಲಿಸಿ, ಕಾವೇರಿ ಉಸ್ತುವಾರಿ ಸಮಿತಿಯು, ಉಭಯ ರಾಜ್ಯಗಳ 
ಈ ಜಲಾಶಯಗಳಲ್ಲಿ ನೀರಿನ ನಿಜವಾದ ಸಂಗ್ರಹ ಎಷ್ಟು ಎಂಬುದನ್ನು ಅಧ್ಯಯನ 
ಮಾಡಿ ಮೂರು ದಿವಸಗಳೊಳಗೆ ಪ್ರಾಧಿಕಾರಕ್ಕೆ ವರದಿ ಸಲ್ಲಿಸಬೇಕು ಎಂದು 
ಆದೇಶವಿತ್ತರು. ಉಸ್ತುವಾರಿ ಸಮಿತಿಯು 24.9.02 ರಂದು ಬೆಂಗಳೂರಿನಲ್ಲಿ ಸಭೆ 
ಸೇರುವ ಬಗ್ಗೆ ತಿಳಿಸಿತು. 


ಕರ್ನಾಟಕವು ಈ ನಡುವೆ 23.9.02 ರಂದು, ತಮಿಳುನಾಡಿನ ದಾವೆ 
ವಿಚಾರಣೆ ದಿನವಾಗಿದ್ದು, ತನ್ನ ಪ್ರಮಾಣ ಪತ್ರವನ್ನು 21.9.02 ರಂದು ಸುಪ್ರೀಂ 
ಕೋರ್ಟಿಗೆ ಸಲ್ಲಿಸಿತು. ರಾಜ್ಯ ಸರ್ಕಾರದ ಜಲಸಂಪನ್ಮೂಲ ಇಲಾಖೆಯ 
ಕಾರ್ಯದರ್ಶಿ ಎಸ್‌.ಜೆ. ಚನ್ನಬಸಪ್ಪನವರು ಸಲ್ಲಿಸಿದ ಆ ಪ್ರಮಾಣ ಪತ್ರದಲ್ಲಿ; 
3.9.2002ರ ಕೋರ್ಟಿನ ಆದೇಶದಂತೆ 1.25 ಟಿ.ಎಂ.ಸಿ. ನೀರು ಬಿಡುಗಡೆ, 
ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಧಾನಿಯವರು 9 ಸಾವಿರ ಕ್ಯೂಸೆಕ್ಸ್‌ ನೀರು ಬಿಡುಗಡೆ 
ಮಾಡಲು ಕೊಟ್ಟ ಆದೇಶ; ಈ ಬಗೆಗೆಲ್ಲ ಕರ್ನಾಟಕವು ಕ್ರಮ ತೆಗೆದುಕೊಂಡದ್ದು; 
ಕರ್ನಾಟಕವು ಹೀಗೆ ನೀರು ಬಿಟ್ಟ ಪ್ರಮಾಣವೆಂದರೆ 4ನೇ ಸೆಪ್ಪೆಂಬರ್‌ 02 ರಿಂದ 
18ನೇ ಸೆಪ್ಲೆಂಬರ್‌ ವರೆಗೆ ಒಟ್ಟು 8.277 ಟಿ.ಎಂ.ಸಿ. ನೀರು ಬಿಟ್ಟಿದ್ದು (ಬಿಳಿಗುಂಡ್ಲುವಿನ 
ಕೇಂದ್ರೀಯ ಜಲ ಆಯೋಗ ಮಾಪನ ಕೇಂದ್ರದಲ್ಲಿ ದಾಖಲಾಗಿರುವಂತೆ); ಕಬಿನಿ 
ಜಲಾಶಯ ಪ್ರದೇಶದಲ್ಲಿ ನಡೆದ ರೈತರ ಗಲಾಟೆ, ಆತ್ಮ ಬಲಿದಾನ, ರೈತ ನಾಯಕರ 
ಸಮಾಧಾನ. ಇತ್ಯಾದಿಗಳ ವಿವರಗಳನ್ನು ಪ್ರಮಾಣ ಪತ್ತದಲ್ಲಿ ಮಂಡಿಸಲಾಗಿತ್ತು 
18.9.02 ರಂದು ಖMರಂರL ಮಟ್ಟದ ಮೇಲೆ 91.26 ಟಿ.ಎಂ.ಸಿ. 
ಇರಬೇಕಾಗಿದ್ದುದು.*39.02 ಟಿ.ಎಂ.ಸಿ. ಗೆ ನೀರಿನ ಸಂಗ್ರಹದ ಮೊತ್ತವು 
ಕುಸಿದಿದ್ದುದು, ಇದರಿಂದ ಕರ್ನಾಟಕದ ಬೆಳೆಗೆ ಹಾನಿಯಾಗುತ್ತಿರುವುದು, 
ತಮಿಳುನಾಡಿಗೆ ಈಶಾನ್ಯ ಮಾರುತದ ಮಳೆಯಿಂದ ಅನುಕೂಲವಾಗುವುದು 
ಇತ್ಯಾದಿಗಳನ್ನೆಲ್ಲ ಪ್ರಮಾಣ ಪತ್ರದಲ್ಲಿ ಮಂಡಿಸಲಾಗಿತ್ತು, ಮತ್ತು ಮೆಟ್ಟೂರಿನಲ್ಲಿ 
4ನೇ ಸೆಪ್ಪೆಂಬರ್‌ ನಿಂದ 18ನೇ ಸೆಪ್ಟೆಂಬರ್‌ 02 ರೊಳಗೆ 14.026 ಟಿ.ಎಂ.ಸಿ. 


* Minimum Draw Down level 


1350 ಕರ್ನಾಟಕ ದೈತ ಚಳವಳಿ-ಸತ್ಯಾಗ್ಗಹಗಳು 


ಇರಬೇಕೆಂಬ ಹೊಂದಾಣಿಕೆಯ ಸಂದರ್ಭವಿತ್ತು. ಪೂರಕವಾಗಿ ಕರ್ನಾಟಕದ 
ಜಲಾಶಯಗಳಿಂದ ಈ ಅವಧಿಯಲ್ಲಿ ಕೊಟ್ಟ ನೀರು 8.187 ಟಿ.ಎಂ.ಸಿ. ಕರ್ನಾಟಕ- 
ಬಿಳಿಗುಂಡ್ಲು ಮಧ್ಯಂತರ ಜಲಾನಯನ ಪ್ರದೇಶ (8 ಸಾವಿರ ಚ.ಕಿ.ಮೀ.) ದಿಂದ 
9.0 ಟಿ.ಎಂ.ಸಿ. ನೀರಿನ ನಿರೀಕ್ಷೆ ಹಾಗು ಆ ಕೆಳಗಣ ಜಲಾನಯನ ಪ್ರದೇಶದಿಂದ 
(ಬಿಳಿಗುಂಡ್ಲು-ಮೆಟ್ಟೂರು ನಡುವಣ 5535 ಚ.ಕಿ.ಮೀ) 1.020 ಟಿ.ಎಂ.ಸಿ. ಎಲ್ಲ 
ಸೇರಿ ಮೆಟ್ಟೂರಿನ ಜಲಾಶಯದಲ್ಲಿ 18.207 ಟಿ.ಎಂ.ಸಿ. ನೀರಿನ ಸಂಗ್ರಹವಾಗುವಲ್ಲಿ 
ಅದು ಕರ್ನಾಟಕದಿಂದ ಒದಗಬೇಕಿರುವುದಕ್ಕಿಂತಲೂ ಹೆಚ್ಚಾಗಿರುವುದರತ್ತ ಗಮನ 
ಸೆಳೆಯಲಾಗಿತ್ತು ಬಿಳಿಗುಂಡ್ಲು ಮಾಪನ ಕೇಂದ್ರದಲ್ಲಿ 2002ನೇ ಸೆಪ್ಟೆಂಬರ್‌ 7 
ರಿಂದ 18ರ ವರೆಗೆ ನೀರಿನ ಹರಿವಿನ ಪ್ರಮಾಣ 6.838 ಎಂದು ತೋರಿದೆ. 
ಮೆಟ್ಟೂರಿನಲ್ಲಿ 4.154 ಟಿ.ಎಂ.ಸಿ. ಎಂದು, ಬಿಳಿಗುಂಡ್ಲು-ಮೆಟ್ಟೂರು ನಡುವೆ 
ನೀರಿನ ಕುಸಿತ, ಇಂಗುವಿಕೆಯ ಸಂದರ್ಭ ಇಲ್ಲವಾದರೂ ತೋರಿದೆ. ಅಂತಾಗಿ 
ಮೆಟ್ಟೂರಿಗೆ ಬಂದ ನೀರಿನ ಹರಿವಿನ ಬಗ್ಗೆ ತಮಿಳುನಾಡು ತೋರಿಸಿರುವ ಅಳತೆ 
ಪೂರ್ಣವಾಗಿ ಕಡಿಮೆ ಅಂದಾಜು ಮಾಡಿದ್ದಾಗಿದೆ, ಎಂದು ಸಾಧಾರವಾಗಿ 
ಮಂಡಿಸಲಾಗಿತ್ತು. 


23.9.02 ರಂದು ಸುಪ್ರೀಂ ಕೋರ್ಟಿನಲ್ಲಿ ತಮಿಳುನಾಡಿನ ದಾವೆಯು 
ವಿಚಾರಣೆಗೆ ಬರುವ ಸಂದರ್ಭದಲ್ಲಿ ಕರ್ನಾಟಕವೂ ಪ್ರತಿ ಪ್ರಮಾಣ ಪತ್ರವನ್ನು 
(ಕೌಂಟರ್‌ ಅಫಿಡೆವಿಟ್‌) ಕೋರ್ಟಿಗೆ ಸಲ್ಲಿಸಿತು. ಅದರಲ್ಲಿ ಈವರೆಗೆ ನಡೆದ 
ವ್ಯವಹಾರಗಳನ್ನು ಹಾಗು ಪ್ರತಿವಾದಗಳನ್ನು ಮಂಡಿಸಿತ್ತು. ಕೆಲವು ಹೆಚ್ಚಿನ ತಾಂತ್ರಿಕ 
ವಿಷಯಗಳನ್ನು ನಮೂದಿಸಿತ್ತು. 1892 ಮತ್ತು 1924 ರಲ್ಲಿ ಅನುಭೋಗದ ಹಕ್ಕಿನ 
ಹೆಸರಿನಲ್ಲಿ (prescriptive rights ಹಾಗೂ “prescription does not run upstream’ 
ಎಂಬ ಅನ್ಯಾಯದ ಕಾನೂನುಗಳಿಂದ ಶೇ. 70-80 ರಷ್ಟು ನೀರನ್ನು ಮೆಟ್ಟೂರಿನ 
ಜಲಾಶಯಕ್ಕೆ ಒದಗುವ ಮೇಲ್ಭಾಗದ ಎಲ್ಲ ನೀರಿನ ಹರಿವುಗಳಿಂದಲೂ 
ತಮಿಳುನಾಡು ಪಡೆದುಕೊಳ್ಳುವಂತಾಗಿದ್ದ ಬಗ್ಗೆ ತಿಳಿಸಿತ್ತು. ಇಂಥ ಐತಿಹಾಸಿಕ 
ಲೋಪವು ನೀರಿನ ಹಂಚಾಣಿಕೆಯಲ್ಲಿ ಪಾಲುಪಡೆದುಕೊಳ್ಳುವಲ್ಲಿ ಆಗಿರುವುದನ್ನು 
ವಿಶದೀಕರಿಸಲಾಗಿತ್ತು. ಕಾವೇರಿ ಕಣಿವೆಯ ಪ್ರದೇಶದ ಎರಡು ಖುತುಮಾನ 
ವರ್ಷಗಳನ್ನು ವಿವರಿಸುತ್ತ ಕಾವೇರಿ ಕಣಿವೆಯ ಮೇಲಿನ ಪ್ರದೇಶಗಳಾದ (ಅಪ್ಪರ್‌ 
ರೈಪಾರಿಯನ್‌ ಏರಿಯ) ಕೇರಳ ಮತ್ತು ಕರ್ನಾಟಕಗಳು ಜೂನ್‌ ಸೆಪ್ಪೆಂಬರ್‌ಗಳಲ್ಲಿ 
ಒದಗುವ ನೈರುತ್ಯ ಮಾರುತದ ಮಳೆಯನ್ನವಲಂಬಿಸಿವೆ. ಅದೇ ಕಾವೇರಿ ಕಣಿವೆ 


ಕಾವೇರಿ: ಜಲವಿವಾದ - ಬಪೀರ್ಸ್ಹು - ಚಳವಳಿಗಳು 1351 


ಕೆಳ ಪ್ರದೇಶಗಳು (ಲೋವರ್‌ ರೈಪಾರಿಯನ್‌ ಏರಿಯ) ಅಕ್ಟೋಬರ್‌ ಜನವರಿ 
ವರೆಗಿನ ಈಶಾನ್ಯ ಮಾರುತದ ಮಳೆಯನ್ನು ಪಡೆಯುತ್ತವೆ. ಹೀಗಾಗಿ ಮೇಲಣ 
ಪ್ರದೇಶದ ನೀರು ಹಾಗು ಕೆಳಗಣ ಪ್ರದೇಶದ ನೀರು, ಎರಡನ್ನು ತಮಿಳುನಾಡು 
ಬಾಚಿಕೊಳ್ಳುತ್ತದೆ. ಮೇಲಣ ಪ್ರದೇಶದಲ್ಲಿ ನೈರುತ್ಯ ಮಾರುತ ವಿಫಲವಾದರೆ, 
ನಷ್ಟವಾಗುವುದು ಕರ್ನಾಟಕ ಹಾಗು ಕೇರಳಕ್ಕೆಯೆ; ತಮಿಳುನಾಡಿಗೆ ಈಶಾನ್ಯ 
ಮಾರುತದ ಮಳೆಯಾದರೂ ಒದಗುತ್ತದೆ. ನೈರುತ್ಯ ಮಾರುತದ ಮಳೆಯಲ್ಲಿ 
ವಾರ್ಷಿಕವಾಗಿ ಸುಮಾರು ಖೇ. 48.3 ರಷ್ಟು ನೀರು ಸಾಮಾನ್ಯವಾಗಿ ಉಂಟಾಗುತ್ತದೆ. 
ಅದೇ ಈಶಾನ್ಯ ಮಾರುತದ ಮಳೆಯ ಫಲವಾಗಿ ಅಮರಾವತಿಯ ಸಂಗಮ 
ಸೇರಿದಂತೆ ಶೇ. 52.5 ರಷ್ಟು ವಾರ್ಷಿಕವಾಗಿ ಮಳೆ ನೀರು ಲಭ್ಯವಾಗುತ್ತದೆ 
ಎಂದೆಲ್ಲ ಪ್ರತಿಪಾದಿಸಲಾಗಿತ್ತು. 


2001-02ನೇ ಸಾಲಿನಲ್ಲಿ 66 ಟಿ.ಎಂ.ಸಿ. ನೀರು ಲಭ್ಮವಾದದ್ದು, ಈ 
ಯತುಮಾನದಲ್ಲಿ 44 ಟಿ.ಎಂ.ಸಿ. ನೀರು ಮಾತ್ರ ಲಭ್ಯವಾಯಿತು. ತಮಿಳುನಾಡಿನ 
ಸಾಂಬಾ ಬೆಳೆಗೆ ಈವರೆಗೆ ಕಂಡುಬಂದಿರುವಂತೆ 72 ಟಿ.ಎಂ.ಸಿ. ಸಾಕಾಗುತ್ತದೆ. 
ಹಾಲಿ ಮೆಟ್ಟೂರಿನಲ್ಲಿ 20 ಟಿ.ಎಂ.ಸಿ. ನೀರಿದ್ದು ಕಳೆದ 11 ವರ್ಷಗಳಿಂದ 
ಗಮನಿಸಿರುವಂತೆ ಈಶಾನ್ಯ ಮಾರುತದ ಮಳೆಯಿಂದ ಕನಿಷ್ಠ 53 ಟಿ.ಎಂ.ಸಿ. 
ಯಷ್ಟು ನೀರು ಮಧ್ಯಂತರ ಜಲಾನಯನ ಪ್ರದೇಶದಿಂದ ಒದಗಿ, 12 ಲಕ್ಷ ಎಕರೆ 
ಬೆಳೆಗೆ ಸಾಕಾಗುತ್ತದೆ. ತಮಿಳುನಾಡು ಈ ವರೆಗೆ ಈ ಪ್ರದೇಶದ ಮೇಲೆ ಹಕ್ಕನ್ನು 
ಸಾಬೀತುಗೊಳಿಸಿಯೂ ಇಲ್ಲ. ಅಂದರೆ ಒಟ್ಟು 73 ಟಿ.ಎಂ.ಸಿ. ನೀರು ಒದಗಿ, 
ಸಮಾನ ಸ್ತರದಲ್ಲಿ ಉಭಯ ರಾಜ್ಯಗಳಿದ್ದರೂ, ತಮಿಳುನಾಡು 25.2 ಲಕ್ಷ ಎಕರೆ 
ನೀರಾವರಿಯನ್ನು ಕಾವೇರಿ ಕಣಿವೆ ಪ್ರದೇಶದಲ್ಲಿ ಮಾಡಿಕೊಂಡು, ಕರ್ನಾಟಕವು 
6.82 ಲಕ್ಷ ಎಕರೆ ನೀರಾವರಿ ಮೀರದಿರಲು ಪ್ರಾಧಿಕಾರದ ಮುಂದೆ ತಡೆಹಾಕುವಂತೆ 
ಆಗ್ರಹಿಸುವುದು ಅನ್ಯಾಯ, ಪಕ್ಷಪಾತೀಯ. ಅಲ್ಲದೆ 1892 ಮತ್ತು 1924 ರ 
'ಒಪ್ಪಂದ'ವೆನ್ನಲಾದುದರ ಪ್ರಕಾರವೂ 1,65000 ಎಕರೆ ಕುರುವೈ ಬೆಳೆಯನ್ನು 
ಮೆಟ್ಟೂರು ವಲಯದಿಂದ ವಾರ್ಷಿಕವಾಗಿ ಬೆಳೆಯಬೇಕೆಂದಿದ್ದರೂ ನದಿ ಕೆಳ 
ಪ್ರದೇಶದ ಅನುಕೂಲವನ್ನು ದುರುಪಯೋಗ ಮಾಡಿಕೊಂಡಿದೆ. ಅಕ್ರಮವಾಗಿ 
ವಿಸ್ತರಿಸಿಕೊಂಡಿದೆ. ಅಂತಾಗಿ ಸಮಾನ ಹಂಚಿಕೆಯ ಸೂತ್ರದ ವಿರುದ್ಧವಾಗಿ 28.2 
ಲಕ್ಷ ಎಕರೆ ನೀರಾವರಿ ಅರ್ಥಾತ್‌ 566 ಟಿ.ಎಂ.ಸಿ. ನೀರನ್ನು ಬಳಸಿಕೊಂಡು, 
ಕರ್ನಾಟಕದ ನೀರಾವರಿಯನ್ನು 6.82 ಲಕ್ಷ ಅಥವಾ 177 ಟಿ.ಎಂ.ಸಿ. ನೀರಿನ 


1352 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಬಳಕೆಗೆ ಮಿತಿಗೊಳಿಸಿಕೊಳ್ಳುವಂತೆ ತಕರಾರು ಮಾಡುವುದು, ಅಸಮಾನತೆಯ 
ಮೋಷಣೆಯೆ ಆಗಿದೆ. ಈ ಹಿನ್ನೆಲೆಗಳಲ್ಲಿ ನೀರಿನ ಬಳಕೆ, ಸಂಗ್ರಹ ಇತ್ಯಾದಿಗಳ 
ಉಭಯ ರಾಜ್ಯಗಳ ಸಮಾನ ಹಂಚಿಕೆ ಕುರಿತು ಪರಿವೀಕ್ಷಣೆ ನಿಗದಿಗೆ ತಜ್ಞರ 
ಸಮಿತಿಯ ಭೇಟಿಯ ಅವಶ್ಯಕತೆ ಇದೆ ಎಂದು 1.1.1996 ರಲ್ಲಿಯ ಪ್ರಧಾನಿಯವರು 
ಆದೇಶಿಸಿದ್ದರು, ಎಂದೆಲ್ಲ ಕಾರ್ಯದರ್ಶಿ ಎಸ್‌.ಜೆ. ಚನ್ನಬಸಪ್ಪನವರು ಪ್ರಮಾಣ 
ಪತ್ರದಲ್ಲಿ ವಿಶದೀಕರಿಸಿದ್ದರು. 


23.9.02ರಂದು ವಾದಗಳನ್ನು ಆಲಿಸಿದ ಸುಪ್ರೀಂಕೋರ್ಟು, ಕರ್ನಾಟಕದ 
ಜಲಾಶಯಗಳಲ್ಲಿನ ನೀರಿನ ಸಂಗ್ರಹ, ಪ್ರಾಧಿಕಾರದ ಆದೇಶದಂತೆ ಮೆಟ್ಟೂರು 
ಜಲಾಶಯಕ್ಕೆ ಬಿಟ್ಟಿರುವ ನೀರು ಈ ಕುರಿತೆಲ್ಲ 27.9.02 ರಂದು ವರದಿ ಸಲ್ಲಿಸುವಂತೆ 
ಕೇಂದ್ರ ಸರ್ಕಾರಕ್ಕೆ ಆದೇಶ ನೀಡಿತು. ತದನುಗುಣವಾಗಿ ಮೂರು ದಿನಗಳ 
ಗಡುವಿನಲ್ಲಿ ಕಾವೇರಿ ಉಸ್ತುವಾರಿ ಸಮಿತಿಯು ಉಭಯ ರಾಜ್ಯಗಳ ಜಲಾಶಯಗಳಿಗೆ 
ಭೇಟಿ ನೀಡಿ ವಸ್ತು ಸ್ಟಿಶಿಯ ಚಿತ್ರ ನೀಡುವಂತಾಯಿತು. ಉಭಯರಾಜ್ಯಗಳು 
ಸಮಿತಿಗೆ ಸಹಕಾರ್‌ ನೀಡ್‌ಬೇಕೆಂಬ ಆದೇಶ್‌ವೂ ಆಯಿತು. 
ಇದೇ ಸಮಯದಲ್ಲಿ ಕಾವೇರಿ ನೀರು ಹಂಚಿಕೆಯ ಸಂಬಂಧದಲ್ಲಿ ಚರ್ಚೆಗಾಗಿ 
ವಿಧಾನಸಭೆ ಮತ್ತು ವಿಧಾನಪರಿಷತ್ತಿನ ವಿಶೇಷ ಸಭೆಯನ್ನು 249.02 ರಂದು 
ಕರೆಯಲಾಗಿತ್ತು. ಉಭಯ ಸದನಗಳ ಕಾರ್ಯಕಲಾಪಗಳ ಸಲಹಾಸಮಿತಿಯ 
ಜಂಟಿ ಸಭೆಯು ನಡೆಯಿತು. ಸುಪ್ರೀಂ ಕೋರ್ಟ್‌ ಮುಂದೆ 30.9.02 ರಂದು 
ಕಾವೇರಿ ಜಲವಿವಾದ ಚರ್ಚೆ ಬರುತ್ತಿದೆ. ಅಗತ್ಯವಾದ ಮಾಹಿತಿ ಸಭೆಗೂ ಬೇಕಿದೆ. 
ಮಾಹಿತಿ ಸಂಗ್ರಹಕ್ಕೆ ಕೇಂದ್ರದಿಂದ ಕಾವೇರಿಯ ಉಸ್ತುವಾರಿ ಸಮಿತಿಯು ಬಂದು 
ಜಲಾಶಯಗಳಿಗೆ ಭೇಟಿ ನೀಡಲಿದೆ. ಕಾವೇರಿ ಕುರಿತ ವಿಷಯದ ಹೆಚ್ಚಿನ ಚರ್ಚೆಯಾಗಿ 
ಈ ಹಿನ್ನೆಲೆಯಲ್ಲಿ ಅಕ್ಟೋಬರ್‌ನಲ್ಲಿ ಉಭಯ ಸದನಗಳನ್ನು ಮತ್ತೆ ಕರೆಯಲಾಗುತ್ತದೆ. 
ಎಂದೂ ತೀರ್ಮಾನವಾಯಿತು. ಇದೇ ದಿನ ಮುಖ್ಯಮಂತ್ರಿಗಳ ಗೃಹ ಕಭೇರಿ 
'ಕೃಷ್ಣಾ'ದಲ್ಲಿ ಮುಖ್ಯಮಂತ್ರಿಯವರು ರಾಜ್ಯದ ಸಂಸದರ ಸಭೆ ಕರೆದು ರಾಜ್ಯದ 
ಕಾವೇರಿ ನೀರು ಬಿಡುಗಡೆಯ ಸಂಕಷ್ಟ ಪರಿಸ್ಥಿತಿ, ಕಾವೇರಿ ಕಣಿವೆ ಪ್ರದೇಶದಲ್ಲಿ 
ನಡೆದಿರುವ ಚಳುವಳಿಯ ವಿಷಯಗಳ ಕುರಿತು ಸಮಾಲೋಚಿಸಿದರು. ಆಗ ಸಭೆಯಲ್ಲಿ 
ಪಾಲ್ಗೊಂಡಿದ್ದ ಸಂಸದರಾದ ಮಾಜಿ ಮುಖ್ಯಮಂತ್ರಿಗಳಾದ ಎಸ್‌. ಬಂಗಾರಪ್ಪ, 
ಎಸ್‌.ಆರ್‌. ಬೊಮ್ಮಾಯಿ, ಕೇಂದ್ರ ಸರ್ವಶ್ರೀ ಗ್ರಾಹಕ ವ್ಯವಹಾರಗಳ ಸಚಿವ 
ವಿ.ಶ್ರೀನಿವಾಸ ಪ್ರಸಾದ್‌, ಲೋಕಸಭಾ ಸದಸ್ಯರಾದ ಶ್ರೀಮತಿ ಮಾರ್ಗರೇಟ್‌ ಆಳ್ಗ, 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1353 


ಅಂಬರೀಷ್‌ ಮತ್ತು ಜಲಸಂಪನ್ಮೂಲ ಸಚಿವ ಎಚ್‌.ಕೆ. ಪಾಟೀಲ್‌ ಅವರುಗಳು, 
ರಾಜ್ಯದ ಕಾವೇರಿ ಜಲಾಶಯಗಳಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗುತ್ತಿವೆ, ಕುಡಿಯುವ 
ನೀರಿಗೂ ತೊಂದರೆ ಆಗಿದೆ. ಬೆಳೆಗೆ ಮಳೆ ಬೇರೆ ಇಲ್ಲ. ಇಂಥ ಸ್ಥಿತಿಯಲ್ಲಿ 
. ತಮಿಳುನಾಡು ಒತ್ತಾಯ ಪಡಿಸುವಂತೆ ನೀರು ಬಿಡಲು ಸಾಧ್ಯವಾಗದು ಎಂದು 

ರಾಜ್ಯ ಸರ್ಕಾರದ ನಿಲುವನ್ನು ಸಮರ್ಥಿಸಿದರು. ಈ ವಿಷಯದಲ್ಲಿ ಶಾಸನಸಭೆಯು 
ರೈತರ ಹಿತವನ್ನು ಗಮನಿಸಿ ಕೈಗೊಂಡಿರುವ ನಿರ್ಣಯಕ್ಕೆ ತಾವೂ ಬದ್ಧ ಎಂದು 


ತಿಳಿಸಿದರು. 


ವೀರು ಬಿಡುಗಡೆ ಕುರಿತಂತೆ ಸರ್ಕಾರವು ದೃಢ ನಿಲುವು ತಳೆದಿರುವ ಕಾರಣ 
ಕಾವೇರಿ ಕಣಿವೆ ಪ್ರದೇಶದಲ್ಲಿ ನಡೆಸುತ್ತಿರುವ ಚಳುವಳಿಯನ್ನು ರೈತರು ಕೈ 
ಬಿಡಬೇಕೆಂದು ಸಭೆಯಲ್ಲಿದ್ದ ಎಲ್ಲರೂ ಪ್ರಾರ್ಥಿಸಿದರು. ರಾಜ್ಯದ ಜಲಾಶಯಗಳಿಗೆ 
ಕಾವೇರಿ ಉಸ್ತುವಾರಿ ಸಮಿತಿಯು ತಪಾಸಣೆಗೆ ಬಂದಾಗ, ಒಣಗಿರುವ ಬೆಳೆ 
ನೋಡಲು, ರೈತರು ಸಹಕರಿಸಬೇಕು ಎಂದೂ ಸಭೆಯು ಮನವಿ ಮಾಡಿತು. 
ಸಭೆಯಲ್ಲಿ ಸರ್ಕಾರವು ಸುಪ್ರೀಂ ಕೋರ್ಟಿನಲ್ಲಿ ಸರಿಯಾದ ಅಂಕಿ ಅಂಶ ನೀಡಿ 
ವಾದಿಸಲಿ ಎಂಬ ಅಭಿಪ್ರಾಯವೂ ವ್ಯಕ್ತವಾಯಿತು. ಇದಲ್ಲದೆ ರಾಜ್ಯದ ರೈತರ 
ಕಾವೇರಿ ನೀರಿನ ಕುರಿತ ರೈತರ ಹೋರಾಟಕ್ಕೆ ಚಲನಚಿತ್ರೋದ್ಯಮ, ಕರ್ನಾಟಕ 
ರಾಜ್ಯದ ನಿಲುವಿಗೆ ಸ್ಪಂದಿಸಿದ ಸಮರ್ಥನೀಯ ಜನಮಿಡಿತ, ಜನಶಕ್ತಿ ಎನಿಸಿತ್ತು. 
ಧರಣಿ ಸತ್ಕಾಗ್ಲಹ ಮಾಡಿ "ಕಾವೇರಿಗೆ ನಾವು ಹಕ್ಕುದಾರರು' ಎಂಬ ಅವರ 
ಘೋಷಣೆ ಕೂಡ ಗಮನಾರ್ಹವಾಗಿತ್ತು. 


ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಶ್ರೀ ಎಸ್‌.ಎಂ. ಕೃಷ್ಣ ಅವರಿಗೆ 
ಜಲಸಂಪನ್ಮೂಲ ಸಚಿವ ಶ್ರೀ ಎಚ್‌.ಕೆ. ಪಾಟೀಲ್‌, ಮುಖ್ಯಕಾರ್ಯದರ್ಶಿ 
ಕಾರ್ಯದರ್ಶಿ ಶ್ರೀ ಎಸ್‌.ಜೆ. ಚನ್ನಬಸಪ್ಪ, ಎಂಜನೀಯರ್‌ ಶ್ರೀ ಹೃಷಿಕೇಶ್‌ 
ಅವರಿಗೆ ನ್ಯಾಯಾಲಯ ನಿಂದನಾ ನೋಟೀಸನ್ನು ಸುಪ್ರೀಂಕೋರ್ಟ್‌ ಜಾರಿ 
ಮಾಡಿ 30.9.02 ರಂದು ವಿಚಾರಣೆ ಇರುವ ಬಗ್ಗೆ ತಿಳಿಸಿತು. ಆದರೆ ವಿಚಾರಣೆಯು 
ಅಂತಿಮವಾಗಿ 24.10.02 ಕೈ ಮುಂದೂಡಲ್ಪಟ್ಟಿತು. 


ಕಾವೇರಿ ಉಸ್ತುವಾರಿ ಸಮಿತಿಯು ಕೇಂದ್ರ ಜಲಸಂಪನ್ಮೂಲ ಮಂತ್ರಾಲಯದ 
ಕಾರ್ಯದರ್ಶಿ ಶ್ರೀ. ಎ.ಕೆ. ಗೋಸ್ಟಾಮಿ ಅವರ ನೇತೃತ್ವದಲ್ಲಿ (ಸದಸ್ಯರು: ಕರ್ನಾಟಕ, 
ಕೇರಳ, ತಮಿಳುನಾಡು, ಪಾಂಡಿಚೆರಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, 


1354 ಕರ್ನಾಟಕ ಥೈ ತ ಚಳವಳಿ-ಸತ್ಯಾಗ್ಲಹಗಳು 


ಕೇಂದ್ರೀಯ ಜಲ ಆಯೋಗದ ಛೇರ್‌ಮನ್‌, ಈ ರಾಜ್ಯಗಳ ಕೇಂದ್ರೀಯ ಜಲ 
ಆಯೋಗದ ಮುಖ್ಯ ಅಭಿಯಂತರರು) ಕರ್ನಾಟಕದ ಕೆ.ಆರ್‌.ಎಸ್‌, ಕಬಿನಿ, 
ಹಾರಂಗಿ, ಹೇಮಾವತಿ ಜಲಾಶಯಗಳಿಗೆ 24, 25.9.02 ರಂದು ಭೇಟಿ ನೀಡಿತು. 
ತಮಿಳುನಾಡು ಮತ್ತು ಪಾಂಡಿಚೆರಿಯ ಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಹಾಜರಿರಲಿಲ್ಲ. 
ಸಮಿತಿಯು ಹೇಮಾವತಿ, ಹಾರಂಗಿ, ಕಬಿನಿ, ಕೆ.ಆರ್‌.ಎಸ್‌. ರೈತರನ್ನು ಭೇಟಿ 
ಮಾಡಿತು. 


ಮೈಸೂರಿನಲ್ಲಿ ಕಾವೇರಿ ಕ್ರಿಯಾ ಸಮಿತಿ, ಕಬಿನಿ ಹೋರಾಟ ಸಮಿತಿ, 
ನಂಜನಗೂಡು ತಾ.ಕಬಿನಿ ಕಾವೇರಿ ಹೋರಾಟ ಸಮಿತಿ ಪರವಾಗಿ ಕೊಟ್ಟ 
ಮನವಿಗಳನ್ನು ಉಸ್ತುವಾರಿ ಸಮಿತಿಯು ಸ್ವೀಕರಿಸಿತು. ಸಮಿತಿಯು ಕೆ.ಆರ್‌.ಎಸ್‌.ಗೆ 
ಬಂದಾಗ ಹಲವಾರು ರೈತರು ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. : 
ಅಲ್ಲಿನ ಪ್ರವಾಸಿ ಮಂದಿರದಲ್ಲಿ ಮಂಡ್ಯ ಜಿಲ್ಲಾ ಕಾವೇರಿ ಹಿತರಕ್ಷಣಾ ಸಮಿತಿ, 
ರಾಜ್ಯ ರೈತ ಸಂಘದ ಅಧ್ಯಕ್ಷರುಗಳು ಮನವಿ ಪತ್ರಗಳನ್ನು ಉಸ್ತುವಾರಿ ಸಮಿತಿಗೆ 
ಸಲ್ಲಿಸಿದರು. ಮನವಿ ಪತ್ರದಲ್ಲಿ ತೀವ್ರ ಬರಗಾಲ ಬಂದಿದೆ. ಕಳೆದ ವರ್ಷ 
ಜಲಾಶಯದಲ್ಲಿ ಸಂಗ್ರಹವಿದ್ದ 32.22 ಟಿ.ಎಂ.ಸಿ. ನೀರು ಇಂದು 14 ಟಿ.ಎಂ.ಸಿ. 
ಗಿಂತಲೂ ಕಡಿಮೆಗಿಳಿದಿದೆ. ಒಳ ಹರಿವಿನ ಪ್ರಮಾಣ ಕಾಸಿದಿದೆ. 
ಕೆ.ಆರ್‌.ಎಸ್‌.ಅಚ್ಚುಕಟ್ಟು ಪ್ರದೇಶಕ್ಕೆ ಡಿಸೆಂಬರ್‌ವರೆಗೆ ಬೇಕಾಗಿರುವ 40 ಟಿ.ಎಂ.ಸಿ. 
ನೀರಿನ ಸಂಗಹದ ಬದಲು ಅದರ ಮೂರನೇ ಒಂದು ಭಾಗ ಮಾತ್ರ ಇದ್ದು 
ಬೆಳೆದು ನಿಂತಿರುವ ಬೆಳೆಗೆ ಸಾಕಾಗುವುದಿಲ್ಲ. ತಮಿಳುನಾಡಿನಲ್ಲಿ ಅಕ್ಟೋಬರ್‌ನಿಂದ 
ಡಿಸೆಂಬರ್‌ವರೆಗೆ ಮಳೆ ಆಗುವ ಕಾರಣ ಇಲ್ಲಿಂದ ನೀರು ಬಿಡುಗಡೆ 
ಆಗತ್ಯವಾಗುವುದಿಲ್ಲ ಎಂದೆಲ್ಲ ವಿವರಿಸಲಾಗಿತ್ತು. 


ಉಸ್ತುವಾರಿ ಸಮಿತಿಯು ಆ ನಂತರ ಬೆಂಗಳೂರಿನ ವಿಧಾನ ಸೌಧದಲ್ಲಿ 
ಸಭೆ ಮಾಡಿ ಚರ್ಚೆ ನಡೆಸಿತು. ತಮಿಳುನಾಡಿನ ಪ್ರಶಿನಿಧಿ ಗೈರು ಹಾಜರಾಗಿದ್ದರು. 
ತಮಿಳುನಾಡಿನ ಮೆಟ್ಟೂರು ಜಲಾಶಯಕ್ಕೂ ಹೋಗಿ, ಮಾಹಿತಿ ಸಂಗ್ರಹಿಸಿ, ಅಲ್ಲಿನ 
ರೈತರನ್ನು ಭೇಟಿ ಮಾಡಿ ಅಂತಿಮವಾಗಿ ವರದಿ ಸಲ್ಲಿಸುವ ಬಗ್ಗೆ ಸಮಿತಿಯು 
ತಿಳಿಸಿತು. ತಮಿಳುನಾಡಿನಲ್ಲಿ 12.10.02 ರಂದು ಸಮಿತಿಯು ಸಂಚರಿಸಿ, ಮಾಹಿತಿ 
ಸಂಗ್ರಹಿಸಿ ವರದಿಯನ್ನು ಅಂತಿಮಗೊಳಿಸಿ ಪ್ರಾಧಿಕಾರಕ್ಕೆ ಸಲ್ಲಿಸಿತು. ವರದಿಯ 
ಮುಖ್ಯಾಂಶಗಳು ಇಂತಿವೆ. 


ಕಾವೇರಿ: ಜಲವಿಬಾದ - ಐತೀರ್ಪು - ಚಳವಳಿಗಳು 1355 


೦ಬರ್‌ 02ರಲ್ಲಿ ಹಾಲಿ ಬಳಕೆಗೆ ಇರಬೇಕಾಗಿದ್ದ ನಿರೀಕ್ಷಿತ 104.551 
ಟಿ.ಎಂ.ಸಿ. ಬದಲು 97.029 ಟಿ.ಎಂ.ಸಿ. ನೀರಿದ್ದು, ಕಳೆದ ಸಾಲಿನ ಇದೇ 
ಅವಧಿಯಲ್ಲಿ ಒಟ್ಟು 165.745 ಟಿ.ಎಂ.ಸಿ. ನೀರು ಇತ್ತು. ಅಂದರೆ ತಾಂತ್ರಿಕ 
ಪರಿಣತರ ರೀತೃವೂ ಕರ್ನಾಟಕದ ಜಲಾಶಯಗಳ ಇಂದಿನ ನೀರಿನ ಸಂಗ್ರಹ 
ಸ್ಥಿತಿ ತೀರ ಶೋಚನೀಯವಾಗಿದೆ. ಹಾಲಿ ಇರುವ ಬೆಳೆಗೆ ಸದ್ಯ 67.39 ಟಿ.ಎಂ.ಸಿ. 
ನೀರು ಎಂದಾದರೂ, ಬೆಳೆ ಪರಿಸ್ಥಿತಿ ಗಮನಿಸಿ ರಕ್ಷಣೆಗೆ ಕನಿಷ್ಟ 94 ಟಿ.ಎಂ.ಸಿ. 
ನೀರು, ಹಾಗು ಮೇ 03 ರವರೆಗೆ ಕುಡಿವ ನೀರಿನ ಪೂರೈಕೆಗೆ 14 ಟಿ.ಎಂ.ಸಿ. 
ನೀರು (ನೀರಿನ ಆವೀಕರಣ ಸೇರಿ) ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರ 
ಆಗಹಿಸಿದೆ. ರೈತರ ಪ್ರತಿನಿಧಿಗಳೊಡನೆ ಚರ್ಚಿಸಿದಾಗಲೂ ಕರ್ನಾಟಕ ಜಲಾಶಯಗಳ 
ನೀರು ಸಂಗ್ರಹ ಸ್ಥಿತಿ ತೀರ ವಿಷಮವಿದ್ದು, ಹಾಲಿ ಇರುವ ನೀರು, ಇರುವ ಬೆಳೆ 
ರಕ್ಷಣೆ ಹಾಗು ಕುಡಿಯುವ ನೀರಿನ ಪೂರೈಕೆಗೆ ಆದ್ಯತೆಯ ಮೇಲೆ ಬೇಕು; 
ಇನ್ನಷ್ಟು ಕಾಲ ತಮಿಳುನಾಡಿನ ಸಾಂಬಾ ಬೆಳೆ ಬಿತ್ತನೆ ಕಾರ್ಯವನ್ನು ಮುಂದೂಡಲು 
ಅವಕಾಶವಿದೆ, ಎಂದು ಮನವರಿಕೆ ಮಾಡಿದರು. ಕರ್ನಾಟಕದ ಅಧಿಕಾರಿ 
ವಲಯದೊಡನೆ ಸಭೆ ನಡೆಸಿದಾಗಲೂ; ಪ್ರಸಕ್ತ ವರ್ಷದಲ್ಲಿ ತೀವ್ರ ಬರಗಾಲವಿದೆ. 
ಹಾಲಿ ಇರುವ ನೀರಿನ ಸಂಗ್ರಹದಿಂದ ಬೆಳೆಗಾಗಲಿ, ಕುಡಿಯಲಿಕ್ಕಾಗಲಿ ಪೂರ್ಣ 
ಪೂರೈಸುವುದು ತೀರ ದುಸ್ತರವಾಗಿದೆ. ಅದೇ ತಮಿಳುನಾಡಿಗೆ ಈಶಾನ್ಯ ಮಾರುತದ 
ಮಳೆಯ ಆಶೆಯಾದರೂ ಇದೆ. ಇಲ್ಲಿಗಿಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. 


1, 2 ಅಕ್ಟೋಬರ್‌ 02 ರಂದು ತಮಿಳುನಾಡಿನ ಮೆಟ್ಟೂರು ಜಲಾಶಯಕ್ಕೆ 
ಭೇಟಿಕೊಟ್ಟ ಸಂದರ್ಭದಲ್ಲಿ ಕಳೆದ ವರ್ಷ ಇದೇ ಅವಧಿಯಲ್ಲಿ ಇದ್ದ 20.764 
ಟಿ.ಎಂ.ಸಿ. ನೀರಿನ ಬದಲು 12.913 ಟಿ.ಎಂ.ಸಿ. ನೀರಿದ್ದು, ಸಂಗಹ ಸ್ಥಿತಿಯು 
ತೀರ ಶೋಚನೀಯವಾಗಿದೆ. ತಾಂತ್ರಿಕ ಪರಿಣತರು ಕರ್ನಾಟಕದಲ್ಲಿ ದೃಢೀಕರಿಸಿದಂತೆ 
ಇಲ್ಲಿಯೂ ನೀರಿನ ಮಟ್ಟ ಕುರಿತು ದೃಢೀಕರಿಸಿದರು. ಬಹುತೇಕವಾಗಿ ರೈತರು 
ಕುರುವೈ ಭತ್ತದ ಬೆಳೆ ಬಿತ್ತನೆ ಹಾಗು ಕುಯಿಲು ಮಾಡಲಾಗದಿರುವುದು 
ಕಂಡುಬಂದಿತು. ಇದಕ್ಕೆ ಕಾರಣ ನೈರುತ್ಯ ಮಾರುತ ಮಳೆ ಇಡೀ ಕಾವೇರಿ 
ಕಣಿವೆಯಲ್ಲಿ ವಿಫಲವಾಗಿ ಮೆಟ್ಟೂರಿನಿಂದ ನೀರಿನ ವಿಳಂಬ ಬಿಡುಗಡೆಯೇ ಆಗಿತ್ತು 
ಸಾಂಬಾ ಬೆಳೆಯನ್ನು ಬಹಳಷ್ಟು ರೈತರು ಬಿತ್ತಲ್ಲ ಭೂಮಿಯನ್ನು ಹದ ಸಾಗುವಳಿ 


1356 ಕರ್ನಾಟಕ ಥೈತ ಚಳವಳಿ-ಸತ್ಯಾಗ್ರಹಗಳು 


ಮಾಡಲು ತುರ್ತಾಗಿ 63 ಟಿ.ಎಂ.ಸಿ. ನೀರು ಅಗತ್ಯವಿದೆ. ಕುಡಿಯುವ ನೀರಿನ 
ಪೂರೈಕೆಗೆ 10 ಟಿ.ಎಂ.ಸಿ. (ನೀರಿನ ಆವೀಕರಣ ಸೇರಿ) ನೀರು ಅಗತ್ಯವಿದೆ. ರೈತ 
ಪ್ರತಿನಿಧಿಗಳೊಡನೆ ಚರ್ಚಿಸಿದಾಗ, ಸಾಂಬಾ ಹಾಗು ಕುರುವೈ ಬೆಳೆ ನೀರಿನ 
ಅಭಾವದಿಂದ ಹಾಳಾಗಿವೆ; ಕೃಷಿ ಕೂಲಿ ನಷ್ಟ ದನಕರುಗಳಿಗೆ ಮೇವಿನ ಅಭಾವವಿದೆ 
ಎಂದೆಲ್ಲ ಮನವರಿಕೆ ಮಾಡಿದರು. 


ಈ ಹಿನ್ನೆಲೆಯಲ್ಲಿ ಸಮಾರೋಪ ಮಾಡಿ ಹೇಳಿದರೆ; 2002-03ನೇ ಜಲವರ್ಷ 
ತೀರ ಅನಾವೃಷ್ಟಿಯದಾಗಿದೆ. ಕಾವೇರಿ ಕಣಿವೆಯಲ್ಲಿ ನೈರುತ್ಯ ಮಾರುತ ತೀರ 
ಹಾನಿಗೀಡಾಗಿದೆ. ಕರ್ನಾಟಕಕ್ಕೆ ತುರ್ತು ಅಗತ್ಯವಿರುವ 67.39 ಟಿ.ಎಂ.ಸಿ. ಯಷ್ಟು 
ಬೆಳೆ ನೀರು, 14 ಟಿ.ಎಂ.ಸಿ. ಕುಡಿವ ನೀರಿನ ಮೊತ್ತದ ಬದಲಿಗೆ 45 ಟಿ.ಎಂ.ಸಿ. 
ನಷ್ಟು ಮಾತ್ರ ನೀರಿನ ಸಂಗ್ರಹವಿದೆ; ತಮಿಳುನಾಡಿನ ಮೆಟ್ಟೂರು ಜಲಾಶಯದಲ್ಲಿ 
13.305 ಟಿ.ಎಂ.ಸಿ. ನೀರಿದ್ದು, ಅವರ 11 ಲಕ್ಷ ಎಕರೆಗೆ 63 ಟಿ.ಎಂ.ಸಿ; ಕುಡಿವ 
ನೀರು 10 ಟಿ.ಎಂ.ಸಿ. ನಷ್ಟು ಅಗತ್ಯವಿದೆ, ಎಂದೆಲ್ಲ ಮಂಡನೆ ಆಗಿತ್ತು. 


ಈ ನಡುವೆ 25.9.2002 ಹಾಗು 26.9.02 ರಂದು ನ್ಯಾಯಾಲಯ 
ನಿಂದನೆ ಸಂಬಂಧವೆಂದು ಕೋರ್ಟಿನಿಂದ ನೋಟೀಸ್‌ ಬಂದಿತ್ತು. ಆ ಸಂಬಂಧ 
ಮುಖ್ಯಮಂತ್ರಿ ಕೃಷ್ಣ ಅವರು ವಿವರಗಳನ್ನು ಮಂಡಿಸಬೇಕಾಯಿತು. ಅಂತಾಗಿ 
ತಮಿಳುನಾಡಿನ ನ್ಯಾಯಾಲಯ ನಿಂದನೆ ಆರೋಪ ಕುರಿತ ಅರ್ಜಿ ವಿಚಾರಣೆ 
4.10.2002 ರಂದು ಬರುವುದರ ಹಿನ್ನೆಲೆಯಲ್ಲಿ 3.10.2002 ನೇ ಗುರುವಾರದಂದು 
ಮುಖ್ಯಮಂತ್ರಿ ಎಸ್‌.ಎಂ. ಕೃಷ್ಣ ಅವರು ನ್ಯಾಯಾಲಯಕ್ಕೆ ಪಮಾಣ ಪತ್ರ ಸಲ್ಲಿಸಿದರು. 
ಹಾಗೆ ಸಲ್ಲಿಸುವಲ್ಲಿ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬೇಕಾದ ಆಜ್ಞೆಯ 
ಪಾಲನೆಗೆ ಸಾಧ್ಯವಾದ ಎಲ್ಲ ಕ್ರಮ ಕೈಗೊಳ್ಳಲಾಗಿದೆ. ನಮ್ಮ ಕಡೆಯಿಂದ ನ್ಯಾಯಾಲಯ 
ನಿಂದನೆ ಆಗಿಲ್ಲ. ಉದ್ದೇಶಪೂರ್ವಕವಾಗಿ ಆದೇಶ ಉಲ್ಲಂಘಿಸುವ ಕಾರ್ಯ 
ಯಾವ ಮಟ್ಟದಲ್ಲಿಯೂ ರಾಜ್ಯದಿಂದ ನಡೆದಿಲ್ಲ. ಆಕಸ್ಸಾತ್‌ ಕಾವೇರಿ ನೀರಿನ 
ಬಿಡುಗಡೆ ಸಂದರ್ಭದಲ್ಲಿ ಸಾಂವಿಧಾನಿಕ ಹೊಣೆಯ ಚಾಲನೆಯಲ್ಲಿ ಏನಾದರೂ 
ಲೋಪವಾಗಿದೆ ಎಂದು ನ್ಯಾಯಾಲಯ ಭಾವಿಸಿದರೆ ವಿಷಾದ ವ್ಯಕ್ತಪಡಿಸುವೆ 
ಎಂದೂ ಅವರು ಹೇಳಿದರು. ಆದೇಶ ಪಾಲನೆಯ ಜೊತೆಗೆ ರಾಜ್ಯದ ರೈತರ 
ಹಿತ, ಕುಡಿಯುವ ನೀರೊದಗಣಿಗೆ ಪ್ರಾಮಾಣಿಕ ಪ್ರಯತ್ನ ನಮ್ಮದಾಗಿದೆ. ಹೀಗಾಗಿ 
ನ್ಯಾಯಾಲಯ ನಿಂದನೆಯ ಆರೋಪಕ್ಕೆ ತಮ್ಮನ್ನು ಈಡು ಮಾಡಬಾರದೆಂದು 
ಪ್ರಾರ್ಥಿಸಿದರು. ಮುಖ್ಯಮಂತಿಗಳು ತಮ್ಮ ಪ್ರಮಾಣ ಪತ್ರದಲ್ಲಿ; ಕರ್ನಾಟಕ ಹಾಗು 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1357 


ಕೇಂದ್ರೀಯ ಜಲ ಆಯೋಗದ ಮಾಪನ ಕೇಂದ್ರ ಅಂತರರಾಜ್ಯದ ಗಡಿಯಾದ 
ಬಿಳಿಗುಂಡ್ಲು ನಡುವಣ ಕಾವೇರಿ ಜಲಾನಯನ ಹಾಗು ಬಿಳಿಗುಂಡ್ತು, ತಮಿಳುನಾಡಿನ 
ಮೆಟ್ಟೂರು ಜಲಾಶಯ ನಡುವಣ ಕಾವೇರಿ ಜಲಾನಯನದ ಒಳ ಹರಿವಿನ 
ನೀರಿನ ಪ್ರಮಾಣದ ಲೆಕ್ಕಾಚಾರವನ್ನು ಕಳೆದ 11 ವರ್ಷಗಳ ಸರಾಸರಿ ಅಂಕಿ 
ಅಂಶಗಳನ್ನು ಆಧರಿಸಿ ಕರ್ನಾಟಕದ ಜಲಾಶಯಗಳಿಂದ ತಮಿಳುನಾಡಿಗೆ ಹರಿಸಿದ 
ನೀರಿನ ಪ್ರಮಾಣ; ನ್ಯಾಯಾಲಯದ ಆದೇಶದಂತೆ ಕಬಿನಿ ಜಲಾಶಯದಿಂದ 
4.9.2002 ರಿಂದ ನೀರು ಬಿಟ್ಟ ಮೇಲೆ 7.9.2002 ರಲ್ಲಿ ಆಕ್ರೋಶಗೊಂಡ 
ರೈತರಿಂದ ನೀರು ಬಿಡುಗಡೆಗೆ ಅಡಚಣೆ ಹಾಗು ಜಲಾಶಯದ ಕೆಸ್ಟ್‌ ಗೇಟ್‌ಗೆ 
ಹಾನಿ; ಹೀಗೆ ಉದ್ರಿಕ್ತ ಸನ್ನಿವೇಶದಿಂದಾಗಿ ನೀರು ಬಿಡುಗಡೆ ಸದ್ಯ ನಿಲ್ಲಿಸಲಾಗಿತ್ತು. 
ಕೆ.ಆರ್‌.ಎಸ್‌.ನಿಂದಲೂ ಇಂಥ ಪರಿಸ್ಥಿತಿಯಲ್ಲಿ ನೀರನ್ನು ಬಿಡುವುದು ಅಸಾಧ್ಯವಾಗಿತ್ತು. 
ಆದರೂ ಕಾವೇರಿ ಪ್ರಾಧಿಕಾರದ ಆದೇಶದ ರೀತ್ಯಾ 9 ಸಾವಿರ ಕ್ಯೂಸೆಕ್ಸ್‌ ನೀರು 
ಬಿಡುಗಡೆ ಮಾಡುವುದಾಗಿದ್ದರೂ 14.9.2002 ರಂದು ಮತ್ತೆ ನೀರಿನ ಬಿಡುಗಡೆ 
ಅಬಾಧಿತವಾಗಿ 10 ಸಾವಿರ ಕ್ಕುಸೆಕ್ಸ್‌ ನೀರನ್ನೂ 18.9.2002 ರ ವರೆಗೆ ಬಿಡಲಾಯಿತು. 
ಅಂದು ಚಳುವಳಿಕಾರ ರೈತರಲ್ಲಿ ಮೂರ್ನಾಲ್ಕು ರೈತರು ಕಪಿಲಾ ನದಿಗೆ ಹಾರಿದರು. 
ಅವರಲ್ಲಿ ಒಬ್ಬ ರೈತ ಸಾಯಲಾಗಿ ನೀರು ಬಿಡುಗಡೆಯನ್ನು ಸ್ಥಗಿತಗೊಳಿಸಬೇಕಾಯಿತು. 
ತಮಿಳುನಾಡು ಕರ್ನಾಟಕದಿಂದ ಬಂದ ಬಾಕಿಯ ನೀರಿನ ಪ್ರಮಾಣ ಕುರಿತ 
ಮಾಹಿತಿಯನ್ನು ತಪ್ಪಾಗಿ ನೀಡಿದೆ. ವಾಸ್ತವದಲ್ಲಿ 1991 ರಿಂದ 2002ರ ವರೆಗೆ 
ನ್ಯಾಯಾಧಿಕರಣ ನಿಗದಿಗೊಳಿಸಿದ್ದ 205 ಟಿ.ಎಂ.ಸಿ. ಗಿಂತ ಹೆಚ್ಚು ನೀರನ್ನು 
ಕರ್ನಾಟಕ ಅದಕ್ಕೆ ಒದಗಿಸಿದೆ. ನಮ್ಮಲ್ಲಿ ಕಾವೇರಿ ಕಣಿವೆಯ 5.9 ಲಕ್ಷ ಎಕರೆ 
ಬೆಳೆ ರಕ್ಷಣೆ, ಕುಡಿಯುವ ನೀರಿನ ಪೂರೈಕೆ ಬಗ್ಗೆಯ ಚಿಂತೆ ಆಗಿದೆ. ತಮಿಳುನಾಡಿನ 
ರೈತರು ನೀರು ಉಳಿತಾಯ ವಿಧಾನ ಅನುಸರಿಸಿ ದಾಖಲೆ ಪ್ರಮಾಣದ ಭತ್ತವನ್ನು 
1987-88ರಲ್ಲಿ ಕುರುವ್ಯೈ ಬೆಳೆಯನ್ನು 1.65 ಲಕ್ಷ ಎಕರೆ ಮಿತಿಯ 1924ರ 
ಒಪ್ಪಂದವನ್ನು ಉಲ್ಲಂಘಿಸಿ, ಬೆಳದು ಅಕ್ರಮವಾಗಿ ಬೆಳ ಪದೇಶವನ್ನು ವಿಸ್ಥರಿಸಿಕೊಂಡು 
ಅದಕ್ಕೆ ರಕ್ಷಣೆಯನ್ನು ಈಗ ನ್ಯಾಯಾಧಿಕರಣದ ಮುಂದೆ ಕೋರುತಿದೆ. ಈ ವಿಷಯವೇ 
ತಮಿಳುನಾಡಿನ ನ್ಯಾಯಾಲಯ ನಿಂದನೆಯ ಅರ್ಜಿಯನ್ನು ಅಸಿಂಧುಗೊಳಿಸಬಲ್ಲುದು. 
1892, 1924ರ ಒಪ್ಪಂದಗಳು ಕರ್ನಾಟಕದ ಮೇಲೆ ಹೇರಿದ ಅನ್ಯಾಯದ 
ಒಪ್ಪಂದಗಳು. ತತ್ತಲವಾಗಿ ಕಾವೇರಿ ನದಿ ನೀರಿನ ಶೇ. 80 ಭಾಗ ತಮಿಳುನಾಡಿನ 
ಪಾಲಾಗುತ್ತ ಬಂದಿದೆ. 1974ರ ನಂತರ ಕಾವೇರಿ ನೀರಾವರಿ ಪ್ರದೇಶವನ್ನು 
ಅಕ್ರಮವಾಗಿ 28 ಲಕ್ಷ ಎಕರೆಗಳಿಗೆ ಏರಿಸಿಕೊಂಡಿದೆ. ಆದರೆ ಕರ್ನಾಟಕ ಕಾವೇರಿ 


1358 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ನೀರಾವರಿ ಪ್ರದೇಶವನ್ನು 6.8 ಲಕ್ಷ ಎಕರೆಗಳಿಗೆ ಮಿತಗೊಳಿಸಿರುವುದು ಅನ್ಯಾಯ. 
ನದೀ ಕಣಿವೆಯ ಕೆಳಭಾಗದ ಎಲ್ಲ ಹಕ್ಕು ಮೀಸಲು ಎಂಬ ತಮಿಳುನಾಡಿನ 
ವಾದ ಜಗತ್ತಿನೆಲ್ಲೂ ಕಾಣದ ವಿಷಯ. ಈ ಕಾರಣಗಳಿಂದಲೇನೋ 1991 ರಲ್ಲಿ 
ಕಾವೇರಿ ನ್ಯಾಯಾಧಿಕರಣದ ಮಧ್ಯಂತರ ಆದೇಶಕ್ಕೆ ಕರ್ನಾಟಕ ಹಾಗು 
ತಮಿಳುನಾಡಿನಲ್ಲಿ ಆಕ್ರೋಶಗೊಂಡ ಪ್ರತಿಭಟನೆಗಳು ಮುಖಾಮುಖಿ 
ಎನ್ನುವಂತಾದುವು. ಇದರಿಂದ ತಮಿಳರು ಹಾಗು ಕನ್ನಡಿಗರು ಉಭಯ ರಾಜ್ಯಗಳಿಂದ 
ವಲಸೆ ಹೋಗಬೇಕಾಯಿತು. ನಿರಾಶ್ರಿತ ಶಿಬಿರಗಳನ್ನೂ ಗಡಿಗಳಲ್ಲಿ ತೆರೆಯಬೇಕಾಯಿತು. 
100 ಕೋಟಿ ರೂ.ಗಳಷ್ಟು ನಷ್ಟವೂ ಸಂಭವಿಸಿತು. ಈ ಹಿನ್ನೆಲೆಗಳಿಂದಾಗಿ ಉಸ್ತುವಾರಿ 
ಸಮಿತಿಯ ಪ್ರತ್ಯಕ್ಷ ಕ್ಷೇತ್ರಾಧ್ಯಯನದಿಂದ ಒದಗುವ ವರದಿ ಮುಖ್ಯವಾಗಿದೆ ಎಂದೆಲ್ಲ 
ವಿಷಯಗಳು ಪ್ರಮಾಣ ಪತ್ರದಲ್ಲಿ ಸೂಚಿತಗೊಂಡಿದ್ದುವು;* * ಈ ಹಿಂದೆ ಹೇಳಿದಂತೆ, 
. ಕಾವೇರಿ ಉಸ್ತುವಾರಿ ಸಮಿತಿಯು ಕಾವೇರಿ ನದೀ ಪ್ರಾಧಿಕಾರದ ಅಧ್ಯಕ್ಷ ಅಟಲ್‌ 
ಬಿಹಾರಿ ವಾಜಪೇಯಿ ಅವರಿಗೆ ಹಾಗು ಸರ್ವೋ ಚ್ಛನ್ಯಾಯಾಲಯಕ್ಕೆ ಸಲ್ಲಿಸಿದ 
ವರದಿಯಲ್ಲಿ; ನೈರುತ್ಯ ಮಾರುತದ ಮಳೆ ಬರದೆ ಕಾವೇರಿ ಕಣಿವೆಯಲ್ಲಿ ನೀರಿನ 
ಬರ, ಜಲಾಶಯಗಳಲ್ಲಿ ಒಳಹರಿವಿನ ನೀರಿನ ಪ್ರಮಾಣದ ಕುಸಿತ, ಸೆಪ್ಪೆಂಬರ್‌ 
30ರ ವೇಳೆಗೆ ಕಾವೇರಿ ಜಲಾಶಯದ ಲಭ್ಯ ನೀರಿನ ಸಂಗ್ರಹ, ನವೆಂಬರ್‌ ವೇಳೆಗೆ 
ಒಳ ಹರಿವಿನ ನಿರೀಕ್ಷೆ, ಕುಡಿಯುವ ನೀರಿನ ಮತ್ತು ನೀರು ಆವಿಯಾಗುವ 
ಪ್ರಮಾಣ ಜೊತೆಗೆ ಕರ್ನಾಟಕಕ್ಕೆ ಬರುವ ಮೇ 14, 2003ರ ವರೆಗೆ ಬೇಕಾದ 14 
ಟಿ.ಎಂ.ಸಿ. ನೀರಿನ ಅಗತ್ಯ, ತಮಿಳುನಾಡಿನ ಕಾವೇರಿ ಕಣಿವೆಯ ಸಾಂಬಾ ಬೆಳ 
ನಾಟಿ ಕಾರ್ಯ, 11 ಲಕ್ಷ ಎಕರೆಗೆ ಬೇಕಾಗುವ ಹಾಗು ಕುಡಿಯುವ ನೀರಿನ 
ಪೂರೈಕೆಗೆ ಬೇಕಾದ ನೀರು ತಮಿಳುನಾಡಿಗೆ ಅಕ್ಟೋಬರ್‌ ಮೂರನೇ ವಾರದ 
ವೇಳೆಗೆ ಬೀಳುವ ಈಶಾನ್ಯ ಮಾರುತದ ಮಳ ಇತ್ಯಾದಿ ಕುರಿತೆಲ್ಲ ವಿಷಯಗಳ 
ಮಂಡನೆ ಇತ್ತು *' ಆದರೆ ವಿಚಾರಣೆ 24.10.02ಕ್ಕೆ ಮುಂದೂಡಲ್ಲಟ್ಟಿತು. 


ರಾಜ್ಯ ಸರ್ಕಾರ ಸುಪ್ರೀಂಕೋರ್ಟಿನ ಮುಂದೆ ಕಾವೇರಿ ನೀರು ಬಿಡುಗಡೆ 
ಸಂಬಂಧವಾಗಿ ತನ್ನ ಸಮಜಾಯಿಷಿಗಳನ್ನು ಮೇಲ್ಕಂಡಂತೆ ಮಂಡಿಸಿತ್ತು. ಆ 
ನಂತರ ಮಾನ್ಯ ಮುಖ್ಯಮಂತ್ರಿಗಳು ಅಕ್ಟೋಬರ್‌ 7 ರಿಂದ 12.10.2002 ರವರೆಗೆ 
ಕಾವೇರಿ ಪಾದಯಾತ್ರೆ ಮಾಡಿ, ಮಂಡ್ಯದಲ್ಲಿ ಭಾರಿ ರ್ಯಾಲಿಯಲ್ಲಿ ಜನ ಸಾಗರದ 
ಮುಂದೆ ನಡೆಇದದ್ದು; ಕಾವೇರಿ ಕೃಷ್ಣೆಯರ ಪ್ರದೇಶದ ಜನರ ಹಿತಕ್ಕೆ ಸರ್ಕಾರ 
ಬದ್ಧ. ರಾಷ್ಟ್ರೀಯ ಜಲನೀತಿ ನಿರೂಪಿತವಾದರೆ ಅಂತರರಾಜ್ಯ ನದಿ ವಿವಾದಕ್ಕೆ 


* 26-27 Cauvery Water Dispute-people s struggle for rightful share vol.l, opp. 
cit., pp. 205-226 and p.189 


» 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1359 


ಒಂದು ಪರಿಹಾರ ದೊರಕುತ್ತದೆ. ನೂರಾರು ವರ್ಷಗಳಿಂದ ಕಾವೇರಿ ವಿವಾದದ 
ಹಾದಿ ಹರಿದು ಬಂದಿರುವಲ್ಲಿ ತತ್‌ಕ್ಷಣವೆ ಪರಿಹಾರವಾಗುವುದು ಕಷ್ಟ ಕನ್ನಂಬಾಡಿ 
ಕಟ್ಟಿದಾಗ ಇದ್ದ ರಾಜ್ಯದ ವರಮಾನ ಸುಮಾರು ಎರಡುವರೆ ಕೋಟ, ಹೋ ಆ 
ವರಮಾನ ಅದರ ಹತ್ತು ಪಟ್ಟಿಗೂ ಮೀರಿದೆ. ವಿಶ್ವೇಶ್ವರಯ್ಯನವರು ಪಟ್ಟು ಹಿಡಿದು 
191ರಲ್ಲಿ ಆರಂಭಿಸಿದ ಅಣೆಕಟ್ಟು 1924ರ ವಡೆಗೂ ಅಡಚಣಿಗಳಿಂದಾಗಿ ನೆನೆಗುದಿಗೆ 
ಬಿದ್ದಿದ್ದರೂ, ನಂತರ 1931ರಲ್ಲಿ ಪೂರ್ಣಗೊಂಡಿದ್ದು ನಮಗಾದ ವರದಾನ. ಈಗ 
ನೆರೆ ಹೊರೆ ರಾಜ್ಯಗಳಾಗಿ ಸಮಸ್ಯೆಗಳನ್ನು ಬಗೆ ಹರಿಸಿಕೊಳ್ಳಬೇಕು. ರೈತರು ಶಾಂತಿ 
ಇರಬೇಕೆಂದು ನುಡಿದು ಕಳಕಳಿಯಿಂದ ಸೌಹಾರ್ದ ಬಯಸಿದರು.*'ಅ 


ಈ ಸಮಯದಲ್ಲಿ ತಮಿಳುನಾಡಿನಲ್ಲಿ ಕಾವೇರಿ ನೀರನ್ನು ಕರ್ನಾಟಕ ಬಿಡದಿದ್ದರೆ, 
ನೈವೇಲಿಯಿಂದ ತಮಿಳುನಾಡು ವಿದ್ಮುತ್‌ ಸರಬರಾಜು ನಿಲ್ಲಿಸಬೇಕು ಎಂದು 
ತಮಿಳು ಚಿತ್ರರಂಗದ ಸಮುದಾಯ ಕಪ್ತುಶರ್ಟು, ಕಪ್ಪು ಬಾವುಟ ಹಾಗು 
ಫಲಕಗಳೊಡನೆ ಪ್ರತಿಭಟನೆ ಮಾಡಿತು. ಮುಖ್ಯಮಂತ್ರಿ ಹಾಗು ಡಾ. ರಾಜಕುಮಾರ್‌ 
ವಿರುದ್ದದ ಫೆ ಘೋಷಣೆಗಳೂ ಸಾಗಿದ್ದುವು. ಈಪು ಪ್ರಶಿಭಟನ ನೆಗೆ ಎದುರಾಗಿ ಬೆಂಗಳೂರಿನಲ್ಲಿ 
ಕನ್ನಡ ಸಂಘಟನೆಗಳು 12.10.2002 ರಂದು. ಕಪ್ಪುಪಟ್ಟಿಧರಿಸಿ ಮೈಸೂರು ಬ್ಯಾಂಕ್‌ 
ವೃತ್ತದಲ್ಲಿ "ಕರಾಳದಿನ'ವನ್ನು ಆಚರಿಸಿದುವು. ಕೃಷ್ಣಾ ಕಾವೇರಿ ಹೋರಾಟ ಸಮಿತಿ, 
ಡಾ. ರಾಜಕುಮಾರ್‌ ಅಭಿಮಾನಿಗಳ ಸಂಘ, ಕನ್ನಡ ಚಳುವಳಿಯ ನಾಯಕರು 
ಸೇರಿ ಕನ್ನಡಿಗರ ಹಾಗು ತಮಿಳರ ಬಾಂಧವ್ಯಕ್ಕೆ ತಮಿಳು ಚಿತ್ರರಂಗ ಚ್ಯುತಿ ತರದಿರಲಿ 
ಎಂದು ಎಚ್ಚರಿಸಿದರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಹಡ್ಸನ್‌ ವೃತ್ತದಿಂದ ಕೃಷ್ಣರಾಜ 
ಮಾರುಕಟ್ಟೆಯವರೆಗೆ ಬಂದು ತಮಿಳುನಾಡಿನ ಮುಖ್ಯಮಂತ್ರಿ ಚಿತ್ರರಂಗದ 
ಭಾರತಿರಾಜ್‌ ಅವರ ಪ್ರತಿಕೃತಿಗಳನ್ನು ದಹನ ಮಾಡಿ ತಮ್ಮ ಭಾವನೆಗಳನ್ನು 
ವ್ಯಕ್ತಪಡಿಸಿದರು. ರಾಜ್ಯ ಚಲನಚಿತ್ರೋದ್ಯಮ. ಚಲನಚಿತ್ರ ವಾಣಿಜ್ಯ ಮಂಡಳಿ ಈ 
ಪ್ರತಿಭಟನೆಗೆ ಬೆಂಬಲವಾಗಿದ್ದುವು. ಕನ್ನಡ ಸಂಘರ್ಷ ಸಮಿತಿ, ಕರ್ನಾಟಕ ರಕ್ಷಣಾ 
ವೇದಿಕೆ, ಕಾವೇರಿ ಹೋರಾಟ ಒಕ್ಕೂಟ, ಭಾರತೀಯ ರಿಸರ್ವ್‌ಬ್ಯಾಂಕ್‌ ನೌಕರರ 
ಕನ್ನಡ ಸಂಘ ಮುಂತಾದ ಸಂಘ ಸಂಸ್ಥೆಗಳೂ ತಮ್ಮದೇ ಆದ ರೀತಿಯಲ್ಲಿ 
ಪ್ರತಿಭಟನೆಯನ್ನು ವಕ್ಷಮಾಡಿದುವು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, 
ಕಾವೇರಿ ಕೇವಲ ಕುಡಿಯುವ ನೀರಷ್ಟೇ ಅಲ್ಲ, ಅನ್ನ ನೀಡುವ ರೈತನ ಜೀವನಾಡಿ 
ಎಂಬ ದ್ವಯ ಹಿನ್ನೆಲೆ ಈ ಎಲ್ಲ ಸಂಘಟನೆಗಳ ಮನೋಭೂಮಿಕೆಯಲ್ಲಿತ್ತು. 


* 279. Cauvery Water Dispute-people § struggle for rightful share, vol.11 2003, 
Govt. of Kamataka, p.10 


1360 ಕರ್ನಾಟಕ ದೈತ ಚಳವಳಿ-ಸತ್ಯಾಗ್ರಹಗಳು 


ರೈತರ ಪರವಾದ ನಗರ ಪ್ರಾತಿನಿಧಿಕ ಚಳುವಳಿಗಳೂ ಇವಾಗಿದ್ದುವು. ರೈತರ 
ನೋವಿಗೆ ಮಿಡಿದು ನಾಗರಿಕರ ದನಿ ಎತ್ತಾಡಿತ್ತು. 


ಇನ್ನು ಸುಪ್ರೀಂ ಕೋರ್ಟ್‌ನ ತೀರ್ಪು ಅಕ್ಟೋಬರ್‌ 25ರಂದು 
ಹೊರಬೀಳುವಲ್ಲಿ ಕಾವೇರಿ ಚಳುವಳಿಯನ್ನು ತಾತ್ವಾಲಿಕವಾಗಿ ನಿಲ್ಲಿಸಲು ಮಂಡ್ಯ 
ಜಿಲ್ಲಾ ರೈತರ ಹಿತರಕ್ಷಣಾ ಸಮಿತಿಯು ನಿರ್ಧರಿಸಿರುವ ಬಗ್ಗೆ ಸಮಿತಿ ಅಧ್ಯಕ್ಷ ಜಿ. 
ಮಾದೇಗೌಡ ಅವರು ಸಿಲ್ಲರ್‌ ಜೂಬಿಲಿ ಉದ್ಯಾನದ ಸಭೆಯಲ್ಲಿ ತಿಳಿಸಿದರು. 
ನ್ಯಾಯಾಲಯದ ತೀರ್ಪು ರಾಜ್ಯಕ್ಕೆ ಅನ್ಯಾಯವೆನಿಸಿದರೆ ಅದರ ವಿರುದ್ಧ ಬೃಹತ್‌ 
ಚಳುವಳಿ ನಡೆಸುವ ಬಗ್ಗೆ ಸೂಚನೆ ನೀಡಿದರು. ರಾಜ್ಯ ರೈತ ಸಂಘದ ಅಧ್ಯಕ್ಷ 
ಕೆ.ಎಸ್‌. ಪುಟ್ಟಣ್ಣಯ್ಯ ಅವರು ನಮ್ಮ ಬದುಕಿನ ಪ್ರಶ್ನೆಯಾಗಿ ಕಾವೇರಿ ನೀರಿನ 
ಸಮಸ್ಯೆ ಬಂದದ್ದರಿಂದ ಚಳುವಳಿಗಿಳಿದೆವು. ರೈತರೆಲ್ಲ ನಮ್ಮೊಡನಿದ್ದಾರೆ. ವಿಷಯ 
ತೀರ್ಮಾನ ಆಗುವವರೆಗೆ ಹೋರಾಟ ನಿಲ್ಲದು ಎಂದರು. 12.10.2002 ರಂದು 
ನಡೆದ ಈ ಸಭೆಯ ಸಂದರ್ಭದಲ್ಲಿ ಕೈಗಳಿಗೆ ಕಪ್ಪು ಬಟ್ಟೆ, ಕಟ್ಟಿಕೊಂಡು, ಕಪ್ಪು 
ಬಾವುಟ ಹಿಡಿದು ಮೆರವಣಿಗೆ ಹೋಗಿ ನೈವೇಲಿಯಿಂದ ವಿದ್ಯುತ್‌ ನಿಲುಗಡೆಯ 


ಮಾಜಿ ಪ್ರಧಾನಿ ಶ್ರೀ ಹೆಚ್‌.ಡಿ. ದೇವೇಗೌಡರು ಈ ಸಮಯದ 
ಸಭೆಯೊಂದರಲ್ಲಿ ಕಾವೇರಿ ನದಿ ಪ್ರಾಧಿಕಾರಕ್ಕೆ ಕಾವೇರಿ ನೀವಿವ ಬಗ್ಗೆ ಸರಿಯಾದ 
ಮಾಹಿತಿ ಒದಗಬೇಕು ಎಂದು ಹೇಳಿ 19.10.2002 ರಂದು ರೈತರೊಂದಿಗೆ 
ದೆಹಲಿಗೆ ಹೋಗಿ ಪ್ರಧಾನಿ ಮನೆ ಮುಂದೆ ಧರಣಿ ಹೂಡಿ ರೈತರ ಸಮಸ್ಯೆಗಳಿಗೆ 
ಪರಿಹಾರ ಒದಗಿಸುವಂತೆ ಮನವಿ ಮಾಡಿರುವ ಬಗ್ಗೆ ಘೋಷಿಸಿದರು. 


ಕಾವೇರಿ ವಿಷಯದಲ್ಲಿ ಶತಶತಮಾನಗಳಿಂದ ಕರ್ನಾಟಕಕ್ಕೆ ಆಗುತ್ತಿರುವ 
ಅನ್ಯಾಯ, ನೀರಾವರಿ ಸೌಲಭ್ಯಕ್ಕೆ ಹಾಕಿರುವ ಕಡಿವಾಣ, 1804ರ ಕನ್ನಂಬಾಡಿಯ 
ಬಳಿಯ ಲಕ್ಷ್ಮಣ ತೀರ್ಥ ಅಣೆಕಟ್ಟಿಗೆ ತಂಜಾವೂರು ರೈತರ ತಕರಾರು, ಕನ್ನಂಬಾಡಿ 
ಅಣೆಕಟ್ಟಿಗೆ ಒದಗಿದ ತಕರಾರು, ಒಪ್ಪಂದಗಳನ್ನು ಉಲ್ಲಂಘಿಸಿರುವ ತಮಿಳುನಾಡು, 
ರಾಜ್ಯಗಳ ಪುನರ್ವಿಂಗಡನೆಯ 1956ರ ಸಮಯದಲ್ಲಿ ಒಪ್ಪಂದ ಪರಿಷ್ಕರಣೆ 
ಕುರಿತ ನಿರ್ಲಕ್ಷ ¢ 1974ರ ನಂತರವೂ ಒಪ್ಪಂದ ಮುಕ್ತಾಯವಾದರೂ ಅನಗತ್ಯ 
ತಮಿಳುನಾಡಿನ ತಕರಾರುಗಳು, ರೈತರ ಮೂಲಭೂತ ಹಕ್ಕಾದ ನೀರಾವರಿಯ 
ಹಕ್ಕಿನ ಮೊಟಕು, ಕಾವೇರಿ ಉಸ್ತುವಾರಿ ಸಮಿತಿಯ ಜಲಾಶಯಗಳ ವೀಕ್ಷಣೆಗೆ 


ಕಾವೇರಿ: ಜಲವಿವಾದ -. ಐತೀರ್ಪು - ಚಳವಲಿಗಳು 1361 


ತಮಿಳುನಾಡಿನ ನಿರಾಸಕ್ತಿ ಹಾಗು ನೀಡಿದ ತಪ್ಪು ಮಾಹಿತಿ (74 ಟಿ.ಎಂ.ಸಿ. 
ನೀರಿನ ಸಂಗಹ ಎನ್ನುವ ಬದಲು ಔ ಟಿ.ಎಂ.ಸಿ. ನೀರು ಮಾತ್ರ ಸಂಗಹ), 
ಅಂತರರಾಜ್ಯ ನೀರಿನ ವಿವಾದವನ್ನು ಅನಗತ್ಯವಾಗಿ ಕೋರ್ಟಿಗೆ ತಂದದ್ದು, ಕೆರೆಗಳ 
ಹೊಳೆತ್ತುವ ಕಾರ್ಯಕ್ಕೆ ಅಡ್ಡಿ ಮಾಡಿದ್ದು, ಕಾವೇರಿ ವಿವಾದದ ಕಾನೂನು ಕಾಳಗಕ್ಕೆ 
ನೂರು ಕೋಟಿ ರೂ. ಅನಗತ್ಯ ಖರ್ಚಿಗೆ ಹಾದಿಮಾಡಿದ್ದು, ರಾಷ್ಟ್ರೀಯ ಜಲನೀತಿಯ 
ರಚನೆಯ ವಿಳಂಬ ಇತ್ವಾದಿ ಕುರಿತಂತೆ ಸಾರ್ವಜನಿಕರ ಗಮನ ಸೆಳೆಯಲು 
"ಕಾವೇರಿ ಜಾಗೃತಿ ಮೆರವಣಿಗೆಯನ್ನು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ 
ಪರಿಷತ್ತು ಕೂಡ 18.10.2002ರಂದು ಚಾಮರಾಜಪೇಟಿಯ ಕನ್ನಡ ಸಾಹಿತ್ಯ 
ಫುಲ ವಿಂದ ಕೋರಮಂಗಲದ ಕೇಂದ್ರೀಯ ಸದನದವದರೆಗೆ ಹಮ್ಮಿಕೊಂಡಿ ತ್ತು 
€೦ದ್ರ ಪರಿಷತ್ತಿನ ಅಧ್ವಕ್ಷರೂ ಈ es ಪಾಲ್ಗೊಂಡಿದ್ದರು. ಪ್ರತಿಭಟನಾ 
ಸಭೆಯನ್ನು ಏರ್ಪಡಿಸಿತ್ತು ನಾಡುನು ಸೇವೆಯ ಜೊತೆಗೆ ಸೆಲದ ಮಗನ 
ಉಳುಮೆಗೆ ಆರೈಕೆಯಾದ ನೀರಿನ ಸಟ ಕುರಿತ ಕಾಳಜಿಯೂ ಇಲ್ಲಿ 
ಸಂಗಮಿಸಿದ್ದುದು ಗಮನಾರ್ಹವಾಗಿತ್ತು. ಕುಡಿವ ನೀರಿಗೆ ಬಡ್ಡಿ ತೆರುವ 
ಬಗೆಯಾಗಬಾರದು ಎಂಬುದು ಇಲ್ಲಿ ಧ್ಹನಿಯಾಡಿತ್ತು 


cht 


ತಮಿಳುನಾಡು 8.10.02ರಂದು ನ್ಯಾಯಾಲಯ ನಿಂದನೆಯನ್ನು, ನೀರು 
ಬಿಡದೆ ಉದ್ದೇಶ ಪೂರ್ವಕವಾಗಿ ಕರ್ನಾಟಕವು ಮಾಡಿದೆ ಎಂದು ಸುಪ್ರೀಂ 
ಕೋರ್ಟಿನಲ್ಲಿ ದಾವೆ ಹಾಕಿದ್ದ ಸಂದರ್ಭದಲ್ಲಿ ನ್ಯಾಯಾಲ `ಯವು, ಸಂಬಂಧಿಸಿದವರಿಗೆ 
ನೋಟೀಸ್‌ ಜಾರಿಮಾಡಲು ಆದೇಶಿಸಿ ಕರ್ನಾಟಕ 24.10.02ರಂದು ಪ್ರತಿ ಪಮಾಣ 
ಪತ್ತವನ್ನು ಸಲ್ಲಿಸಲು ಅವಕಾಶ ನೀಡಿತು. ಆದರೆ ಅಂದು ಉಭಯ ಪಕ್ಷಗಳ 
ವಾದವನ್ನು ಆಲಿಸಿ 28.10.02ಕ್ಕ ವಿಚಾರಣೆಯನ್ನು ಮುಂದೂಡಿತು. 27.10.02ರಂದು 
ಮಂ ಶ್ರೀ ಎಸ್‌.ಎಂ. ಕೃಷ್ಣ ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿದ ಪ್ರಮಾಣ 
ಪತ್ರದಲ್ಲಿ ಬೇಷರತ್‌ ಕಮೆಯಾಚೆಸಿ, ಮ ಜಲಾಶಯಗಳಿಂದ ನೀರನ್ನು 
ಬಿಡಲಾರಂಭಿಸಿದೆ; ಹೀಗಾಗಿ ನ್ಯಾಯಾಲಯ ಹಾಗು ಕಾವೇರಿ ಪಾಧಿಕಾರದ 
ಆದೇಶ ಶಗಳನ್ನು ಪಾಲಿಸಲಾಗಿದೆ ಎಂದು ನಮೂದಿಸಿದರು. ನ್ಯಾಯಾಲ ಯವು 
4000 ನಡೆಸಿದ ವಿಚಾರಣೆಯಲ್ಲಿ ಈ ವಿಷಯವನ್ನು ಉದ್ದತ ಮಾಡಿತು. 
ಹಾಗೆ ಬಿಳಿಗುಂಡ್ಲು ಮತ್ತು ಮೆಟ್ಟೂರಿನಲ್ಲಿ ಕರ್ನಾಟಕದಿಂದ ಒದಗಿರುವ ನೀರಿನ 
ಪ್ರಮಾಣವನ್ನು ಕೇಂದಸರ್ಕಾರವು. 1.11.02ರ೦ದು ನ್ಯಾಯಾಲಯಕ್ಕೆ ತಿಳಿಸಬೇಕು 
ಎಂದೂ ಹೇಳಿತು. ಉಭಯ ಸರ್ಕಾರಗಳು ಈ ದಿಸೆ ಸೆಯಲ್ಲಿ ಎಲ್ಲ ಸಹಕಾರ 


1362 ಕರ್ನಾಟಕ ದೈತ ಚಳವಳಿ-ಸತ್ಯಾಗ್ರಹಗಳು 


ನೀಡಬೇಕೆಂದಿತು. ಕರ್ನಾಟಕವೂ ನೀರು ಬಿಟ್ಟ ಬಗ್ಗೆ ಪ್ರಮಾಣಪತ್ರದಲ್ಲಿ ಸೂಚಿಸಿ 
 ಸಲ್ಲಿಸಬೇಕೆಂದಿತು. 1.11.02ರ೦ಂದು ವಿಚಾರಣೆ ನಡೆಯಿತು. ಆಗ ನ್ಯಾಯಾಲಯವು 
ಕರ್ನಾಟಕಕ್ಕೆ ಕುಯ್ಲಿಗೆ ಮುನ್ನ ನೀರು ಬಿಟ್ಟ ಬಗ್ಗೆ ಪ್ರಮಾಣಪತ್ರದಲ್ಲಿ ಸೂಚಿಸಿ 
ಸಲ್ಲಿಸಬೇಕೆಂದಿತು. 1.11.02ರಂದು ವಿಚಾರಣೆ ನಡೆಯಿತು. ಆಗ ನ್ಯಾಯಾಲಯವು 
ಕರ್ನಾಟಕಕ್ಕೆ ಕುಯ್ಲಿಗೆ ಮುನ್ನ ನೀರು ಬೇಕಿದೆ; ತಮಿಳುನಾಡಿಗೆ ನಾಟಿಗಾಗಿ ನೀರು 
ಬೇಕಿದೆ. ಈ ಕಾರಣ ಇಂದಿನಿಂದ 6.11.02ರ ಮಧ್ಯರಾತ್ರಿಯವರೆಗೆ 9 ಸಾವಿರ 
ಕ್ಕೂಸೆಕ್ಸ್‌ ನೀರನ್ನು ದಿನವೂ ಪ್ರಾಧಿಕಾರದ ಮಧ್ಯಂತರ ಆದೇಶದಂತೆ ಕರ್ನಾಟಕವು 
ತಮಿಳುನಾಡಿಗೆ ಬಿಡಬೇಕು. 7.11.02ರಿಂದ್‌ ಆ ಪ್ರವರಾಣವನ್ನು 
ಕಡಿತಗೊಳಿಸಿಕೊಳ್ಳಬಹುದು. ಅದು 25.6.91ರ ಪ್ರಾದಿಕಾರದ 
ಆದೇಶವನ್ನನುಸರಿಸಿರಬೇಕು. ಈ ನೀರು ಬಿಡುಗಡೆ ಆದೇಶವು ಕಾವೇರಿ ನದಿ 
ಪ್ರಾಧಿಕಾರವು ತನ್ನ ಆಜ್ಞೆಯನ್ನು ಪುನರ್ವಿಮರ್ಶಿಸುವವರಿಗೆ ಮಾತ್ರ ಜಾರಿಗಿರುತ್ತದೆ. 
ಅಂತೇ ಪ್ರಾಧಿಕಾರವು ಶ್ರೀಪ್ರವಾಗಿ ತೀರ್ಮಾನ ತೆಗೆದುಕೊಳ್ಳಲು ಪ್ರಾರ್ಥಿಸಿತು. 
ಜೊತೆಗೆ 22.11.02ರಂದು ನಡೆದ ವಿಚಾರಣೆಯಲ್ಲಿ, ತಮಿಳುನಾಡಿನ ಮುಖ್ಯಮಂತ್ರಿಗಳು 
5.11.02ರಲ್ಲಿ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಧಾನಿಯವರಿಗೆ ಅವಿಶ್ವಾಸ ವ್ಯಕ್ತಮಾಡಿ 
ಬರೆದ ಪತ್ರದ ಬಗೆಗೆ ನ್ಯಾಯಾಲಯವು ವ್ಯಥೆಯನ್ನು ವ್ಯಕ್ಷಪಡಿಸಿ ದುರಾದೃಷ್ಟವೆಂದಿತು. 
ಆಗ ತಮಿಳುನಾಡು ಆ ಪತ್ರವನ್ನು ಹಿಂದೆಗೆದುಕೊಂಡು ಪ್ರಾಧಿಕಾರ ಹಾಗು 
ಪಧಾನಿಯವರಲ್ಲಿ ಸಂಪೂರ್ಣ ವಿಶ್ವಾಸ, ನಂಬಿಕೆ ಇರುವ ಬಗ್ಗೆ ಪತ್ರ ಬರೆಯುವುದಾಗಿ 
ತಿಳಿಸಿತು. ಕಾವೇರಿ ಪ್ರಾಧಿಕಾರದ ಆರನೇ ಸಭೆಯು 13.10.03ರಂದು ಕೋರಂ 
ಇಲ್ಲದೆ ನಡೆಯದ ಕಾರಣ 13.1.03ರಂದು ಕರ್ನಾಟಕ ಮತ್ತು ತಮಿಳುನಾಡು 
ಮುಖ್ಯಮಂತಿಗಳನ್ನು ಪ್ರತ್ವೇಕವಾಗಿ ಪ್ರಧಾನಿಗಳು ಭೇಟಿ ಮಾಡಿದರು. ಆಗ 
ಕರ್ನಾಟಕದ ಮುಖ್ಯಮಂತ್ರಿಗಳು ದಿನವೂ 1200 ಕ್ಕೂಸೆಕ್ಸ್‌ ನೀರನ್ನು 11.3.2003ರ 
ವರೆಗೆ ಜಲಾಶಯಗಳಿಂದ ಮೆಟ್ಟೂರು ಜಲಾಶಯಕ್ಕೆ ಬಿಡುವ ಬಗ್ಗೆ ಪ್ರಧಾನಿಗಳಿಗೆ 
ಆಶ್ಚಾಸನೆ ನೀಡಿದರು. ಆ ನಂತರ ಉಭಯ ರಾಜ್ಯಗಳ ಅಧಿಕಾರಿಗಳು ಕೇಂದ್ರ 
ಜಲಸಂಪನ್ಮೂಲ ಮಂತ್ರಾಲಯದ ಕಾರ್ಯದರ್ಶಿಯವರ ಸಮ್ಮುಖದಲ್ಲಿ ಒಮ್ಮತಕ್ಕೆ 
ಬಂದಂತೆ 4500 ಕ್ಯೂಸೆಕ್ಸ್‌ನಂತೆ 1 ವಾರದ ತನಕ ಬಿಡಲೂ ತೀರ್ಮಾನವಾಯಿತು. 
1.2.03ರ೦ಂದು ತಮಿಳುನಾಡು ಸುಪ್ರೀಂ ಕೋರ್ಟಿನಲ್ಲಿ ಅರ್ಜಿಹಾಕಿ 


ಕರ್ನಾಟಕವು ತನ್ನ ಜಲಾಶಯಗಳಿಂದ ಕನಿಷ್ಠ 10 ಟಿ.ಎಂ.ಸಿ. ನೀರು ಬಿಡುವಂತೆ 
ಆದೇಶಿಸಬೇಕೆಂದು ಕೋರಿತು. 4.2.03ರಂದು ಕೇಂದ್ರ ಸರ್ಕಾರವೂ ನ್ಯಾಯಾಲಯಕ್ಕೆ 


ಕಾವೇರಿ: ಜಲವಿವಾದ - ಐತೀರ್ಸು - ಚಳವಳಿಗಳು 1363 


ಪ್ರಮಾಣ ಪತ್ರ ಸಲ್ಲಿಸಿತು. ಕರ್ನಾಟಕವೂ ತಮಿಳುನಾಡು ಅರ್ಜಿಗೆದುರಾಗಿ ಪ್ರತಿ 
ಪ್ರಮಾಣಪತ್ರವನ್ನು ಸಲ್ಲಿಸಿತು. 6.2.03ರಂದು ನಡೆದ ವಿಚಾರಣೆಯ ನಂತರ 
ನ್ಯಾಯಾಲಯವು ಕರ್ನಾಟಕಕ್ಕೆ, ಸರಾಸರಿ 4500 ಕ್ಯೂಸೆಕ್ಸ್‌ ನೀರನ್ನು ದಿನವೂ 
ಮೆಟ್ಟೂರು ಜಲಾಶಯಕ್ಕೆ ಸೇರುವಂತೆ ಬಿಡಬೇಕು; ಇದು ಪ್ರಾಧಿಕಾರವು ಮಾರ್ಪಾಟು 
ಮಾಡುವವರಿಗೆ ಜಾರಿಗಿರುತ್ತದೆ ಎಂದು ಆದೇಶ ನೀಡಿತು; 


(4 


10.2.03 ಕಾವೇರಿ ನದಿ ಪ್ರಾಧಿಕಾರದ ಸಭೆಯು ನಡೆಯಬೇಕು. ಕೋರಂ 
ಇಲ್ಲವೆಂದು ಸಭೆ ಮುಂದೆ ಹೋಗಬಾರದು. ಈ ಸಂದರ್ಭದಲ್ಲಿ ಒಮ್ಮತ ಮೂಡದಿದ್ದರೆ 
ಮಾನ್ಯ ಪ್ರಧಾನ ಮಂತ್ರಿಯವರದೇ ಅಂತಿಮ ತೀರ್ಮಾನ ಎಂದೂ ಹೇಳಿತು. 
ತದನುಗುಣವಾಗಿ ಫೆಬ್ರವರಿ 10 ರಂದು ಪ್ರಾಧಿಕಾರದ 6ನೇ ಸಭೆಯು ತುರ್ತಾಗಿ 
ಸೇರಿ ಮತ್ತೆ ಮೂರುದಿವಗಳ ಕಾಲ 4500 ಕ್ಯೂಸೆಕ್ಸ್‌ ನೀರನ್ನೂ ಬಿಡಬೇಕು. 
ಆನಂತರ ಪ್ರಾಧಿಕಾರದ ಮಧ್ಯಂತರ ಆದೇಶದನ್ನ್ವಯ ನೀರನ್ನು ಹರಿಸಲಿ ಎಂದು 
ಆದೇಶವಾಯಿತು. 


ಕರ್ನಾಟಕದ ಕಾವೇರಿ ಜಲಾನಯನ ಪ್ರದೇಶದಲ್ಲಿಯ ಪರಿಸ್ಥಿತಿ ಗಮನಿಸದೆ 
ನಿರ್ಧಾರ ಮಾಡುವಲ್ಲಿ ರಾಜ್ಯದ ರೈತರು ತೀವ್ರ ಸಂಕಷ್ಯ್ಕೆ ಒಳಗಾಗುತ್ತಾರೆ ಎಂಬುದು 
ರಾಜ್ಯ ರೈತ ಸಂಘದ ನಾಯಕರ ಮಾತಾಗಿತ್ತು. ಈ ಮಧ್ಯೆ ಕಬಿನಿ ಜಲಾಶಯದಿಂದ 
7.2.2003ರಿಂದ ನಾಲ್ಕು ಸಾವಿರದ ಐನೂರು ಕ್ಯೂಸೆಕ್ಸ್‌ ನೀರನ್ನು ಸುಪ್ರೀಂ 
ಕೋರ್ಟಿನ ತೀರ್ಪಿನ ಅನುಷ್ಠಾನವಾಗಿ ಬಿಡಲಾಗುತ್ತಿದೆ. ಇದರಿಂದ ಬೇಸಗೆ ಬೆಳೆ 
ಬೆಳೆಯದಂತಾಗಿ ಜಾನುವಾರುಗಳಿಗೆ, ಜನರಿಗೆ ನೀರಿನ ಹಾಹಾಕಾರ ಉಂಟಾಗುತ್ತದೆ 
ಎಂದು ಮೈಸೂರಿನಲ್ಲಿ ರೈತ ಮುಖಂಡರು ಆಗ್ರಹ ಮಾಡಿದರು. ನೀರು 
ಬಿಡುಗಡೆಯನ್ನೂ ವಿರೋಧಿಸಿ ಚಳುವಳಿ ಮಾಡುವ, ರಸ್ತೆ ತಡೆ, ಧರಣಿ 
ಕಾರ್ಯಕ್ರಮಗಳನ್ನು ಜಿಲ್ಲೆ ಜಿಲ್ಲೆಗಳಿಗೆ ವಿಸ್ತರಿಸುವ ಹಮ್ಮಿಕೊಳ್ಳುವ ಬಗ್ಗೆಯೂ 
ತಿಳಿಸಿದರು. 


25.3.2003 ರಂದು ಬೆಂಗಳೂರಿನಲ್ಲಿ ಕಾವೇರಿ ಜಲಾನಯನ ಪ್ರದೇಶದ 
ರೈತ ಮುಖಂಡರು, ಶಾಸಕರು, ಸರ್ವಪಕ್ಷಗಳ ಮುಖ್ಯಸ್ಥರ ಸಭೆಯು ನಡೆಯಿತು. 
ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಮಾಜಿ ಸಂಸದ ಶ್ರೀ ಜಿ. 
ಮಾದೇಗೌಡ ಅವರು ನಮ್ಮ ಬೆಳೆಗಳು ನೀರಿಲ್ಲದೆ ಒಣಗಿ ನಿಂತಿವೆ. ಅಂತಾಗಿ 
ಮಂಡ್ಯದಿಂದ ಬೆಂಗಳೂರಿಗೆ ಏಪ್ರಿಲ್‌ 14ರಿಂದ ಪಾದಯಾತ್ರೆ ಆರಂಭಿಸಿ ಏಪ್ರಿಲ್‌ 


1364 ಕರ್ನಾಟಕ ರೈತ ಚಳವಳಿ-ಸತ್ಕಾಗ್ರಹಗಳು 


18ರಂದು ಬೆಂಗಳೂರಿಗೆ ಸಾಗಿ ಮುಖ್ಯಮಂತ್ರಿಗಳ ಮನೆಯ ಮುಂದೆ ರೈತರೆಲ್ಲ 
ಧರಣಿ ನಡೆಸುವ ಬಗ್ಗೆ ತಿಳಿಸಿದರು. ರೈತ ಸಂಘಧ ನಾಯಕ ಪುಟ್ಟಣ್ಣಿಯ್ಯ ಅವರು 
ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸುಮಾರು 90 ಸಾವಿರ ಎಕರೆ ಕಬ್ಬು 
ನೀರಿಲ್ಲದೆ ನಾಶವಾಗಿದೆ. ಜಾನುವಾರುಗಳಿಗೆ ಮೇವಿಲ್ಲ ಎಂದರೆ, ಅಖಿಲಭಾರತ 
ಜನತಾದಳದ ನಾಯಕ ಪಿ.ಜಿ.ಆರ್‌. ಸಿಂಧ್ಯ ಅವರು ಸಮಸ್ಯೆ ಬಗೆಹರಿಸಲು 
ಸರ್ಕಾರವೇ ಪರಿಹಾರ ನೀಡಬೇಕೆಂದರು. ರೈತ ಮುಖಂಡ ಪ್ರೊ ಎಂ.ಡಿ. 
ನಂಜುಂಡಸ್ಪಾಮಿಯವರು ಇಂಥ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಶಿ ಬಾರಿಯೂ 
ಚಳುವಳಿ ಮಾಡುವುದು ಮದ್ದಲ್ಲ. ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ 
ರೈತ ಸಂಘಟನೆಗಳು ಮುಂದಾಗಬೇಕು. ತಮಿಳುನಾಡಿನ ರೈತ ಸಂಘಟನೆಗಳೂಡನೆ 
ಸಮಾಲೋಚನೆ ಮಾಡಬೇಕು. ಆದರೆ ರೈತರಿಗೆ ಅನ್ಯಾಯವಾಗಿರುವ ಸನ್ನಿವೇಶದಲ್ಲಿ 
ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳಬೇಕು. ಅಲ್ಲಿ ರಾಜಿಯ ಮಾತು ಸರಿಯಾಗದು 
ಎಂದರು. ವಿರೋಧಪಕ್ಷದ ವಿಧಾನಸಭೆಯು ನಾಯಕ ಬಿಜೆಪಿಯ ಜಗದೀಶ್‌ಶೆಟ್ಟರ್‌, 
ರೈತರ ಹೋರಾಟಕ್ಕೆ ಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಅ.ಭಾ.ಜ.ದಳ 
ನಾಯಕರಾದ ಬಿ.ಸೋಮಶೇಖರ್‌, ಬಸವರಾಜ ಹೊರಟ್ಟಿ, ಕಾಂಗೆಸ್‌ ಪಕ್ಷದ 
ಶಾಸಕ ಎಂ.ಎಸ್‌. ಆತ್ಮಾನಂದ, ಜಾ.ಜ.ದಳ ಪಕ್ಷದ ಶಾಸಕ ಚೆಲುವರಾಯಸ್ವಾಮಿ, 
ಶಾಸಕ ಎಚ್‌. ಹೊನ್ನಪ್ಪ, ರೈತಸಂಘದ ನಾಯಕಿ ಶ್ರೀಮತಿ ಸುನಂದ ಜಯರಾಂ 
ಮಾತನಾಡಿ ತಮ್ಮ ಬೆಂಬಲವನ್ನು ಸೂಚಿಸಿದರು. ಕಾವೇರಿ ಜಲವಿವಾದಕ್ಕೆ ಪರಿಹಾರ 
ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ರೈತರು, ರೈತನಾಯಕರು ತಮಿಳುನಾಡಿನ ರೈತರೊಡನೆ 
ಸಮಾಲೋಚನೆಗಾಗಿ ತೆರಳುವ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಪುಟ್ಟಣ್ಣಿಯ್ಯ ತಿಳಿಸಿದರು; 
ಬೆಳೆಹಾನಿಯಿಂದ ಆಗಿರುವ ನಷ್ಟವನ್ನು ರಾಜ್ಯ ಸರ್ಕಾರವು ತುಂಬಿಕೊಡಬೇಕು 
ಎಂದೂ ನುಡಿದರು. ಈ ನಡುವೆ ರೈತರು ಕಾವೇರಿ ಕಾಣಿವೆ ಪ್ರದೇಶದಲ್ಲಿ ನೀರೊದಗದೆ 
ಉಂಟಾಗುವ ಬೆಳೆ ನಾಶಕ್ಕೆ ಪರಿಹಾರ ಬಯಸಿ ಮಂಡ್ಯ ಜಿಲ್ಲಾ ರೈತ ಹಿತ 
ರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಬೆಂಗಳೂರಿಗೆ ಪಾದಯಾತ್ರೆ ಆರಂಭಿಸುವ ಮುನ್ನ 
ಮಾನ್ಯ ಮುಖ್ಯಮಂತ್ರಿ ಎಸ್‌.ಎಂ. ಕೃಷ್ಣ ಅವರಿಂದ ರೈತನಾಯಕರಿಗೆ ಸರ್ಕಾರ 
ಕೈಗೊಂಡಿರುವ ಕ್ರಮಗಳನ್ನು ತಿಳಿಸುವ ಪ್ರಯತ್ನವಾಯಿತು. ಜಲಾಶಯಗಳಲ್ಲಿದ್ದ 
ನೀರಿನ ಸಂಗ್ರಹ, ರೈತರಿಗೆ ಒದಗಿಸಿದ ನೀರು ಬೆಳೆಯ ಸಂರಕ್ಷಣೆ ಕುರಿತ 
ಮಾಹಿತಿಯನ್ನು ಮನವರಿಕೆ ಮಾಡಿಸುವ ಉದ್ದೇಶ ಅವರದಾಗಿತ್ತು. ರೈತ ನಾಯಕರ 
ಸಭೆಯಲ್ಲಿ ವ್ಯಕ್ಷಗೊಂಡ ಅಭಿಪ್ರಾಯಗಳ ಬಗ್ಗೆ ಸರ್ಕಾರದ ಸ್ಪಂದನ ಈ ರೀತಿಯಲ್ಲಿ 
ತೋರಿತ್ತು ಎನ್ನಬಹುದು. ರೈತರ ಸಮಸ್ಯೆ, ಜನವರ್ಗದ ಸಮಸ್ಯೆಯಾಗಿ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1365 


ರೂಪುಗೊಂಡಿದ್ದುದು ಒಂದು ಗಮನಾರ್ಹ ತಿರುವೆನಿಸಿತ್ತು. ಮುಖ್ಯಮಂತ್ರಿ ಶ್ರೀ 
ಎಸ್‌.ಎಂ. ಕೃಷ್ಣ ಅವರು 30.4.2003ರಂದು ಪತ್ರಿಕಾಗೋಷ್ಟಿಯಲ್ಲಿ ಕಾವೇರಿ 
ಕಣಿವೆ ಪ್ರದೇಶದ (ನದಿತೀರದ ರಾಜ್ಯ Riparian 5೩s) ಯಾವುದೇ ರಾಜ್ಯಗಳೊಡನೆ 
ನದಿ ವಿವಾದದ ಸಂದರ್ಭದಲ್ಲಿ ಎಂದೂ "ಚರ್ಚಿಸುವ ಮತ್ತು ಮನವರಿಕೆ 
ಮಾಡುವಲ್ಲಿ', ರಾಜ್ಯಸರ್ಕಾರವು ಮುಕ್ತ ಮನಸಿನಿಂದಿರುತ್ತದೆ ಎಂದರು. ಹಾಗೆಯೇ 
ತಿರುಪತಿಯಲ್ಲಿ 1.4.03 ರಂದು ವರದಿಗಾರರೊಡನೆ ಮಾತನಾಡುತ್ತ ನೆರೆಹೊರೆಯ 
ರಾಜ್ಯಗಳೊಡನೆ ನದಿವಿವಾದದ ವಿಷಯಗಳಲ್ಲಿ ನ್ಯಾಯಾಲಯ ಹಾಗು ನದಿ 
ಪ್ರಾಧಿಕಾರದ ವ್ಯಾಪ್ತಿಯಿಂದಾಚೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾದರೆ ಅದಕ್ಕೂ 
ಸಿದ್ದ ಎಂದು ನುಡಿದರು (ದಿ ಹಿಂದೂ 5.5.03). ಈ ಮಾತುಗಳಿಗೆಲ್ಲ ತಮಿಳುನಾಡಿನ 
ಶಾಸನ ಸಭೆಯಲ್ಲಿ ಮುಖ್ಯಮಂತ್ರಿ ಶೀಮತಿ ಜಯಲಲಿತಾ ಅವರು ತಮ್ಮ ಸಮ್ಮತವಿಲ್ಲ 
ಹಾಗು ಕರ್ನಾಟಕವು ಅನುಸರಿಸುವ ವಿಳಂಬ ತಂತ್ರ ಎಂದು ಪ್ರತಿಕ್ರಿಯಿಸಿದರು 
(ಡೆಕ್ಕನ್‌ ಹೆರಾಲ್ಡ್‌ 6.5.03). ರಾಜ್ಯದ ಜಲಸಂಪನ್ನೂಲ ಸಚಿವರಾದ ಶ್ರೀ ಎಚ್‌.ಕೆ. 
ಪಾಟೀಲ್‌ ಅವರು ತಮಿಳುನಾಡಿನ ಪ್ರತಿಕ್ರಿಯೆಯನ್ನು ಗಮನಿಸಿ, ಕರ್ನಾಟಕವು, 
ಪ್ರಾಧಿಕಾರದ ಕಾರ್ಯರೂಪಗಳಿಗೆ ರಾಜ್ಯಗಳ ಪರಸರ ಚರ್ಚೆ, ಮನವೊಲಿಕೆಗಳು 
ಮತ್ತಷ್ಟು ನೆರವಾಗಬಲ್ಲವು ಎಂಬ ಅರ್ಥದಲ್ಲಿ ಹೇಳಿದೆಯೆ ವಿನಾ ಅನ್ಯಥಾ ಇಲ್ಲ. 
ಎಂದರು. ರಾಜ್ಯ ಸರ್ಕಾರವು "ಕಾವೇರಿ ನೀರಾವರಿ ನಿಗಮಕ್ಕೆ ವಿಶೇಷ 
ಅಧಿಕಾರಿಯನ್ನು ನೇಮಿಸಿದೆ; ಅವರು ರಾಜ್ಯದ ಕಾವೇರಿ ಕಣಿವೆ ಪ್ರದೇಶದ 
ಅಭಿವೃದ್ದಿಯತ್ತ ಲಕ್ಷ್ಯವಿಡುವರು ಎಂದು ತಿಳಿಸಿದರು. ಅಲ್ಲದೆ ಕೇಂದ್ರ ಸರ್ಕಾರದ 
ಜಲಸಂಪನ್ನೂಲ ಮಂತ್ರಾಲಯದ ಕಾರ್ಯದರ್ಶಿ ಎ.ಕೆ. ಗೋಸ್ಟಾಮಿ ಅವರು 
ಒಂದು ವಾರದೊಳಗೆ ಕಾವೇರಿ ಉಸ್ತುವಾರಿ ಸಮಿತಿ ಸಭೆಯನ್ನು ಕರೆದು ಕರ್ನಾಟಕ 
ಮತ್ತು ತಮಿಳುನಾಡಿನ ನಡುವೆ distress sharing formula “ಸಂಕಟ ಹಂಚಿಕೆ 
ಸೂತ್ರ್ತ' ವೊಂದನ್ನು ಹೊರಹೊಮ್ಮಿಸಲು ಪ್ರಯತ್ನ ಮಾಡಬೇಕೆಂದಿದೆ ಎಂದು 
ಸುದ್ದಿಗಾರರಿಗೆ ತಿಳಿಸಿದರು (ಇಂಡಿಯನ್‌ ಎಕ್ಸ್‌ಪ್ರೆಸ್‌, 7.5.03). 


6.8.2003 ರಂದು ನಡೆದ ಸಂಪುಟ ಸಭೆಯಲ್ಲಿ ಕರ್ನಾಟಕದ ಕಾವೇರಿ 
ಜಲಾನಯನ ಪ್ರದೇಶದಲ್ಲಿ ಮಳೆಯ ಅಭಾವವಾಗಿದೆ. ಕುಡಿಯುವ ನೀರಿಗೆ ಮೊದಲು 
ಆದ್ಯತೆ ನೀಡಿರುವ ಕಾರಣ, ಕರ್ನಾಟಕದ ಕಾವೇರಿ ಕಣಿವೆಯ ರೈತರಿಗೆ ಬೆಳೆಯನ್ನು 
ನಿಲ್ಲಿಸಲು ಕೋರಿದಂತೆ ರೈತರು ಅದನ್ನು ಮಾನ್ಯ ಮಾಡಿದ್ದಾರೆ. ಹೀಗೆ ಮಳೆ 
ಅಭಾವದ ಕಾರಣ ಈ ಹಿಂದೆ ನ್ಯಾಯಾಧಿಕರಣದ ಮಧ್ಯಂತರ ತೀರ್ಪಿನಲ್ಲಿ 


1366 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ಗೊತ್ತು ಮಾಡಿರುವ 205 ಟಿ.ಎಂ.ಸಿ. ನೀರನ್ನೂ ಪ್ರತಿವರ್ಷ ಬಿಡಲು ಸಾಧ್ಯವಾಗುತ್ತಿಲ್ಲ. 
ಇಂಥ ನೀರಿನ ಅಭಾವದ ಕಾಲದಲ್ಲಿ ತಮಿಳುನಾಡು 'ಕುರುವೈ' ಬೆಳೆ ಬೆಳೆಯದೆ 
ಇರಲು "ಸಾಂಬಾ' ಮಾತ್ರ ಬೆಳೆಯಲು ನಿರ್ದೇಶನ ನೀಡುವಂತೆ ಕಾನಬೇರಿ ಉಸ್ತುವಾರಿ 
ಸಮಿತಿಯನ್ನು 7.8.03ರ ಅದರ ಸಭೆಯಲ್ಲಿ ಪ್ರಾರ್ಥಿಸಲು ತೀರ್ಮಾನಿಸಲಾಯಿತು. 
ತಮಿಳುನಾಡು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗುತ್ತಿರುವಲ್ಲಿ ಕುಡಿಯುವ 
ನೀರಿನ ಸಂಗಹವನ್ನು ಅದು ಮಾಡುವ ಬಗ್ಗೆ ಸೂಚಿಸಲು ಉಸ್ತುವಾರಿ ಸಮಿತಿಯನ್ನು 
ಕೇಳಬೇಕೆಂದು ತೀರ್ಮಾನಿಸಿತು. ಮ ಕಬಿನಿ ಜಲಾಶಯದಿಂದ pe 
ಸಾವಿರ ಕ್ಯೂಸೆಕ್ಸ್‌ ನೀರನ್ನು ಬಿಡುಗಡೆ ಮಾಡುತ್ತಿದ್ದರೂ, ಬಿಡುತ್ತಿಲ್ಲ ಎಂಬ 
ತಮಿಳುನಾಡಿ ನ ದೂರು ಸರಿಯಲ್ಲ ಎಂದು ಸಂಪುಟ ಸಭೆ ಖಂಡಿಸಿತು. 


J 


ಕರ್ನಾಟಕ ಹಾಗು ತಮಿಳುನಾಡಿನ ಗಡಿ ಪ್ರದೇಶವಾದ ಬಿಳಿಗುಂಡ್ಲುವಿನಲ್ಲಿ 
ರಾಜ್ಯದಿಂದ ಕಾವೇದಿ ನೀರಿನ ಹರಿವಿನ ಮಾಪನವಾಗುತ್ತದೆ. ಕೇಂದ್ರೀಯ ಜಲ 
ಆಯೋಗದ ಮಾಪನಕೇಂದ್ರವು ಆ ಕಾರಣ ಇರುವುದು ಅಲ್ಲಿಯೇ. ಈ ಬಿಳಿಗುಂಡ್ಲು 
ಮತ್ತು ಇಲ್ಲಿಂದ ತಮಿಳುನಾಡಿನ ಮೆಟ್ಟೂರು ಜಲಾಶಯದವರೆಗಿನ ಸುಮಾರು 
240 ಕಿ.ಮೀ . ಪ್ರದೇಶವ ನ್ನು ಕೆಳಗಣ ಮಧ್ಯಂತರ ಜಲಾನಯನ'ವೆನ್ನುತ್ತಾರೆ. ಇಲ್ಲಿ 
ಬೀಳುವ ಮಳೆ ನೀರು ಹಾಗು ಉದ್ಯವಿಸುವ ನೀರೆಲ್ಲ ಮೆಟ್ಟೂರು ಜಲಾಶಯಕ್ಕೆ 
ಸೇರುತ್ತವೆ. ಆಂದರೆ ಇದರ ವಾರ್ಷಿಕ ಸರಾಸರಿ ಸೇರ್ಪಡೆ ಸುಮಾರು 112.75 
ಟಿ.ಎಂ.ಸಿ. ಪ್ರಮಾಣವಿರುತ್ತದೆ. ಈ ನೀರನ್ನು ಲೆಖ್ಬಕ್ಕಿ ಹಿಡಿಯಬೇಣೆಂಬುದು 
ಕರ್ನಾಟಕದ ನಿಲುವು. ಇದೆಲ್ಲ ಬಿಳಿಗುಂಡ್ಲುವಿನಲ್ಲಿ ಹಾಖಜಧದಕೂ ತಮಿಳುನಾಡು 
ಮೆಟ್ಟೂರಿನಲ್ಲಿ ಅನುಸರಿಸುತ್ತಿರುವ ಹಳಗಾಲದ ವಿಧಾನದ ಅಳತೆಯನ್ನು 
ಮುಂದುಮಾಡಿಕೊಂಡು ಕರ್ನಾಟಕದಿಂದೆ ಕಡಿಮೆ ನೀರು ಬಿಡುಗಡೆ ಆಗುತಿದೆ 
ಎಂದು ಕಡಿಮೆ ಲೆಬ್ದಿವನ್ನು ತೋರಿಸುತ್ತಿದೆ. 2002ನೇ ಸಾಲಿನಲ್ಲಿ ಬಿಳಿಗುಂಡ್ಲುವಿನಿಂದ 
ಮೆಟ್ಟೂರಿಗೆ ಸೇರಿದ ನೀರಿನಲ್ಲಿ ಶೇ. 14ರಷ್ಟು ಕೊರತೆ ಕಾಣಲು ಕರ್ನಾಟಕವು 
ನೀರು ಬಿಡದಿರುವುದೇ ಕಾರಣ ಎಂದು ಹೇಳುತ್ತದೆ. ಆದರೆ ರಾಜ್ಯ ಸರ್ಕಾರ 
ಇಷ್ಟನ್ನೂ ಬರಿಸುವುದು ಅಸಾಧ್ಯ; ತಮಿಳುನಾಡಿನ ಲೆಖ್ಬಾಚಾರ 
ಆಧುನೀಕರಣಗೊಳ್ಳಬೇಕು ಎನ್ನುತ್ತದೆ. ಇಂಥ ಕೊರತೆಯ ಸಂದರ್ಭದಲ್ಲಿ 
ಪರಿಶೀಲಿಸಲು 7.8.2003 ರಂದು ನಡೆದ ಕಾವೇರಿ ಉಸುುವಾರಿ ಸಮಿತಿಯ 
17ನೇ ಸಭೆಯಲ್ಲಿ ನೀರಿನ ಹಂಚಿಕೆ ಬಗೆಗಿನ ಸಂಕಟ ಸೂತ್ರದ ಅನ್ವಯ, ತಮಿಳುನಾಡು 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1367 


ಕಾವೇರಿ ಮಧ್ಯಂತರ ಜಲಾನಯನ ಪ್ರದೇಶದಲ್ಲಿ ಒದಗುವ ನೀರಿನ ಪ್ರಮಾಣವನ್ನು 
ಲೆಖ್ಬಕ್ಕೆ ತೆಗೆದುಕೊಳ್ಳಲು ಸಮ್ಮತಿಯನ್ನು ಲಿಖಿತವಾಗಿ ನೀಡಿತು. ಇದು ಕರ್ನಾಟಕದ 
ನಿಲುವಿಗೆ ಪುಷ್ಣಿಯಾಯಿತು. ದಿಟ. ಆದರೆ ರಾಜ್ಯದಿಂದ ಹೋಗುವ ಕಾವೇರಿ 
ನೀರಿನ ಅಳತೆ ಬಿಳಿಗುಂಡ್ಲುವಿನ ಬದಲು ಮೆಟ್ಟೂರಿನಲ್ಲಿಯೇ ಆಗಬೇಕೆಂಬ 
ತಮಿಳುನಾಡಿನ ಮಾತಿಗೆ ರಾಜ್ಯ ಸರ್ಕಾರದ ಸಮ್ಮತವಿರಲಿಲ್ಲ. ರಾಜ್ಯ ಸರ್ಕಾರದ 
ಮುಖ್ಯಕಾರ್ಯದರ್ಶಿ ಬಿ.ಎಸ್‌.ಪಾಟೀಲ್‌, ಜಲಸಂಪನ್ಮೂಲ ಇಲಾಖೆಯ ಹಿರಿಯ 
ಅಧಿಕಾರಿಗಳು ಎಸ್‌.ಜೆ. ಚನ್ನಬಸಪ್ಪ ಹೃಷಿಕೇಶ್‌ ಅವರುಗಳು ಪಾಲ್ಗೊಂಡಿದ್ದ 
ಸಭೆ ಇದು (ಪತ್ರಿಕಾವಾರ್ತೆ). 


ಉಸ್ತುವಾರಿ ಸಮಿತಿ ಸಭೆಯು 7.8.03ರಂದು ನಡೆದಾಗ ಹರಿಯುವ ಕಾವೇರಿ 
ನೀರಿನ ಮಾಪನದ ನೆಲೆಯ ಬಗ್ಗೆ ಉಭಯ ರಾಜ್ಯಗಳ ಮಾತಿನಲ್ಲಿ ಒಮ್ಮತ 
ಮೂಡದೆ, ಸಂಕಟ ಸೂತ್ರವನ್ನು ರೂಪಿಸಿ ಕಾವೇರಿ ತಾಂತ್ರಿಕ ಸಮಿತಿ ಸಭೆಯಲ್ಲಿ 
ಅಂತಿಮಗೊಳಿಸಬೇಕೆನ್ನುವುದಿತ್ತು. ಅದರಂತೆ 18.8.03ರಂದು ನಡೆದ ತಾಂತ್ರಿಕ 
ಸಮಿತಿ ಸಭೆಯಲ್ಲೂ ಉಭಯ ರಾಜ್ಯಗಳು ಒಮ್ಮತದ ನಿಲುವು ತಳೆಯಲಿಲ್ಲ. 
ಮಧ್ಯಂತರ ಜಲಾನಯನ ಪ್ರದೇಶದಲ್ಲಿ ಒದಗುವ ಎಲ್ಲ ನೀರಿನ ಪ್ರಮಾಣವನ್ನು 
ಲೆಖ್ಲಕ್ಕೆ ಹಿಡಿಯಲು ತಾನು ಒಪ್ಪಿರುವಾಗ, ಮೆಟ್ಟೂರಿನಲ್ಲಿ ಮಾಪನ ಮಾಡಲು 
ಕರ್ನಾಟಕ ಒಪ್ಪಲಿ ಎಂಬ ನಿಲುವು ತಮಿಳುನಾಡಿನದಾಗಿತ್ತು. ಅಲ್ಲಿ ಮಾಪನ 
ಬಗೆಯು ಆಧುನಿಕ ಮಾದರಿ ಮಟ್ಟದ್ದಾಗಿಲ್ಲ ಎಂಬುದು ಕರ್ನಾಟಕದ ಆಕ್ಷೇಪವಾಗಿತ್ತು 
ಅದರಿಂದ ಈ ಸಭೆಯಲ್ಲೂ ಭಿನ್ನಮತ ಬಗೆಹರಿದಿರಲಿಲ್ಲ. ನಿಗದಿಯಾಗಿದ್ದ ಆಗಸ್ಟ್‌ 
25ರ ಉಸ್ತುವಾರಿ ಸಮಿತಿ ಸಭೆ 1.9.03ಕ್ಕೆ ಮುಂದುವರಿಯಿತು. ಅದು ಸಂಕಟ 
ಸೂತ್ರದ ಕುರಿತ ಸಭೆಯೆ ಆಗಿತ್ತು ಕರ್ನಾಟಕ ತನ್ನ ಭಿನ್ನಮತವನ್ನು ಮತ್ತೊಮ್ಮೆ 
ಪರಿಶೀಲಿಸಲಿ ಎಂಬುದೂ ಕೇಂದ್ರದ ಸಲಹೆಯಾಗಿತ್ತು ಎನ್ನುವುದರ ಹಿನ್ನೆಲೆ 
ಅರ್ಥವಾಗದ ವಿಷಯವೇನೂ ಅಲ್ಲ. ಕೇಂದ್ರ ಜಲಸಂಪನ್ಮೂಲ ಮಂತ್ರಾಲಯವು 
ರೂಪಿಸಿದ್ದ ಸಂಕಟ ಸೂತ್ರವು ಪ್ರಧಾನಿಯವರ ಗಮನಕ್ಕೂ ಹೋಗಿದ್ದು 1.9.03ರಂದು 
ನಡೆದ ಕಾವೇರಿ ಉಸ್ತುವಾರಿ ಸಮಿತಿಯ 19ನೇ ಸಭೆಯಲ್ಲಿ ಮಂಡಿತವಾಯಿತು. 
ಕಾವೇರಿ ಹರಿವಿನ ನೀರಿಪ ಮಾಪನ ಮೆಟ್ಟೂರಿನಲ್ಲಿಯೇ ನಡೆಯಲಿ ಎಂಬ 
ಶಿಫಾರಸ್ತೂ ಸೇರಿದಂಥ ನೀರಿನ ಅಭಾವವಾದ ವರ್ಷಗಳಲ್ಲಿ ಕಾವೇರಿ ನೀರನ್ನು 
ಹಂಚಿಕೊಳ್ಳುವ ಕೇಂದ್ರದ ಈ ಸಮಿತಿಯ ಸಂಕಟ ಸೂತ್ರವನ್ನು ಒಪ್ಪಿಕೊಳ್ಳಲು 
ಎರಡು ತಿಂಗಳ ಕಾಲಾವಕಾಶವನ್ನು ಕರ್ನಾಟಕ ಕೇಳಿತು. ಕಾವೇರಿ ಕಣಿವೆಯ 


1368 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಸಂಬಂಧೀ ರಾಜ್ಯಗಳಾದ ತಮಿಳುನಾಡು, ಪಾಂಡಿಚೆರಿ ಹಾಗೂ ಕೇರಳ ರಾಜ್ಯಗಳು 
ಈ ಸೂತ್ರವನ್ನು ಒಪ್ಪಿದವು. ಈ ಸಂಕಟ ಸೂತ್ರವನ್ನು ತಕ್ಷಣವೆ ಒಪ್ಪಿಕೊಳ್ಳಲು 
ತಮಿಳುನಾಡು ಒತ್ತಾಯವಿಟ್ಟಾಗ, ಕರ್ನಾಟಕ ತನ್ನ ಕಾರಣಗಳನ್ನಿಟ್ಟು ಅದನ್ನು 
ಪುರಸ್ಕರಿಸಲಿಲ್ಲ. ಕಾರಣ, ತಮಿಳುನಾಡಿಗೆ ನೈಯತ್ಯ ಮಾರುತದ ಫಲ ಹಾಗೂ 
ನೈಯತ್ಯ ಮಾರುತದ ಮಳೆಯಷ್ಟೇ ಲಾಭವಿರುವ ಈಶಾನ್ಯ ಮಾರುತದ ಮಳೆ 
ಒದಗಿ ಡಿಸೆಂಬರ್‌ ವರೆಗೆ ಮಳೆ ಕೊರತೆ ಇಲ್ವ ಕರ್ನಾಟಕ ಕಳೆದ 29 ವರ್ಷಗಳಿಂದ 
ತಮ್ಮ ಕಾವೇರಿ ಜಲಾಶಯಗಳಿಂದ ಸರಾಸರಿಯಾಗಿ ಸೆಪ್ಟೆಂಬರ್‌ನಿಂದ 
ಡಿಸೆಂಬರ್‌ವರೆಗೆ ಸುಮಾರು 1 ಟಿ.ಎಂ.ಸಿ. ಯಿಂದ 27 ಟಿ.ಎಂ.ಸಿ. ಎಫ್‌.ಟಿ 
ವರೆಗೆ ಅನುಗುಣ ಮಾಹೆವಾರಾಗಿ ನೀರಿನ ಕೊರತೆ ಬರದಂತೆ ಹರಿಸಿದೆ; ಕರ್ನಾಟಕದ 
ಜಲಾಶಯಗಳ ಕೆಳಭಾಗದಲ್ಲಿ ಎಷ್ಟೇ ಮಳೆಯಾದರೂ ದಕ್ಕುವುದು ತಮಿಳುನಾಡಿಗೆ. 
ಮುಂಬರುವ ಈಶಾನ್ಯ ಮಾರುತದ ಮಳೆ ತುಂಬ ಬಂದರೆ, ಕರ್ನಾಟಕ ಈ 
ತತ್‌ಕ್ಷಣ ಬಿಟ್ಟ ನೀರು ವ್ಯರ್ಥವಾಗಿ, ತನ್ನ ಸಂಗ್ರಹವನ್ನೂ ಕಳೆದುಕೊಂಡಂತಾಗುತ್ತದೆ; 
ಹೀಗೆ ತನ್ನಲ್ಲಿಯ ನೀರು ಖಾಲಿ ಆದರೆ 5 1/2 ಲಕ್ಷ ಹೆಕ್ಟೇರ್‌ಗಳಷ್ಟು ಜೆಳೆ 
ನಷ್ಟವಾಗುತ್ತದೆ; ಕುಡಿಯುವ ನೀರಿಗೆ ಬರ ಉಂಟಾಗುತ್ತದೆ; 1987-88ರ ಕೊರತೆಯ 
ವರ್ಷದಲ್ಲಿ ಆಗಸ್ಟ್‌ನಲ್ಲಿಯ ಸಾಂಬಾನಾಟಿಯನ್ನು ಮುಂದೆ ನವೆಂಬರ್‌ಗೆ 
ಹೊಂದಿಸಿಕೊಂಡಂತೆ ತಮಿಳುನಾಡು ಈ ವರ್ಷವೂ ಮಾಡಿಕೊಳ್ಳಬಹುದು; ಈ 
ಹಿನ್ನೆಲೆಗಳಲ್ಲಿ ಸಂಕಟ ಸೂತ್ರವನ್ನು ಸದ್ಯಕ್ಕೆ ಪುರಸ್ಕರಿಸಲಾಗದೆ ಎರಡು ತಿಂಗಳ 
ಕಾಲಾವಧಿ ಅಗತ್ಯವಿದ್ದು ಆಗ ಪರಿಶೀಲಿಸಬಹುದು; ರಾಜ್ಯದ ಹಿತವನ್ನು ಸದ್ಯದ 
ಸೂತ್ರಕ್ಕೆ ಈಗಲೇ ಒಪ್ಪಿ ಬಲಿಕೊಡುವಂತಾಗಬಾರದು ಎಂದೆಲ್ಲ ಕರ್ನಾಟಕ ಪರವಾಗಿ 
ಮುಖ್ಯ ಕಾರ್ಯದರ್ಶಿ ಬಿ.ಎಸ್‌.ಪಾಟೇಲ್‌, ಜಲಸಂಪನ್ಮೂಲ ಇಲಾಖೆಯ 
ಪ್ರಧಾನಕಾರ್ಯದರ್ಶಿ ಎ.ಕೆ.ಎಂ. ನಾಯಕ್‌, ಕಾರ್ಯದರ್ಶಿ ಎಸ್‌.ಜೆ. ಚನ್ನಬಸಪ್ಪ, 
ಹಿರಿಯ ಅಧಿಕಾರಿ ಹೃಷಿಕೇಶ್‌ ಹಾಗೂ ಸಲಹೆಗಾರ ಮನು ಅವರೆಲ್ಲ ಕೂಡಿದ 
ತಂಡ, ತನ್ನ ಮಂಡನೆಯನ್ನಿಟ್ಟಿತು. ಜೊತೆಗೆ 9.5 ಟಿ.ಎಂ.ಸಿ. ನೀರನ್ನು ಮಾತ್ರ 
ಬಿಡುಗಡೆ ಮಾಡಬಹುದೇ ವಿನಾ ತಮಿಳುನಾಡು ಒತ್ತಾಯಿಸುವಂತೆ 31 ಟಿ.ಎಂ.ಸಿ. 
ನೀರು ಬಿಡುಗಡೆ ಸಾಧ್ಯವಾಗದು ಎಂದೂ ಹೇಳಿತು. ಆದರೆ ಕೇಂದ್ರ ಜಲ 
ಸಂಪನ್ಮೂಲ ಮಂತ್ರಾಲಯ ಹಾಗೂ ತಮಿಳುನಾಡು ಅಧಿಕಾರಿಗಳಿಗೆ ಇದು 
ರುಚಿಸಲಿಲ್ಲ. (ಕನ್ನಡ ಪ್ರಭ, 2.9.03) 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1369 


ಕಾವೇರಿ ನೀರಿನ ಚಂಚಿಕೆ ಕುರಿತ ಸಂಕಟ ಸೂತ್ರವನ್ನು 16.9.03ರಂದು 
ಕಾವೇರಿ ನದಿ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಧಾನ ಮಂತ್ರಿಯವರಿಗೆ ಜಲಸಂಪನ್ಮೂಲ 
ಮಂತ್ರಾಲಯವು ಸಮರ್ಪಿಸಿತು. ಈ ಸೂತ್ರದ ಕುರಿತಾಗಿ ತಮಿಳುನಾಡು ಮುಖ್ಯ; ಮಂತ್ರಿ 
ಶೀಮತಿ ಜಯಲಲಿತಾ ಆವರು ಯಾವ ಪ್ರತಿಕ್ರಿಯೆಯನ್ನೂ ನೀಡಿರಲಿಲ್ಲ. 


ಅಚ್ಚುಕಟ್ಟು ಪ್ರದೇಶದ ಕೊನೆಯಲ್ಲಿರುವ ಮದ್ದೂರು ಮತ್ತು ಮಳವಳ್ಳಿ ತಾಲ್ಲೂಕಿಗೆ 
ನೀರನ್ನು ಸಮರ್ಪಕವಾಗಿ ಕೊಡಲು ಕಷ್ಟವಾಗಿತ್ತು “ಅದರಿಂದ ರೈತರ "ಆತಂಕಕ್ಕೂ 
ಕಾರಣವಾಗಿತ್ತು. ಮಂಡ್ಕ ರೈತ ಹಿತರಕ್ಷಣಾ ಸಮಿತಿಯೂ ಈ ol ನಾವ 
ಗಮನ ಸೆಳೆದಿತ್ತು ಪ್ರಾಧಿಕಾರದ ಮಧ್ಯಂತರ  ಆದೇಶದನ್ನಂರು ನೀರು 
ಬಿಡಲೇಬೇಕಾಗಿತ್ತು ಒಂದು ಕಡೆ ರೈತರ ಶಂಕೆ ಮತ್ತು ಒತ್ತಡ. ಇನ್ನೊಂದೆಡೆ 
ಆದೇಶ ಮೀರಿದರೆ ಪರಿಣಾಮ. ಇವೆರಡರ ನಡುವೆ ರಾಜ್ಯ ಸರ್ಕಾರಕ್ಕೆ ಇಕ್ಕಟ್ಟು. 
16.9.03ರ ಮಾಹಿತಿಯಂತೆ ಕೆ.ಆರ್‌.ಎಸ್‌. ನ ಗರಿಷ್ಟ ಮ ಮಟ್ಟಕ್ಕೆ ಸುಮಾರು 22 
ಆಡಿ ಕಡಿಮೆ ಇದ್ದು ನೀರು ಶೇಖರಣೆ ಅಗತ್ಯ ವಿದ್ದ ಸಂದಚ್ಣ ದಲ್ಲಿ ಸುಮಾರು 
ಐದು ಸಾವಿರದ ಮುನ್ನೂರು ಕ್ಕೂಸೆಕ್ಸ್‌ ನೀರನು  ಹೊರಬಿಡಲಾಗುತಿತ್ತು. ಒಳಹರಿವು 
ಸುಮಾರು 1500 ಕ್ಯೂಸೆಕ್ಸ್‌ನಷ್ಟಿತ್ತು. ಇದಲ್ಲದೆ ವಿಶ್ವೇಶ್ವರಯ್ಯ ನ ನಾಲಾ, ವರುಣಾ 
ನಾಲೆ ಇತ್ಯಾದಿ ಎಂಟು ಸಾಲೆಗಳಿಗೂ ನೀರುಣಿಸಬೇಕು. ಬರ ಪರಿಸ್ಥಿತಿಯಿಂದಾಗಿ 
ರೈತರಿಗೂ ಸಂಕಟದ ಸ ಸನ್ನಿವೇಶ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಹೆಚ್ಚಿನ 
ವೀರು ಬಿಡುಗಡೆ, ರಾಜ್ಯದ ಬೆಳೆ ಹಾನಿಗೆ ಕಾರಣವಾಗುತ್ತದೆ, ಎಂಬ ಅಭಿಪ್ರಾಯಗಳು 
ಪಕಟವಾಗಿದ್ದವು. 


ಕಾಳಜಿಯಲ್ಲಿ ಹಾರಿದ ನಾಲ್ಲರು ರೈತರಲ್ಲಿ ಗುರುಸ್ನಾಮಿಯ ಆತ್ಸಾರ್ಪಣೆ. ರೈತ 
ಚಳುವಳಿ ಟಂದ ha ಮಹತ್ವದ ಮೌಲ್ಯವಿದೆ. ದಿ. ಆದರೆ 
ಕಾನೂನಿನ ಅಂಕೆಗಳೂ ಇರುತ್ತವೆ. ಪ್ರತಿವರ್ಷ ಸೆಪ್ಟೆಂಬರ್‌ 18ರಂದು ರೈತ ಹುತಾತ್ಮ 
ದಿನವನ್ನು ಆಚರಿಸಲು ಆ ಭಾಗದ ರೈತ ಸಂಘಟನೆಗಳು ತೀರ್ಮಾನಿಸಿವೆ. ಅದರಂತೆ 


ಹೆಗ್ಗಡದೇವನ ಕೋಟೆ ತಾ. ಬೀಚನಹಳ್ಳಿ ಗ್ರಾಮದ ದಲ್ಲಿ ಗುರುಸ್ವಾಮಿ ಯವರ 
ಪ್ರತಿಮೆಯನ್ನು, ಅನಾವರಣಗೊಳಿಸುವ ಕಾರ್ಯಕ್ರಮವನ್ನು ರೈತ ಸಂಘಟನೆಗಳು 
ಜ ರ ಚಳುವಳಿಯಲ್ರಿ 


(2 


% 
ಸ್ರ 
ck 
fg) 
] 
€ 
dk 
Es 
೧೦ 
ಯಂ 
fe 
(6೮) 
ಜಲ 
y 


1370 ಕರ್ನಾಟಕ ರೈತ ಚಳವಳಿ- ಸತ್ಯಾಗ್ರಹಗಳು 


ಇದಕ್ಕೊಂದು ವಿಶೇಷ ಆಯಾಮವೂ ದೊರಕಿದೆ ಎನ್ನಬೇಕು. ಇಲ್ಲಿ ರೈತ ಹೋರಾಟ 
ಶುರುವಾದಾಗಲೇ ನದಿಯ ಮಧ್ಯ ನಿಂತು ರೈತರಿಂದ ಪ್ರತಿಭಟನೆ ಆಗಿತ್ತು. 
ಆತ್ಮಾಹುತಿಯಂಥ ಉಗ್ರ ಪ್ರತಿಭಟನೆ ಆ ಜನತೆಯ ಭಾವನೆಯ ಉದ್ದಿಗ್ನತೆಯ 
ಪ್ರತೀಕವಾಗಿತ್ತು. ಕಾನೂನಿನ ತೊಡಕುಗಳಿರುವಲ್ಲಿ ಪ್ರಶಿಭಟನೆ ಎಲ್ಲೆಲ್ಲಿಯೋ 
ಹೋಗದಂತೆ ನಾಯಕತ್ವ ಮಾರ್ಗ ತೋರಬೇಕಲ್ಲವೆ! ದಿಟ. ಆದರೆ ನೋವಿಗೆ 
ಸೀಮೆ ಇಲ್ಲ. 


ಇನ್ನು ಸಂಕಷ್ಟ ಸಮಯದಲ್ಲಿ ಕಾವೇರಿ ನೀರಿನ ಹಂಚಿಕೆಯ ಸಂಬಂಧ 
ಕೇ೦ದ್ರ ಜಲಸಂಪನೂಲ ಸಚಿವಾಲಯವು ರೂಪಿಸಿದ ಸಂಕಟ ಸೂತ್ರದ ವಿವರವೆಂದರೆ; 
ಕೊರತೆಯ ವರ್ಷಗಳ ನಿರ್ದಿಷ್ಟ ಅವಧಿಯ ಮಾಸಗಳಲ್ಲಿ ಕರ್ನಾಟಕವು ಮೆಟ್ಟೂರು 
ಜಲಾಶಯಕ್ಕೆ ಒದಗಿಸಬೇಕಾದ ನೀರಿನ ಪ್ರಮಾಣವು, ಪ್ರಾಧಿಕಾರದ ಆದೇಶದಂತೆ 
ಬಿಡಬೇಕಾದ ಎಂದಿನ ನೀರಿನ ಪ್ರಮಾಣ ಹಾಗು ಹಾಲಿ ವರ್ಷಕ್ಕೆ ಮೆಟ್ಟೂರು 
ಜಲಾಶಯ ದಾಖಲಿತ ನೀರಿನ ಹರಿವಿನ ಅನುಪಾತ, ಕಳೆದ 26 ವರ್ಷಗಳ 
ಅವಧಿಯಲ್ಲಿ ಅಪಧಿ ಭಾಗದಲ್ಲಿ ಹರಿದ ಸರಾಸರಿ ನೀರಿನ ಪ್ರಮಾಣಗಳ ಗುಣಕಕ್ಕೆ 
ಸಮನಾಗಿರಬೇಕು ಎಂಬುದೇ ಅದರ ತಾತ್ರರ್ಯ. ಈ ಸೂತ್ರದ ರೀತ್ಯ ಮೆಟ್ಬೂರು 
ಜಲಾಶಯದವರೆಗಿನ ಕಾವೇರಿ ಕಣಿವೆಯ ಎಲ್ಲ ಒಳ ಹರಿವುಗಳನ್ನು ಲೆಕ್ಕಕ್ಕೆ 
ತೆಗೆದುಕೊಳ್ಳುವುದೆನ್ನಲಾಗಿದೆ. ಕರ್ನಾಟಕವು, ತತ್‌ಕ್ಷಣವೇ ಸೂತ್ರಕ್ಕೆ ಒಪ್ಪಿದರೆ ನೀರು 
ಬಿಡುಗಡೆ ಮಾಡಿದರೆ, ರಾಜ್ಯದ ಜಲಾಶಯದ ಕೆಳಭಾಗದಲ್ಲಿ ಬರುವ ಮಳೆ 
ಹಾಗು ಈಶಾನ್ಯ ಮಾರುತದ ಮಳೆಯಿಂದ ತಮಿಳುನಾಡಿಗೆ ಸಾಕಷ್ಟು ನೀರು 
ಬಂದರೆ, ನಾವು ಬಿಟ್ಟ ನೀರು ವ್ಯರ್ಥವಾಗುತ್ತದೆ; ನಮಗೂ ಇಲ್ಲದಂತಾಗುತ್ತದೆ. 
ನಮ್ಮಲ್ಲಿರುವ ಸಂಗ್ರಹದಿಂದ ಸೂತ್ರದ ರೀತ್ಯಾ 32 ಟಿ.ಎಂ.ಸಿ. ನೀರು ಬಿಟ್ಟರೆ 
ಉಳಿಯುವುದು ಸುಮಾರು 12 ಟಿ.ಎಂ.ಸಿ. ನೀರು ಮಾತ್ರ ಮುಂದೆ ನಮಗೆ 
ಮಳೆ ಆಗದಿದ್ದರೆ ಖಾಲಿ ಜಲಾಶಯ ನಮ್ಮ ಪಾಲಿಗೆ ಉಳಿಯುತ್ತದೆ. ಎರಡು 
ತಿಂಗಳು ಕಾಯ್ದು ನೆಂತರ ಪರಿಶೀಲಿಸಬೇಕೆನ್ನುವ ಕರ್ನಾಟಕದ ಮಾತು, ಮೇಲಿನ 
ಸೂತ್ರದನ್ವಯವನ್ನು ಕಾದು ನೋಡುವ ಹಿನ್ನೆಲೆಯಲ್ಲಿತ್ತು ಅದರಿಂದ ಬೇರೆಯವರಿಗೆ 
ಕರ್ನಾಟಕ ಸೂತ್ರವನ್ನು ಸಮ್ಮತಿಸಲಿಲ್ಲ ಎಂಬ ಭಾವನೆ ಬಂದಿರಬೇಕಷ್ಟೆ ಆದರೆ 
ಮೆಬ್ಬೂರಿನಲ್ಲಿರುವ ಲೆಕ್ಕಾಚಾರದ ಅಳತೆ, ಬಿಳಿಗುಂಡ್ಲುವಿನಲ್ಲಿಯ ಕೇಂದ್ರೀಯ 
ಜಲ ಆಯೋಗದ ಮಾಪನ ಕೇಂದ್ರದ ನಿಖರ ಅಳತೆಯೊಡನೆ ವ್ಯತ್ಕಾಸವಾಗುವುದು 
ಏಕೆ? ಬಿಳಿಗುಂಡ್ದು ಮೆಟ್ಟೂರು ನಡುವಣ ಜಲಾನಯನ ಪ್ರದೇಶದಿಂದ ಒಳಹರಿವು 


ಕಾವೇರಿ: ಜಲವಿವಾದ - ಐತೀರ್ಹ - ಚಳವಳಿಗಳು 1371 


ಬಂದರೂ, ಮೆಟ್ಟೂರಿನಲ್ಲಿ ಬಹಳಷ್ಟು ಕಡಿಮೆ ಅಳತೆ ತೋರುವುದೇಕೆ? (ಒಂದು 
ದಿನದ ಹರಿವಿನಲ್ಲಿ ನೀರಿನ ಆವೀಕರಣದಿಂದ ಅಷ್ಟೊಂದು ಅಳತೆ 
ವ್ಯತ್ಯಾಸವಾಗಬಲ್ಲುದೆ?) ಎಂಬುದಕ್ಕೆ ಉತ್ತರ ಹಾಗು ಸೂತ್ರಾನ್ಸಯ ಪರಿಶೀಲನೆ 
ಈ ಸಂಕಟ ಹಂಚಿಕೆಯ ಸೂತ್ರದಲ್ಲಿ ಸ್ಥೂಲವಾಗಿಯಾದರೂ ಕಾಣಬರುವುದಿಲ್ಲ. 


ರಾಜ್ಯ ಸರ್ಕಾರದ ಕಾದು ನೋಡುವ ನಿಲುವಿಗನುಗುಣವಾಗಿ ಹೆಚ್ಚಿನ 
ನೀರು ಬಿಡುಗಡೆ ಒಂದು ರೀತಿ ಸದ್ಯಕ್ಕೆ ಸ್ಥಗಿತವಾದಂತೆಯೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ 
ರಾಜ್ಯದ ರೈತ ಮುಖಂಡರ, ಶಾಸಕರ, ಕೆಲವು ವಿವಿಧ ಪಕ್ಷನಾಯಕರ, ಮಾಜಿ 
ಸಚಿವರ ಪ್ರತಿಕ್ರಿಯೆಗಳೂ ಗಮನಾರ್ಹವಾಗಿದೆ. ರಾಜ್ಯರೈತ ಸಂಘದ ಅಧ್ಯಕ್ಷ ಪ್ರೋ॥ 
ಎಂ.ಡಿ. ನಂಜುಂಡಸ್ವಾಮಿ ಅವರು; ತಮಿಳುನಾಡು ಬಹಳವಾಗಿ ನೀರನ್ನು ಹೋಲು 
ಮಾಡಿ ಸಮುದಕ್ಕೆ ಸೇರುವಂತೆ ಮಾಡುತ್ತಿರುವುದನ್ನು ತಪ್ಪಿಸುವಂತೆ ಹೇಳಲು 
ಸರ್ವೋಚ್ಛ ನ್ಯಾಯಾಲಯ ಹಾಗು ಪ್ರಾಧಿಕಾರಕ್ಕೆ ರಾಜ್ಯ ಸರ್ಕಾರ ಮನವಿ 
ಮಾಡಬೇಕು. Ss ಮನೋಯಲ್‌ ಸದಿಗಳಿಗೆ ಕೆಳಗೆ ಸಣ್ಣ ಜಲಾಶಯಗಳು 
ನಿರ್ಮಾಣಗೊಳ್ಳಬೇಕು. ಆಗ ತಮಿಳುನಾಡಿಗೆ ಮಳೆಯ ನೀರು. ಸಂಗ್ರಹಗೊಂಡು 
ಪೋಲಾಗದೆ 100 ಟಿ.ಎಂ.ಸಿ. ನೀರೂ ಒದಗುತ್ತದೆ. ಕಾವೇರಿ ಜಲವಿವಾದ 
ಅಂತ್ಯಗೊಳ್ಳುತ್ತದೆ ಎಂದರು. ಜೆಡಿಯು ಶಾಸಕ ಶ್ರೀ ಬಿ. ಸೋಮಶೇಖರ್‌ ಅವರು 
ತಮಿಳುನಾಡಿಗೆ ಮುಂದೆ ತೊಟ್ಟು ನೀರೂ ಬಿಡಬಾರದು, ಮೃತ ರೈತನ ಕುಟುಂಬಕ್ಕೆ 
5 ಲಕ್ಷ ರೂ ಪರಿಹಾರ ಕೊಡಬೇಕು ಎಂದರು; ಸ ಎಂ. ಶಿವಣ್ಣ ಅವರು 
ಕಬಿನಿ ಪ್ರದೇಶ ದ ಅಚ್ಚುಕಟ್ಟುದಾರರು ಆಕ್ರೋಶಕ್ಕೀಡಾಗದೆ ಶಾಂತಿ ಸಂಯಮದಿಂದ 
ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬೇಕು ಎಂದರು. ಮೃತ ರೈತ ಗುರುಸ್ಥಾಮಿಯ 
ಕುಟುಂಬದ ಬಂಧುವರ್ಗದವರಿಗೆ ಸಾಂತ್ಸನವನ್ನು ಹೇಳಿದರು; ಮಾಜಿ ನೀರಾವರಿ 
ಸಜೆವ ಕೆ.ಎನ್‌. ನಾಗೇಗೌಡರು ತಮಿಳುನಾಡಿಗೆ ನೀರು ಬಿಡದಿರುವಂತೆ 
ನಿರ್ಧಾರವನ್ನು ಸರ್ಕಾರ ಮಾಡಿದ್ದು ಸದ್ಯ ಸ್ಟಾಗತಾರ್ಹ ನಿರ್ಧಾರ. ಕಾವೇರಿಯ 
ಇತಿಹಾಸ ದಲ್ಲಿ ಇದೊಂದು ಜಾಣ್ಮೆಯ ದಿಟ್ರ ನಡೆ ಎಂದರು. ಮಾಜಿ ನೀರಾವರಿ 
ಸಚಿವ ಎಚ್‌.ಎನ್‌. ನಂಜೇಗೌಡರು. ರಾಜ್ಯಸರ್ಕಾರದ ನಿರ್ಧಾರವನ್ನು ಸ್ಥಾಗತಿಸುತ್ತ, 
ರೈತರ ವಿರೋಧದ ನಡುವೆಯೂ, ಒಲ್ಲದ ಮನಸಿನಿಂದ ತಮಿಳುನಾಡಿಗೆ ನೀರು 
ಬಿಟ್ಟಿತು. ಈಗ ಅನಿವಾರ್ಯ ಕಾರಣಗಳಿಂದ ನೀರನ್ನು ಬಿಡದಿರುವ ತೀರ್ಮಾನ 
ತೆಗೆದುಕೊಂಡಿದೆ. ಅದಕ್ಕೆ ಸರ್ಕಾರ ಬದ್ಧವಾಗಿರಬೇಕು, ಎಂದರು. (ಪತ್ರಿಕಾ ವಾರ್ತೆ, 
209,03), ಈ ಮುನ್ನ ವಿಧಾನಪರಿಷತ್‌ ಸಭಾಷತಿ ಶ್ರೀ ಬಿ.ಎಲ್‌. ಶಂಕರ್‌ 


1372 ಕರ್ನಾಟಿಕ ಥೈತ ಚಳವಳಿ-ಸತ್ಯಾಗ್ಲಹಗಳು 


ಅವರೂ ಕಾವೇರಿ ನದಿ ನೀರಿನ ಸಮಸ್ಯೆಯನ್ನು ಉಭಯ ರಾಜ್ಯಗಳ ತಜ್ಞಧು 
ಹಾಗು ವಿವಿಧ ಕ್ಷೇತ್ರಗಳ ಪ್ರಮುಖರು ಸಹಿತವಾದ ಸರ್ಕಾರೇತರ ಸಮಿತಿಯೊಂದನ್ನು 
ರಚಿಸಿ ಪರಿಹಾರ ಪಡೆದುಕೊಳ್ಳುವುದು ಲೇಸು ಎಂಬ ಅಭಿಪ್ರಾಯವನ್ನು ವ್ಯಕ್ತ 
ಮಾಡಿದರು. ಅಕ್ಟೋಬರ್‌ 1ರಂದು ಕೇಂದ್ರ ಜಲಸಂಪನ್ಮೂಲ ಸಚಿವ ಅರ್ಜುನ್‌ 
ಚರಣಸೇಥಿಯವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತ ಮಳೆ ಕೊರತೆಯ 
ವರ್ಷಗಳಲ್ಲಿ ಕಾವೇರಿ ನೀರಿನ ಹಂಚಿಕೆಯ ಸಂಕಟ ಸೂತ್ರಕ್ಕೆ ಕಾವೇರಿ ಕಣಿವೆ 
ರಾಜ್ಯಗಳಲ್ಲಿ ಒಮ್ಮತವಾಗಿಲ್ಲ. ಕರ್ನಾಟಕದ ಜಲಾಶಯಗಳಲ್ಲಿ 14 ಟಿ.ಎಂ.ಸಿ. 
ನೀರಿದ್ದರೆ, ಮೆಟ್ಟೂರು ಜಲಾಶಯದಲ್ಲಿ 13 ಟಿ.ಎಂ.ಸಿ. ನೀರಿನ ಸಂಗಹವಿದೆ. 
ಸಂಕಟ ಸೂತ್ರದ ಬಗ್ಗೆ ಒಮ್ಮತ ಮೂಡಿಸಲು ಇನ್ನೊಂದು ಪ್ರಯತ್ನವಾಗಿ ಕಾವೇರಿ 
ಉಸ್ತುವಾರಿ ಸಮಿತಿ ಸಭೆಯನ್ನು ಸದ್ಯದಲ್ಲೇ ಏರ್ಪಡಿಸುವ ಇರಾದೆ ಇದೆ ಎಂದಿದ್ದಾರೆ. 
ಅಂದರೆ ಕೇಂದ್ರದ ಪ್ರಯತ್ನವೂ ನಿಂತಿಲ್ಲ. ರಾಜ್ಯಗಳ ಸಮಸ್ಯೆ ಮುಗಿದಿಲ್ಲ ಎಂದಾಗಿದೆ. 


ಇದೇ ಸಮಯದಲ್ಲಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮುಖ್ಯಮಂತ್ರಿ 
ಶ್ರೀ ಎಸ್‌. ಎಂ. ಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಮಂಡ್ಯ ಜಿಲ್ಲಾ ರೈತ ಮುಖಂಡರ 
ಸಭೆಯು 1.10.03ರಂದು ನಡೆಯಿತು. ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನೀರನ್ನು 
ನಾಲೆಯ ತುದಿಯವರೆಗಿನ ರೈತರಿಗೂ ದಕ್ಕುವಂತೆ ಬಿಡಬೇಕು. ಜಿಲ್ಲೆಯಲ್ಲಿ ನೀರಾವರಿಗೆ 
ಕಳೆದ ವರ್ಷ ನೀರು ಬಿಡಲಾಗದಿದ್ದ ಕಾರಣ ಆದ ಬೆಳೆ ನಷ್ಟಕ್ಕೆ ಪರಿಹಾರ 
ನೀಡುವ ಬೇಡಿಕೆ ಕುರಿತ ಪರಿಶೀಲನೆಗೆ ಸಮಿತಿ ರಚನೆ ಆಗಬೇಕು. ಆ ಸಮಿತಿಯಲ್ಲಿ 
ಮಂಡ್ಯ ಜಿಲ್ಲೆಯ ರೈತ ಮುಖಂಡರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರೊ 
ಬಿ.ಕೆ.ಚಂದ್ರಶೇವಿರ್‌ ಇರುತ್ತಾರೆ, ಎಂದೆಲ್ಲ ಸಭೆಯಲ್ಲಿ ತೀರ್ಮಾನಿಸಲಾಯಿತು. 
ಕಾವೇರಿ ಕಣಿವೆ ಪ್ರದೇಶದಲ್ಲಿ ನೀರಿನ ಸದ್ದಳಕೆ ಆಗಬೇಕೆಂದಿರುವ ಹಿನ್ನೆಲೆಯಲ್ಲಿ 
ರೈತ ಮುಖಂಡರನ್ನೊಳಗೊಂಡ ಕಾರ್ಯಪಡೆಯನ್ನು ರಚಿಸಲು ನಿರ್ಧರಿಸಲಾಯಿತು. 
ಮಂಡ್ಯದ ರೈತರ ಸಂಕಷ್ಟಗಳನ್ನು ಪರಿಹರಿಸಲು 2002-03ನೇ ಸಾಲಿನ ಬೆಳೆಸಾಲದ 
ಮೇಲಿನ ಬಡ್ಡಿ ಮನ್ನಾ, ಸಾಲ ಮರುಪಾವತಿ ಮುಂದೂಡಿಕೆ, ಭೂಕಂದಾಯ, 
ನೀರಿನ ಕರ ಮನ್ನಾ, ಶೇ 50ರ ಸಬ್ದಿಡಿದರದಲ್ಲಿ ಕೃಷಿ ಪರಿಕರಗಳ ವಿತರಣೆ, 
ರೈತರ ಬೆಳೆ ಸಾಲವನ್ನು ಮಧ್ಯಮಾವಧಿ ಸಾಲವಾಗಿ ಪರಿವರ್ತಿಸಲು ನಬಾರ್ಡ್‌ಗೆ 
ಶಿಫಾರಸ್ಸು, ಸಕ್ಕರೆ ಕಾರ್ಬಾನೆಗಳು ರೈತರಿಗೆ ಕೊಡಬೇಕಾದ 21 ಕೋಟಿ ರೂಗಳ 
ಪಾವತಿ ಇತ್ಯಾದಿಗಳು ಈ ಸಾಲಿಗೆ ಮಂಡ್ಯ ಜಿಲ್ಲೆಗೆ ಸಂಬಂಧಿಸಿದಂತೆ ರಾಜ್ಯ 
ಸರ್ಕಾರದ ಆದೇಶಗಳಾಗಿರುವುದನ್ನು ರೈತ ಮುಖಂಡರ ಗಮನಕ್ಕೆ ತರಲಾಯಿತು. 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1373 


ಈ ಸಭೆಯಲ್ಲಿ ಗೃಹ ಸಚಿವ ಶ್ರೀ ಮಲ್ಲಿಕಾರ್ಜುನ ಖರ್ಗೆ, ಜಲಸಂಪನ್ಮೂಲ 
ಸಚಿವ ಶೀ ಎಚ್‌.ಕೆ. ಪಾಟೀಲ್‌, ಮುಖ್ಯ ಕಾರ್ಯದರ್ಶಿ ಶ್ರೀ ಬಿ.ಎಸ್‌. ಪಾಟೀಲ್‌, 
ಮಂಡ ಜಿಲ್ಲಾ ರತ ಹಿತರಕಣಾ ಸಮಿತಿ ಅಧ್ಯಕ್ಷ ಶ್ರೀ ಜಿ. ಮಾದೇಗೌಡ, ರೈತ 


. ಪುಟ್ಟಣ್ಣಯ್ಯ ಮ ಪಾಲ್ಗೊಂಡಿದ್ದರು. 
ವ 


7.11.03 ರಂದು ಚೆನ್ನೈನ ವಿಧಾನಸಭೆಯಲ್ಲಿ ಕಾವೇರಿ ನೀರಿನ ಕುರಿತು 
ಪ್ರಸ್ತಾಪ ಬಂದು ಸದಸ್ಥರೊಬ್ಬರು ಕಾವೇರಿ ನೀರು ಪಡೆಯಲು ಸರ್ಕಾರ 
ಸಫಲವಾಗಲಿಲ್ಲ ಎಂದು ಆರೋಪಿಸಿದರು. ಆಗ ಮುಖ್ಯಮಂತ್ರಿ ಶ್ರೀಮತಿ 
ಜಯಲಲಿತಾ ಅವರು, ಸುಪ್ರೀಂ ಕೋರ್ಟ್‌ ನಿರ್ದೇಶನದ ರೀತ್ಯ ತಮಿಳುನಾಡಿಗೆ 
ನೀರು ಬಿಡದ ಕರ್ನಾಟಕದ ವಿರುದ್ಧ ಕಾವೇರಿ ನದಿ ಪಾಧಿಕಾರ, ಪ್ರಧಾನಿ, 
ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಂದು, ರಾಷ್ಟಪ ತಿಗೆ ವರದಿ ಸಲ್ಲಿಸಿ 246ನೇ 
ವಿಧಿಯ ಪ್ರಕಾರ ಆ ಸರ್ಕಾರವನ್ನು ವಜಾ ಮಾಡಬೇಕಿತ್ತು. ನೀರು ಬಿಡುವಂತೆ 
ಒತ್ತಾಯಿಸುವಲ್ಲಿ ಕೇಂದ್ರ ಮತ್ತು ಪ್ರಧಾನಿ ವಾಜಪೇಯಿ ಬಿಫಲವಾದರು ಎಂದು 
ಬಹಿರಂಗವಾಗಿ ಆರೋಪಿಸುತ್ತಿದ್ದೇನೆ, ಎಂದರು. ಈ ಕುರಿತು ವಿಧಾನ ಸಭೆಯಲ್ಲಿ 
ನಿರ್ಣಯ ಅಂಗೀಕರಿಸುವಂತೆ ಸಿಪಿಎಂ ಸದಸ್ಯರೊಬ್ಬರು ಕೊಟ್ಟ ಸಲಹೆಯನ್ನು 
ಒಪ್ಪಿದರು. ಮುಂದಿವ ಅಧಿವೇಶನದಲ್ಲಿ ನರಿಯ ಮಂಡಿಸುವಲ್ಲಿ ಎಲ್ಲ ಪಕ್ಷಗಳ 
ಬೆಂಬಲಕ್ಕಾಗಿ ಕೋರಿದರು. ಆದರೆ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ವಿರುದ್ಧ 
ಮಾಡಿದ ಆರೋಪವನ್ನು ವಿರೋಧಿಸಿ ಬಿ.ಜೆ.ಪಿ. ಸದಸ ರು ಸಬೆಯಿಂದ 
ಹೊರನಡೆದರು. 


ಈ ಹಿಂದೆಯೇ ಪ್ರಧಾನಿಯವರು ಸಮಚಿತ್ತದಿಂದ ಕಾವೇರಿ ಸಮಸ್ಯೆ 
ಪರಿಹಾರದ ಪ್ರಯತ್ನ ಮಾಡುತ್ತಿದ್ದ ಸಂದರ್ಭದಲ್ಲಿ 5.11.02ರಲ್ಲಿ ಶೀಮತಿ ಜಯಲಲಿತಾ 
ಅವರು ಪಧಾನಿಗೆ ಬರೆದ ಅವಿಶ್ವಾಸಯುತ ಪತ್ರದ ಬಗ್ಗೆ ಸರ್ವೋಚ್ಛ ನ್ಹಾಯಾಲಯ 
22.11.02ರಂದು ಬೇಸರ ವ್ಯಕ್ತ ಪಡಿಸಿದಾಗ ಅಂಥ ಪತ್ರವನ್ನು ಹಿಂತೆಗೆದುಕೊಂಡ 
ಪೂರ್ವ ಹಿನೆ ೈಲೆಯೆ ಇತ್ತು ಹಾಗಿದ್ದೂ ಪಮನರಪಿ ತಮಿಳುನಾಡಿನ ಮುಖ್ಯಮಂತ್ರಿಯ 
ಆರೋಪ = ವಾದದ್ದು ಸೂಕ್ತವೆನಿಸುವುದಲ್ಲ. ಸಂಯಮ, ಪರಿಹಾರಕ್ಕೆ 
ಒಂದು ಸುಸೂತ್ರ ಹಾದಿಯಲ್ಲವೆ! 


17.11.03ರಂದು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಹಾಗು ಮುಖ್ಯಮಂತ್ರಿ 
ಶ್ರೀ ಎಸ್‌.ಎಂ.ಕೃಷ್ಣ ಅವರ ನಡುವ ಸೆ ನಡೆಯಿತು. ತಮಿಳುನಾಡಿಗೆ ಕಾವೇರಿ 


1374 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ನೀರನ್ನು ಬಿಟ್ಟ ಕಾರಣ ಕಾವೇರಿ ಅಚ್ಚುಕಟ್ಟಿನಲ್ಲಿ ರೈತರು ಬೆಳೆದಿದ್ದ ಕಬ್ಬು ಮತ್ತು 
ಭತ್ತದ ಬೆಳೆ ನಾಶವಾಯಿತು. ಇದಕ್ಕೆ ರೈತರು 58 ಕೋಟಿ ಬಂಡವಾಳೆ ಹೂಡಿದ್ದರು. 
53 ಸಾವಿರ ಎಕರೆ ಪ್ರದೇಶದಲ್ಲಿ ಬೆಳೆದ ಈ ಕಬ್ಬಿನ ಬೆಳೆಗೆ ಸಕಾಲದಲ್ಲಿ ನೀರು ಸಿಕ್ಕಿ 
ಬೆಳೆ ರೈತರಿಗೆ ದಕ್ಕಿದ್ದರೆ 147 ಕೋಟಿ ರೂ. ಕನಿಷ್ಠ ಆದಾಯ ಬರುತ್ತಿತ್ತು. ಹೀಗಾಗಿ 
58 ಕೋಟಿಗಳನ್ನಾದರೂ ಪರಿಹಾರವಾಗಿ ಕೊಡಲು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ 
ಸಮಿತಿ ಪಟ್ರು ಹಿಡಿದಿತ್ತು. ಬೆಳೆ ನಾಶದ ಹೊಣೆ ಪೂರ್ಣ ಸರ್ಕಾರದ್ದೇ ಆಗಿರುವಲ್ಲಿ 
ಪೂರ್ಣಪ್ರಮಾಣದ ಪರಿಹಾರವನ್ನು ಘೋಷಿಸಿದರೆ ಮಾತ್ರ ಮುಖ್ಯಮಂತ್ರಿ ಶ್ರೀ 
ಎಸ್‌. ಎಂ. ಕೃಷ್ಣ ಅವರ ಕಾವೇರಿ ಪಾದಯಾತ್ರೆಗೆ ಮಂಡ್ಕದಲ್ಲಿ ಅವಕಾಶ 
ಎಂದು ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಶ್ರೀ ಜಿ. ಮಾದೇಗೌಡರು ಈ ಹಿಂದೆ 
ಹೇಳಿದ್ದರು. ಇದನ್ನು ಮನಸಿಗೆ ತಂದುಕೊಂಡಿದ್ದ ಮುಖ್ಯಮಂತ್ರಿಗಳು ತಜ್ಞರಿಂದ 
ಬೆಳೆ ಹಾನಿಯ ಅಂದಾಜು ಮಾಡಿಸಿದರು. ಬಂದ ವರದಿಯ ರೀತ್ಯಾ 53 ಸಾವಿರ 
ಎಕರೆ ಪ್ರದೇಶದ ಬೆಳೆ ನಷ್ಟ ಕನಿಷ್ಟ 58 ಕೋಟಿ ರೂ. ನಷ್ಟ ಪೂರ್ಣ ಕೈಗೆಟುಕಿದ್ದರೆ 
147 ಕೋಟಿ ರೂ. ಆದಾಯ ಬರುತ್ತಿತ್ತು. ಈ ಬಂಡವಾಳವನ್ನು ಪರಿಹಾರ 
ರೂಪದಲ್ಲಿ ಕೊಡಬಹುದೆನ್ನಲಾಗಿತ್ತು. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪನ್ಮೂಲ 
ಕ್ರೋಡೀಕರಣ ಸಮಸ್ಯೆಯ ಹಿನ್ನೆಲೆಯಲ್ಲಿ 1 ಕೋಟಿ ರೂಪಾಯಿ ಪರಿಹಾರಕ್ಕೆ 
ಸಭೆಯಲ್ಲಿ ಒಮ್ಮತದ ನಿರ್ಧಾರವಾಯಿತು. ಈ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ 
ಸಚಿವ ಪೋ॥। ಬಿ.ಕೆ. ಚಂದ್ರಶೇಖರ್‌, ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ 
ಅದ್ಯಕ್ಷ ಶೀ ಜಿ. ಮಾದೇಗೌಡ, ಶಾಸಕರಾದ ಶ್ರೀ ಬೋರಯ್ಯ, ಕಂದಾಯ, 
ಸಹಕಾರ, ಕಾನೂನು ಹಾಗು ಮುಖ್ಯಮಂತ್ರಿ ಸಚಿವಾಲಯದ ಅಧಿಕಾರಿಗಳು 
ಹಾಜರಿದ್ದರು. ರೈತ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಶ್ರೀ ಜಿ. ಮಾದೇಗೌಡ ಪ್ರಕಟಿತ 
ಸದ್ಯ 22 ಕೋಟ ರೂ ಪರಿಹಾರಕ್ಕೆ ಒಪ್ಪಿಕೊಂಡ ಬಗ್ಗೆ ಸುದ್ದಿಗಾರರಿಗೆ ತಿಳಿಸಿದರು. 
ಇದೊಂದು ರೀತಿ ನೀರಿನ ಬರದ ಪರಿಹಾರವೂ ಆಗಿತ್ತು. ಕಾವೇರಿಯೊಡನೆ 
ಮಿಂದ ರೈತ ಚಳುವಳಿಗೆ ತತ್ಕಾಲದ ಪರಿಹಾರದ ತುತ್ತು ದೊರಕಿತ್ತು 


ಇನ್ನೊಂದು ಗಮನಾರ್ಹ ಅಂಶವೆಂದರೆ ಜುಲೈ 2003ರಲ್ಲಿ ಕರ್ನಾಟಕ 
ರೈತ ಪ್ರತಿನಿಧಿಗಳ ತಂಡ ತಮಿಳುನಾಡಿಗೆ ಭೇಟಿ ನೀಡಿ ಅಲ್ಲಿನ ಜಲಾಶಯ 
ಹಾಗು ಬೆಳೆ ಸ್ಥಿತಿಗತಿಯನ್ನು ಅಧ್ಯಯನ ಮಾಡಿತ್ತು. "ಕಾವೇರಿ ರೈತರ ಕುಟುಂಬ” 
ಎಂಬುದಕ್ಕೆ ಚಾಲನೆ ದೊರಕಿತ್ತು, ಇದಕ್ಕೆ ಪೂರಕವಾಗಿ ತಮಿಳುನಾಡಿನ ಕಾವೇರಿ 
ಅಚ್ಚುಕಟ್ಟು ಪ್ರದೇಶದ 15 ಜನರ ರೈತರ ತಂಡವು ಕರ್ನಾಟಕದ ಕಾವೇರಿ ಅಚ್ಚುಕಟ್ಟು 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1375 


ಪ್ರದೇಶಗಳಾದ ಮಂಡ್ಯ, ಕೊಡಗು, ಹಾಸನ ಹಾಗೂ ಮೈಸೂರು ಜಿಲ್ಲೆಯ ಕಬಿನಿ 
ಜಲಾಶಯ, ಬೆಳೆಯ ಸ್ಥಿತಿಗತಿಗಳನ್ನು 5.6, 7-12-03ರ ಅವಧಿಯಲ್ಲಿ ಹೋಗಿ 
ಅಧ್ಯಯನ ಮಾಡಿತು. ಅಲ್ಲಿಯ ರೈತರೊಂದಿಗೆ ಮಾತುಕತೆಯನ್ನು, ಅಣೆಕಟ್ಟೆಗಳಲ್ಲಿ 
ನೀರಿನ ಸಂಗ್ರಹ ಪ್ರಮಾಣ, ಸಾಂಬಾ ಬೆಳೆಗೆ ರಕ್ಷಣೆಗೆ ಬಿಡುಗಡೆಯಾಗಬೇಕಾದ 
ನೀರಿನ ಪ್ರಮಾಣ ಕುರಿತೆಲ್ಲ ಸಮಾಲೋಚಿಸಿತು. ನಂತರ 7.12.03ರಂದು, 
ತಮಿಳುನಾಡಿನ ಕಾವೇರಿ ಪ್ರದೇಶದ (ಜಲಾನಯನ) ಬೆಳೆಗಾರರ ಹಿತರಕ್ಷಣಾ 
ಸಮಿತಿ ಅಧ್ಯಕ್ಷ ರೈತ ಸಂಘದ ಕಾರ್ಯದರ್ಶಿ ಶ್ರೀ ರಂಗನಾಥನ್‌ ಅವರು 
ಮೈಸೂರಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಶ್ರೀ ಕೆ.ಎಸ್‌. ಫುಟ್ಟಣ್ಣಯ್ಯ 
ಅವರೊಡನೆ ಜಂಟಿ ಸುದ್ದಿಗೋಷ್ಟಿಯಲ್ಲಿ ಮಾತನಾಡುತ್ತಾ ಹಲವಾರು ವರ್ಷಗಳಿಂದ 
ನೆನೆಗುದಿಗೆ ಬಿದ್ದು ಬಗೆ ಹರಿಯದಿರುವ ಕಾವೇರಿ ವಿವಾದವನ್ನು ಬಗೆಹರಿಸುವ 
ನಿಟ್ಟಿನಲ್ಲಿ ಕಾವೇರಿ ಕುಟುಂಬ ಕಾರ್ಯನಿರತವಾಗಿದೆ; ಈ ಕಾರಣ ನಿರಂತರವಾಗಿ 
ಸಮಾಲೋಚಿಸಿ ಅಭಿಪ್ರಾಯಗಳನ್ನು ಗಮನಿಸಲಾಗುವುದು; ಕಾವೇರಿ ವವಾದದ 
ಬಿಕ್ಕಟ್ಟಿಗೆ ರಾಜಕೀಯ ನಾಯಕರೇ ಕಾರಣ ಎಂಬ ಅಭಿಪ್ರಾಯಗಳನ್ನು ವ್ಯಕ್ತ 
ಮಾಡಿದರು. ಶೀ ಕೆ.ಎಸ್‌. ಪುಟ್ಟಣ್ಣಯ್ಯ ಅವರು, ಈ ವಿವಾದದ ಬಗ್ಗೆ ಸತತವಾಗಿ 
ಸಮಾಲೋಚಿಸಿ ಹೊಸ ಕಾರ್ಯಸೂತ್ರಗಳನ್ನು ಕಂಡುಕೊಂಡು ಸಮಸ್ಯೆ 
ಬಗೆಹರಿಸಿಕೊಳ್ಳುವ ಪ್ರಯತ್ನ ನಮ್ಮ ಕಾವೇರಿ ಕುಟುಂಬದ್ದಾಗಿದೆ ಎಂದು ನುಡಿದರು. 
ತಮಿಳುನಾಡು ರೈತ ತಂಡದ ಪ್ರೊ ವಿಕೆ. ನಟರಾಜ್‌ ಅವರೂ, ಕಾವೇರಿ 
ಕುಟುಂಬದ ಪ್ರಯತ್ನಗಳ ಬಗ್ಗೆ ದೂರದರ್ಶನ ಮಾಧ್ಯಮಕ್ಕೆ ಕನ್ನಡದಲ್ಲಿ ವಿವರಿಸಿದ್ದು 
7.12.03ರಂದು ಪ್ರಸಾರಗೊಂಡಿತು. 


ಕಾವೇರಿ ಕುಟುಂಬದ ಉಭಯ ತಂಡಗಳ ಇಂಥ ಪ್ರಯತ್ನಗಳು ಸಂಧಾನಗಳು, 
ನೇರ ವೀಕ್ಷಣೆಗಳು ಕಾವೇರಿ ಕಣಿವೆ ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಉಭಯತ್ರ 
ನೀರು ಹೆಂಚಿಕೊಂಡು ಬಳಸುವ ಸಮಾಧಾನಕರ ಕ್ರಿಯೆಗೆ ಅನುವಾಗುತ್ತದೆ. 
ನೆರೆಹೊರೆರಾಜ್ಯದ ಕೃಷಿ ಸಂಬಂಧಗಳು ನೇರ್ಪುಗೊಳ್ಳುತ್ತವೆ. ರೈತರ ಸದ್ವಯತ್ನ 
ರೈತರಿಗೆ ಹಿತವಾಗುತ್ತದೆ. 


ಮಂಥನ: ಮಣ್ಣಿನ ಮಕ್ಕಳ ಕಸುಬಿಗೆ ಉಸಿರು ಕಾವೇರಿ; ಬೊಗಸೆ ಕುಡಿಯುವ 
ಮಕ್ಕಳ ಜೇವಕ್ಕೆ ತಂಪು ಕಾವೇರಿ. ಕನ್ನಡನಾಡಿನ ಬದುಕನ್ನು ಪ್ರಾಗೈತಿಹಾಸಿಕ 
ಕಾಲದಿಂದಲೂ ಹಸನುಗೊಳಿಸುವ ಕಾವೇರಿ ತಮಿಳುನಾಡಿಗೂ ಅಷ್ಟೇ ವರದಾಯಿನಿ 
ಆಗಿದ್ದಾಳೆ. ಅವಳು ಒಂದು ಕಾಲಕ್ಷೆ ಪಶ್ಚಿಮದ ಕವಲುಗಳಾಗಿಯೂ ಮಾನಂದವಾಡಿ 


1376 ಕನಾಟಕ ರೈತ ಚಳವಳಿ-ಸತ್ಯಾಗ್ಲಹಗಳು 


ಮೂಲಕ ತಮಿಳುನಾಡಿಗೆ, ಮಹಾಕೂಟದ (ಮಾಸುಟ್ಟ) ಮೂಲಕ ಕೇರಳ 

ಬಲ್ಕಪಥೇಮಿಗೆ ಕೊಡಗಿನಿಂದ ಸಾಗಿದವಳು. ಪಶ್ಚಿಮಘಟ್ಟದ ಏರುಹೆಚ್ಚೆದಾಗ 
ಲಕ್ಷಾಂತರ ವರ್ಷಗಳ ಹಿಂದೆ, ಬರಪೊಳೆಗೆ ಪಶ್ಚಿಮ ಕವಲುಗಳ ಪಥ ಬಿಟ್ಟುಕೊಟ್ಟು 
ಪೂರ್ವದ ಕವಲು ಮಾತ್ರ ಉಳಿಸಿಕೊಂಡು, ಕನ್ನಡನಾಡಿನಿಂದ ಹರಿದು ಪೂಂ 
ಪಟ್ಟಣದಲ್ಲಿ ಎಂದಿನಂತೆ ಬಂಗಾಳಕೊಲ್ಲಿಗೆ ಸೇರುತ್ತ ಬಂದವಳು. ಕೊಡಗಿನ 
"ಶಲಕಾವೇರಿ' ಯಲ್ಲಿ ಉದ್ಧವವೈಭವೆಯಾಗಿ ಜನಿಸುವ ಕನ್ನಡಿತಿ ಕಾವೇರಿಗೆ "ಕವೇರ 
ಪುತ್ತಿ'ಯೆಂದು ಪೌರಾಣಿಕ ಲಗತ್ತುಗಳು ಪವಿತ್ರವಾಗಿ ಅಂಟಿವೆ. ಆಕೆಯ ಹೆಸರೇ 
ಕನ್ನಡ ಮೂಲದ ನಿಷ್ನತ್ತಿಯನ್ನು ಜನಪದೀಯವಾಗಿ ಪಡೆದಿದೆ. ಸ್ಥಾಂದಪುರಾಣದ 
ಕಾವೇರಿ ಮಹಾತ್ಮೈಯಲ್ಲಿ ಬರುವ ಕಾವೇರಿ ಅಗಸ್ತ್ಯರ ಕತೆ, ಅಗ್ನಿಪುರಾಣದಲ್ಲಿರುವ 
ಅಂತದೇ ವಸ್ತುವಿನ ತುಸು ಮಾರ್ಪಾಡಿನ ಕತೆ, ಕೊಡವರ "ಮೂಲ ಕಾವೇರಿ 
ಪಾಟ್‌', ಕೊಡಗಿನ ದಲಿತ ಕೆಂಬಟ್ಟಿಗಳ "ಕಾವೇರಮ್ಮ 'ಯ ಹಾಡು ಇಲ್ಲೆಲ್ಲ ಕಾವೇರಿ 
ಅಗಸ್ವರ ಮದುವೆ ಹಾಗು ಶರತ್ತು ಮೀರಿದರೆ ಹರಿದುಹೋಗುವೆ ಎನ್ನುವ ಕಾವೇರಿಯ 
ಕತೆಯೆ ಮೂಲದವೃವಾಗಿ ಕಾಣುತ್ತದೆ. ಇಲ್ಲಿಯೇ ಅಗಸ್ತ್ಯನ ಕಮಂಡಲುವಿನ 
ಕಾವೇರಿ, ಕನಕೆಯತ್ತ ಅಗಸ್ನ ಸಾಗಿದಾಗ, ಹರಿದು ಹೋಗುವ ಸಂಗತಿ, ಅಣೆಕಟ್ಟನ 
ಸಂಕೇತವನ್ನು ತೋರುವಂತಿದೆ. ಬಹುಶಃ ಕಾವೇರಿ ಪಶ್ಚಿಮದ ಕಡೆಯಿಂದಲೂ 
ಅಂದರೆ, ತಮಿಳುನಾಡು, ಗೆದ್ದುಕೊಂಡಿದ್ದ ಚೇರನಾಡಿಗೆ (ಕೇರಳ) ಹರಿದು ಬರಲಿ 
ಎಂಬ ಉಬ್ಬೇಶ "ಕಮಂಡಲು' ಅಣೆಕಟ್ಟಿನ ಸಂಕೇತದಲ್ಲಿರುವಂತಿದೆ. ಹೀಗಾಗಿ 
ಕರಿಕಾಲ ಚೋಳ ತಮಿಳುನಾಡಿನಲ್ಲಿ ಅಣೆಕಟ್ಟು ಕೆಟ್ಟುವ ಮುನ್ನವೇ, ಕೊಡಗಿನಲ್ಲಿಯೇ 
ಅಣೆಕಟ್ಟೊಂದು ಆ ಕಾಲದ ಬಾಸ್ತುವಿಗನುಗುಣವಾಗಿ ವ್ಯತ್ತಾಕಾರದಲ್ಲಿ 
ರೂಪುಗೊಂಡಿದ್ದ ಸಾಧ್ಯತೆ ಹಾಗು ಕಾವೇರಿ ಹಾಕಿದ ಶರತ್ತಿನ ಸಂಕೇತದಲ್ಲಿ 
ಒಪ್ಪಂದದ ಸೂಚನೆಯೂ ಕಾಣುತ್ತದೆ. ಇಂಥ ಪೌರಾಣಿಕ ಸೂಚನೆಯನ್ನು ಗಹಿಸಿದರೆ 
ಕರ್ನಾಟಕವೂ, ತಮಿಳುನಾಡಿಗೆ ಶರತ್ತು ಹಾಕಿದ್ದು, ತಮಿಳುನಾಡು ವಚನಭಂಗ 
ಮಾಡದ ಶರತ್ತಿನ ಒಪ್ಪಂದ ಮಾಡಿಕೊಂಡದ್ದು ಕಾಣುವಂತಿದೆ. ಯಾವಾಗ 
ವಚನಭಂಗವಾಯಿತೋ ಒಪ್ಪಂದ ಮುರಿದು, ಕಾವೇರಿಯು ಮುಕ್ಕವಾಗಿ ಹರಿಯುತ್ತ 
ಹೋದರೂ ಅಗಸ್ವ್ಯನ ಪ್ರಾರ್ಥನೆಗನುಗುಣವಾಗಿ ತಮಿಳುನಾಡಿನ ಪೂರ್ವಭಾಗದಲ್ಲಿ 
ಸಾಗಿದ ಸಂಗತಿ ಕಾಣುತ್ತದೆ. ಅಂದರೆ ತಮಿಳುನಾಡು ಮತ್ತೆ ಕರ್ನಾಟಕವನ್ನು 
ಪ್ರಾರ್ಥಿಸಿ ಕಾವೇರಿಯನ್ನು ಹರಿಸಿಕೊಂಡ ಸಂಕೇತ ಕಾಣುತ್ತದೆ. ಪೌರಾಣಿಕ ನೆಲೆಯಲ್ಲಿ 
ರೂಪುಗೊಂಡ ಐತಿಹಾಸಿಕ ಸಂಕೇತದ ಈ ಕತೆಯ ರೀತ್ವಾ ಅನುಭೋಗದ 
ಹಕ್ಕು. ಪೂರ್ವೋಪಯೋಗಿ ಯಾ ಪಾರಂಪರಿಕ ಬಳಕೆಯ ಹಕ್ಕು (ಔasementary 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1377 


rights and prescriptive righis) ಮೊದಲಿಗೆ ಕರ್ನಾಟಕಕ್ಷೆ ದಕ್ಕುತ್ತದೆ. ಆದರೆ 
ಇದನ್ನೆಲ್ಲ ಧಾರ್ಮಿಕ ಸಂಕೋಚಕ್ಕೆ ಸರಿಸಿ, ಕ್ರಿ.ಶ.ಸು.2ನೇ ಶತಮಾನದ 
ಕರಿಕಾಲಜೋಳ ಕಟ್ಟಿದೆ ಅಣೆಕಟ್ಟಿನ ಸಂಗತಿಯನ್ನು ಐತಿಹಾಸಿಕವಾಗಿ ವೈಭವೀಕರಿಸಿ 
ಪೂರ್ವೋಪಯೋಗಿ ಹಕ್ಕು ಮೊದಲಿಗೆ ತನ್ನದು ಎಂದು ತಮಿಳುನಾಡು ಹೇಳುವುದು 
ಹೇಗೆ ಸರಿ? ಗಂಗವಾಡಿಯ ಕೊಡಗು ಮಲೆನಾಡನ್ನು (ಕುಡುಮಲೈನಾಡು) 
11ನೇ ಶತಮಾನದಲ್ಲಿ ಗೆದ್ದು ಚೋಳರು ಕಾವೇರಿಯ ಮೇಲಿನ ನಿಯಂತ್ರಣ 
ತೆಗೆದುಕೊಂಡರು. ಆದರೆ ಕ್ರಿಶ 1116 ರಲ್ಲ ಹೊಯ್ದಳರು ಚೋಳರನ್ನು ಸಂಪೂರ್ಣ 
ಸೋಲಿಸಿದ ಮೇಲ' ಕರ್ನಾಟಕದಿಂದ ಕಸಿದಿದ್ದ ನಿಯಂತ್ರಣ ಮತ್ತೆ 
ದೊರಕಿದಂತಾಯಿತು. ಹೀಗಾಗಿ ಐತಿಹಾಸಿಕವಾಗಿ ಪಿಸ್ಥಿಪ್ರೀವ್‌ ರೈಟ್ಸ್‌ ತಾನಾಗಿಯೇ 
ತಮಿಳುನಾಡಿಗೆ ಕಳೆದು ಹೋದಂತಾಯಿತು. ಇದರಿಂದ ಪೌರಾಣಿಕ ಕಾಲದಿಂದಲೂ 
ಕರ್ನಾಟಕ ಮತ್ತು ತಮಿಳುನಾಡಿಗೆ ನಡುವೆ ಕಾವೇರಿ ಸಂಬಂಧದ ಸಂಘರ್ಷ, 
ಕೃಷಿ ಹಾಗೂ ಕುಡಿವ ನೀರಿನ ಸಲುವಾಗಿಯೆ ಇದ್ದ ಸೂಚನೆ ದೊರಕುತ್ತದೆ; 
ಐತಿಹಾಸಿಕವಾಗಿಯೂ ಗಂಗ-ಜೋಳ, ಹೊಯ್ತಳರ-ಜೋಳರ ನಡುವಣ ಯುದ್ಧಗಳ 

ಹಿನ್ನೆಲೆಯಲ್ಲಿ ಈ ಸಂಘರ್ಷವೂ ಒಳ ಸೂಚಕವಾಗಿ ಕಾಣುತ್ತದೆ. ಆದರೆ ಕಾವೇ ರಿಯ 

'ರಿಗೆ 13ನೇ ಶತಮಾನದಲ್ಲಿ ತಮಿಳುನಾಡಿನಿಂದ ತೀವ್ರ ಬೇಡಿಕೆ ಹಾಗು ಒತ್ತಾಯ 
ಬಂದ ಸೂಚನೆ ಕೇಶಿರಾಜನಲ್ಲಿ ಬರುವ ಶಬ್ದಮಣಿದರ್ಪಣದ (ಪ್ರಯೋಗದ) 
ಸಾಲುಗಳಲ್ಲಿ ಕಾಣಬರುತ್ತದೆ. ಕಾವೇರಿ ನೀರನ್ನು ಸಾಲಕ್ಕೆ ಪಡೆದಿದ್ದಾರೆಯೇ? 
ಬಡ್ಡಿಕೊಟ್ಟು ಪಡೆಯುತ್ತಿದ್ದಾರೆಯೆ? ಎಂಬ ಅಲ್ಲಿನ ಪಶ್ನೆ ಉಭಯ ಗಾಗಿ 
ನ ಕುರಿತ ತಿಕ್ತಾ ಟಗಳ ಸೂಚನೆಯೇ ಅಗಿದೆ. ರೈತರ ನಡುವಣ ತಿಕ್ಷಾ 

ಪದೀಯವಾಗಿ ರೂಪುಗೊಂಡ ಅ ಮಾತುಗಳಲ್ಲಿ ಸೂಚ್ಛವಾಗಿದೆ ನ 

pase ವಚನದ ಸಾಲೊಂದು ಇಂಥದೇ ಸೂಚನೆಯನ್ನು ಕೇಶಿರಾಜ; 
ಮುನ್ನವೇ ನೀಡುತ್ತದೆ. 


ಹೊಯ್ದಳರ, ವಿಜಯನಗರದರಸರ, ಮೈಸೂರು ಒಡೆಯರ ಹಾಗು ಟೇಪುವಿನ 
ಕಾಲದಲ್ಲಿ ಕಾವೇರಿಗೆ ಅಣೆಕಟ್ಟುಗಳನ್ನು ತಟದ ಬಗ್ಗೆ ಶಿಲಾಶಾಸನಗಳೇ ಹೇಳಿವೆ. 
ನೀರಾವರಿ ಯೋಜನೆಗಳು ಉಭಯ ರಾಜ್ಯಗಳಲ್ಲಿ ಒಮ್ಮಸ ಸಮ್ಮತವಾಗಿ ನಡೆಯುತ್ತಿದ್ದಂತೆ 
ತೋರುತ್ತದೆ. ಹೀಗಿದ್ದ ಪರಂಪರೆಯು ಆಂಗ್ಲರ ಮದ್ರಾಸ್‌ ಖೆಸಿ ಪ್ರೆಸಿಡೆನ್ಸಿಯ ಗೌರ್ನರ್‌ 
ಆಡಳಿತಕ್ಕೆ ತಮಿಳುನಾಡು ಬಂದಾಗ, ಮೈಸೂರು ಸಂಸ್ಥಾ ನದ ಮೇಲೆ ee 
ಒಪ್ಪಂದಗಳನ್ನು ಹೇರಲಾರಂಭವಾಯಿತು. ಕಾವೇರಿ ಚಳುವಳಿಯ ಬೀಜಗಳು 
ಇಲ್ಲಿ ಬಿತ್ತುಗೊಂಡವಾದರೂ ಸಂಘರ್ಷದ ಬಾಯನ್ನು ಅದುಮಿಟ್ಟು ಅದು 


1378 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗ ಳು 


ಬೆಳೆಯದಂತೆ ಪ್ರೆಸೆಡೆನ್ನಿಯ ಅಧಿಕಾರ ಚಲಾವಣೆಗೂಳ್ಳುತ್ತ ಬಂತು. ಆದರೂ 
ಮೈಸೂರು ಸಂಸ್ಥಾನದ ದಿವಾನರು, ಪ್ರತಿಭಾವಂತ ಎಂಜಿನಿಯರ್‌ಗಳು ಈ ದಿಸೆಯಲ್ಲಿ 
ಪ್ರತಿವಾದಗಳನ್ನಿಡುತ್ತಲೇ ಇದ್ದರು. ಅಂದಿನ ಸ್ಥಿತಿಯಲ್ಲಿ ರೈತರ ಪರವಾಗಿ 
ಅಧಿಕಾರವರ್ಗವೇ ವಾದಿಸಬೇಕಾದಂಥ ಸನ್ನಿವೇಶವೇ ವಿನಾ ರೈತರು ನೇರವಾಗಿ 
ಚಳುವಳಿ ಮಾಡುವಂಥ ವಾತಾವರಣವಿರಲಿಲ್ಲ. ಅಹವಾಲನ್ನು ಅಧಿಕಾರಿಗಳ 
ಮೂಲಕವೇ ತೋಡಿಕೊಳ್ಳಬೇಕಾಗಿತ್ತು. ಮೈಸೂರು ಯಾವುದೇ ಹೊಸ ನೀರಾವರಿ 
ಯೋಜನೆಯನ್ನು ಆರಂಭಿಸಬೇಕಾದರೆ "ರೆಸಿಡೆಂಟ್‌' ಸ್ಥಾನದಲ್ಲಿದ್ದವರದಾಗಿ ಗೌರ್ನರ್‌ 
ಸ್ಥಾನದಲ್ಲಿದ್ದ ಮದರಾಸಿನ ಅಧಿಕಾರಿಗೆ ತಿಳಿಸದೆ ಮುಂದುವರಿಯುವಂತಿಲ್ಲ. ಇದೇ 
ರೀತಿಯ ಕಟ್ಟುಪಾಡು ಮದರಾಸಿಗೆ ಅವ್ಹಯವಿರಲಿಲ್ಲ ಎಂದೇ ಮೈಸೂರಿನ ಮೇಲೆ 
ಅಧಿಕಾರದಂಡ ಬಳಸಿ ದಿವಾನ್‌ ಶೇಷಾದ್ರಿ ಅಯ್ಯರ್‌ ಅವರು ಎಷ್ಟೇ 
ನ್ಯಾಯಯುತವಾಗಿ ಸಮರ್ಥವಾಗಿ ವಾದಿಸಿದರೂ 1892ರ ಒಪ್ಪಂದವನ್ನು 
ಏಕಪಕ್ಷೀಯವಾಗಿ ಹೇರಲಾಯಿತು. 


ಸರ್‌.ಎಂ.ವಿಶ್ಲೇಶ್ವರಯ್ಯನವರು 1911ರಲ್ಲಿಯೇ ಕೃಷ್ಣಾರಾಜಸಾಗರವನ್ನು ಕಟ್ಟಲು 
ಯೋಜಿಸಿದರಾದೂ ಮೇಲಿನ ಕಾರಣಗಳಿಂದ 1924 ರವರೆಗೂ ಅದು ಅಡ್ಡಿಗೊಂಡೇ 
ಬಂದಿತು. ಕೊನೆಗೆ 1924ರಲ್ಲಿಯೂ ಜಲಾಶಯದ ಎತ್ತರ, ಜಲಾಶಯದ ಪ್ರದೇಶಗಳಲ್ಲಿ 
ನೀರಾವರಿ ಯೋಜನೆಯ ಮಿತಿ, ತಮಿಳುನಾಡಿನ ಮೆಟ್ಟೂರು ಜಲಾಶಯದ 
ನಿರ್ಮಾಣಕ್ಕೆ ಒಪ್ಪುವುದು ಹಾಗು ಅದಕ್ಕೆ ಕೆ.ಆರ್‌.ಎಸ್‌.ನಿಂದ ಬಿಡಬೇಕಾದ 
ನೀರು ಇತ್ಪಾದಿ ಶರತ್ತುಗಳನ್ನು ಹಾಕಿ 50 ವರ್ಷಗಳ ಕಾಲ ಇವೆಲ್ಲ ಚಾಲ್ರಿಗಿರಬೇಕೆಂದು 
ಹೇಳಿ 1892ರ ಮುಂದುವರಿದ ಹೇರಿದ ಬಲವಂತ ಒಪ್ಪಂದವಾಯಿತು. ಇಲ್ಲೆಲ್ಲ 
ಅಧಿಕಾರಿ ಮಟ್ಟದಲ್ಲಿ ರೈತರ ಪರ ಸಂಘರ್ಷದ ದನಿಂಯಾಡಿದರೂ. 
ಅಧಿಕಾರದಂಡದಡಿಯಲ್ಲಿ ಸಹಿಸಬೇಕಾದ ನೋವಿನ ಒಪ್ಪಂದವೇ ಆಗಿತ್ತು. 
ಸ್ಥಾತಂತ್ರೋತ್ತರದಲ್ಲಿ ಪ್ರಜಾಪ್ರತಿನಿಧಿಗಳ ನಡುವಣ ಸಮಾಲೋಚನೆಯ 
ಸೂಚಕವೆಂಬಂತೆ 1972ರಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳದ ಮುಖ್ಯಮಂತ್ರಿಗಳ 
ನಡುವೆ ಒಪ್ಪಂದದ ಮಾತುಕತೆ ನಡೆದು, ಪಟೇಲ್‌ ಸಮಿತಿಯ ವರದಿ ಬಂದರೂ 
ಒಪ್ಪಂದ ನೇರ್ಪುಗೊಳ್ಳಲಿಲ್ಲ. 50 ವರ್ಷದ ಹಳೆಯ ಒಪ್ಪಂದ ಮುಗಿದಿತ್ತು. 
ತಮಿಳುನಾಡು ರೈತರು ಅಂತರ ರಾಜ್ಯ ಜಲವಿವಾದ ಕಾಯಿದೆಯ ನೆಪಮಾಡಿ, 
ಸುಪ್ರೀಂಕೋರ್ಟ್‌ನಲ್ಲಿ ದಾವೆ ಹೂಡಿದಾಗ ರೈತ ಸಂಘರ್ಷದ ನೆಲೆಗಳು ನೇರವಾಗಿ 
ಮುಖಾಮುಖಿಯಾದುವು. ಇಲ್ಲಿಂದ ಸುಪೀಂಕೋರ್ಟ್‌, ರಾಜ್ಯ ಹಾಗು ಕೇಂದದಲ್ಲಿ 
ಕಾವೇರಿ ನದಿ ಪ್ರಾಧಿಕಾರ ಇವುಗಳ ನಡುವೆ ವಿವಾದಗಳ ಪರಿಶೀಲನೆ, ಅಸಮ್ಮತಿಗಳೂ, 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1379 


ಸಮ್ಮತಿಗಳು, ಆದೇಶಗಳು, ನ್ಯಾಯಾಲಯ ನಿಂದನೆ, ಪರಿಹಾರ ಹೀಗೆಯೇ ಹಾದಿ 
ಸವೆದಿದೆ. ತಮಿಳುನಾಡು ಅಂತು ತನ್ನ ಪಾಲನ್ನು ತೆಗೆದುಕೊಳ್ಳದೆ ಬಿಟ್ಟಿಲ್ಲ. 


ಕಾವೇರಿ ಕಣಿವೆ ಪ್ರದೇಶಗಳಲ್ಲಿ ಕರ್ನಾಟಕದ ಗಡಿ ಹಾಗು ಬಿಳಿಗುಂಡ್ಲುವಿನ 
ನಡುವಣ ಮಧ್ಯಂತರ ಜಲಾನಯನ ಪ್ರದೇಶ, ಬಿಳಿಗುಂಡ್ಲು ಮತ್ತು ಮೆಟ್ಟೂರು 
ನಡುವಣ ಕೆಳಗಣ ಮಧ್ಯಂತರ ಜಲಾನಯನ ಪ್ರದೇಶದಿಂದ ಒದಗುವ ಒಳಹರಿವಿನ 
ನೀರಿನ ಅಳತೆಯ ವಿಷಯದಲ್ಲಿ ಆಂಗ್ಲರ ಕಾಲದಿಂದ ಹಿಡಿದು ಇಂದಿನವರೆಗೂ 
ಕರ್ನಾಟಕಕ್ಕೆ ನ್ಯಾಯ ದೊರಕಿದೆ ಎನಿಸುವುದಿಲ್ಲ. ಇದರಲ್ಲಿ ರಾಜಕೀಯ 
ಉಸಾಬರಿಗಳು ಮಿಳಿತವಾಗಿರುವುದು ಕಾಣುತ್ತದೆ. ಏನಿದ್ದರೂ ದಂಡ ಹಿಡಿದವನಿಗೆ 
ಕಳೆದುಕೊಳ್ಳುವುದೇನಿಲ್ಲ; ಬಾಯಿದ್ದವನಿಗೆ ಬರಗಾಲವಿಲ್ಲ; ರಾಜಕೀಯ ಒಳಸುಳಿ 
ಇದ್ದವನಿಗೆ ಲಾಭಕ್ಕೆ ಕೊರತೆ ಇಲ್ಲ ಎನ್ನುವಂತಾಗಿದೆ ಈ ವಿವಾದ. ಇದಕ್ಕೆ 
ಪರಿಹಾರವೇ ಇಲ್ಲವ? ಎಲಿಬ ಪಶ್ನೆ ಇದೆ. ಅದಕ್ಕೆ ಗಂಗಾ ಕಾವೇರಿ Sock. 
ಉಪಾಯ ಎನ್ನುವವರುಂಟು; ಪ ಕಾರ್ಯಸಾಧುವಲ್ಲ ಎನ್ನು; ವವರುಂಟು. 


ಗಂಗಾ ಕಾವೇರಿ ಸಂಗಮ ಯೋಜನೆ ಎಂದರೆ ಒಂದು ಮಹಾಬ್ಯಹತ್‌ 
ಯೋಜನೆ. ಅಂತರರಾಜ್ಯಗಳ ನಡುವೆ ಭೌಗೋಳಿಕವಾಗಿ, ರಿಗ 
ಆಧುನಿಕವಾಗಿ. ಮಾನಸೋ ಸ ಸಾಂಸ್ಕೃತಿಕವಾಗಿ ಒಂದುಗೊಳ್ಳಬೇಕಾದ ಯೋಜನೆ. 
1800ರಲ್ಲಿಯೇ ಆಂಗ್ನ ಅಧಿಕಾರಿಯೊಬ್ಬ ಈ ಯೋಜನೆಯ ನಾಡಿ ಮಿಡಿದಿದ್ದ 
ಎನ್ನಲಾಗಿದೆ. ನಂತರ 1972ರಿಂದ ಗರಿಗಟ್ಟಿ ಈವರೆಗೆ ಪ್ರಸ್ಲಾವಗಳು ನಡೆದು 
ವಂ ಇವೆ. ಬಹ್ಮಪುತ್ತ ಗಂಗೆಯಿಂದ ಹಿಡಿದು ಉತ್ತರ ಭಾರತದ ವಿವಿಧ 
ನದಿಗಳಲ್ಲದೆ, ದಕ್ಷಿಣಭಾರತ ದ ಗೋದಾವರಿ ಕೃಷ್ಣಾ ಕಾವೇರಿ, ಹೇಮಾವತಿ ನೇತ್ರಾವತಿ 
ಮುಂತಾದ ನದಿಪೂರಗಳೊಡನೆ ಬೃಹತ್‌ ನದೀ ಜಾಲದ ಅಖಂಡ ಹರಿವು 
ಭಾರತದ ಮೈಯಗಲಕ್ಕೆ ವ್ಯಾ ಪಿಸಿಕೊಂಡು ಪ್ರಯೋಜನಗೊಳ್ಳಬೇಕೆಂಬ ಆಶಯವಿದೆ. 
ಅದರಿಂದ ರಾಜ್ಯಗಳ "ಚೀಡಿಕೆ ಪೂರೈಸಿ ಸಿ ತಿಕ್ಕಾಟಗಳು ಕುಸಿಯುತ್ತವೆ ಎಂಬುದು 
ನಿರೀಕ್ಷೆ. ಇದರಲ್ಲಿ ರಾಷ್ಟ್ರಪತಿಗಳ ಸಜ ಸರ್ವೋಚ್ಛ ನ್ಯಾಯಾಲಯದ ಆಶಯ 
ಕೂಡೆ ಸೇರಿದೆ. ಈ ಯೋಜನೆಯ ವೆಚ್ಚ ಇಂದಿನ ಲೆಖ್ಬದಲ್ಲಿ ಐದುವರೆ ಲಕ್ಷ 
ಕೋಟಿಯನ್ನು ಮೀರುವುದಾದರೂ, ಒದಗುವ ನೀರಾವರಿ ' ಸೌಲಭ್ಯ ಅಚ್ಚುಕಟ್ಟಿನ 
ವಿಸ್ತಾರ, ಆಹಾರೋತ್ಪಾದನೆ, ಇತ್ಯಾದಿಗಳು ಮುಂದಿನ ಹೆಚ್ಚಳದ "ಜನಸ ೦ಖೆಗೆ 
ಬೇಕಾದ ಆಹಾರದ ಪೂಕ್ಕೆ ಸೆಗೆ, ವಿದ್ಯುತ್‌ ಪೂರೈ ಕೆಗ್ಗೆ ನೆರೆಹಾವಳಿ ನಿಯಂತ್ರಣಕ್ಕೆ 
ಅದು ಉತ್ತರವಾಗಬಲ್ಲುದು' ಎಂದು ತಜ್ಞರ ಕಟಕ ಇದರಲ್ಲಿ ಸಮಸ್ಸೆ ಸೈಗಲಲ್ಪವೆಂದಿಲ್ಲ. 
ಯೋಜನೆಯ ಅಗಾಧ ವೆಚ್ಚ, ಕಟ್ಟಬೇಕಾದ ಅಣೆಕಟ್ಟುಗಳು, ನಿರ್ಮಿಸಬೇಕಾದ 
ಕಾಲುವೆಗಳು. ಎತ್ತರದ ಸ ಸಂದರ್ಭಗಳಲ್ಲಿ ನದಿ ನೀ ರನ್ನು ಎತ್ತಲು ಬೇಕಾದ ಪಂಪ್‌ಗಳು 


1380 «% ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಹಾಗು ವಿದ್ಯುತ್‌, ಯೋಜನಾವೆಚ್ಚದಲ್ಲಿ ರಾಜ್ಯಗಳು ನೀಡಬೇಕಾದ ಕಾಂಟ್ರಿಬುಷನ್‌ 
ಹಣ, ಜಲವಿವಾದದ ತಕರಾರುಗಳು, ತಂತ್ರಜ್ಞಾನದ ಸಾಮೂಹಿಕ ಲಭ್ಯತೆ, 
ಪುನರ್ವಸತಿ ಯೋಜನೆಯ ಸಂಕಷ್ಟಗಳು ಇತ್ಯಾದಿಗಳು ಮುಂದಾದರೂ, 
ಪರಿಹರಿಸಿಕೊಳ್ಳುವ ಇಚ್ಛಾಶಕ್ತಿ ಕಾರ್ಯತತ್ತರತೆ ಬೇಕಾಗುತ್ತದೆ. ಶೀ ದಿನೇಶ್‌ ಅಮಿನ್‌ 
ಮಟ್ಟು ಅವರು (ಪ್ರಜಾವಾಣಿ 21.9.03) ಈ ಬೃಹತ್‌ ಯೋಜನೆಯ ಸಾಕಾರ, 
ಸರ್ಕಾರಕ್ಕೆ ಸವಾಲು; ದುಡ್ಡು ಯೋಜನೆಗೊದಗಿದರೂ ನೀರುಹಂಚಿಕೆಯ ಸಮಸ್ಯೆ 
ಪರಿಹಾರವಾಗಲು ಸಾಧ್ಯವೇ? ಎಂದು ಪ್ರಶ್ನೆ ಇಟ್ಟು ವಿಮರ್ಶಿಸುತ್ತಾರೆ. 
ಶೇಷನಾರಾಯಣ ಅವರು ಈ ಯೋಜನೆ ಕಾರ್ಯಗತವಾಗುವಲ್ಲಿ ಭಾರತದ 
ವಿವಿಧ ರಾಜ್ಯಗಳ ಬೊಬ್ಬೆ, ಜಗಳ ತಹಬಂದಿಗೆ ಬರುವುದು ಕಷ್ಟ ನಿಸರ್ಗವನ್ನು 
ಮೆಟ್ಟಿ ನಿಲ್ಲುವ ಸಾಹಸದ ಈ ಯೋಜನೆ ಅಪಾಯಕರ, ಇದು ಕಾರ್ಯ ಸಾಧ್ಯವಲ್ಲದ 
ಯೋಜನೆ, ವೃರ್ಥಾಲಾಪ ಎಂಬ ಅಭಿಪ್ರಾಯ ವ್ಯಕ್ಷಮಾಡಿದ್ದಾರೆ (ಕಾವೇರಿ, ಮ. 
235). 


ಕೆ.ಆರ್‌. ಎಸ್‌. ಆದಾಗಲೂ ಅದು ಸಣ್ಣದೇ ಯೋಜನೆ ಆಗಿದ್ದಿರಬಹುದು. 
ಆಗಲೂ ಬ್ಲಾಕ್‌ ಸಿಸ್ಪಂ, ಕಾಂಟ್ರಿಬೂಷನ್‌ ಹಣ ಇತ್ಯಾದಿಗಳಿಗೂ ಅನುಗುಣ 
ಪ್ರಮಾಣದಲ್ಲಿ ವಿರೋಧ ಬರಲಿಲ್ಲವೆ? ಹಾಗೆಯೇ (ಪಾಟ್ಗಾದಿಂದ ಆರಂಭಿಸಿ 
ಗಂಗೆಯನ್ನು ದಕ್ಷಿಣದ ಕಾವೇರಿವರೆಗೆ ಸುಮಾರು 2635 ಕಿ.ಮೀ.ನಿಂದ 3200 
ಕಿ.ಮೀ. ಉದ್ದದ ಕಾಲುವೆ ಮೂಲಕ ಕೂಡಿಸುವ) ಗಂಗಾ ಕಾವೇರಿಯದು 
ಬೃಹತ್‌ ಯೋಜನೆ. ಬೃಹತ್‌ ಸಮಸ್ಯೆಗಳು ನಿಸರ್ಗದ ಸಂಬಂಧಗಳನ್ನು 
ಕಳಚಿಕೊಳ್ಳದಂಥ ಕಾರ್ಯಚಾಲನೆ, ತಾಂತ್ರಿಕಕೌಶಲ್ಕ, ಸಂಪನ್ಮೂಲಗಳ ಕ್ರೋಡೀಕರಣ, 
ವಿವಾದ ಪರಿಹಾರ ಕೌಶಲ್ಯ ಇಲ್ಲಿ ಮೂಡಿಬಂದು ಸರ್ವಜನೋಪಯೋಗಿ 
ಪ್ರಯತ್ನವಾಗುವುದಾದರೆ ಅದು ಸ್ಥಾಗತಾರ್ಹವೆ. ಇದಕ್ಕೆ ಜನತೆ ಹಾಗು ತತ್ಸಂಬಂಧಿ 
ಗಣಗಳೆಲ್ಲ ಮನಃಪೂರ್ತಿ ಕಾಯಕ ಮಾಡಬೇಕಷ್ಟೆ. ಅದು ಭವಿಷ್ಯತ್ತಿನ ಕನಸು. 
ನನಸು ನಮ್ಮ ಕೈಯಲ್ಲಿದೆ. ನಮ್ಮ ನೀರಾವರಿ ತಜ್ಞರು ಹಾಗು ಕೇಂದ್ರ ಸರ್ಕಾರವಂತು 
ಈ ಬಗ್ಗೆ ಕೈ ಚಲ್ಲದೆ ಪ್ರಯತ್ನಮುಖಿಗಳಾಗಿದ್ದಾರೆ. ಕಾದುನೋಡಬೇಕು. 


ಕಾವೇರಿ ಜಲವಿವಾದ ಈವರೆಗಿನ ಸಂದರ್ಭಗಳಿಂದಾಗಿ ಕರ್ನಾಟಕ ಕಾವೇರಿ 
ಕಣಿವೆಯ ನೀರಾವರಿ ಯೋಜನೆಗಳಿಗೆ ಕೇಂದ್ರದಿಂದ ಯೋಜನಾ ದವ್ಯ ದೊರಕಿಯೇ 
ಇಲ್ಲ. ಕಬಿನಿ, ಹೇಮಾವತಿ ನೀರಾವರಿ ಯೋಜನೆಗಳನ್ನು ರಾಜ್ಯವು ತನ್ನ ಸ್ವಂತ 
ಸಂಪನ್ಮೂಲಗಳಿಂದಲೇ ಆಗುಮಾಡಿಕೊಂಡಿದೆ. 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1381 


ಒಟ್ಟಾರೆ ಪೌರಾಣಿಕ ಕಾಲದಲ್ಲಿ ಅಗಸ್ವ್ಯ-ಕಾವೇರಿ-ಕನಕೆಯರ ಸಂದರ್ಭದಲ್ಲಿ 
ಕಾವೇರಿಯ ಪ್ರತಿಭಟನೆ ಮೊದಲಿನದು. ಇತಿಹಾಸಕಾಲದಲ್ಲಿ ಉಭಯ ರಾಜ್ಯಗಳ 
ದೊರೆಗಳ ನಡುವಣ ಯುದ್ದಗಳು ಕಾವೇರಿಯ ಮೇಲೆ ನಿಯಂತ್ರಣ ಪಡೆಯಲು 
ಆದ ಹೋರಾಟದ ರೂಪಗಳೆ. ಆಂಗ್ಲರ ಕಾಲದ ಮದರಾಸು ಪೆಸಿಡೆನ್ನಿ ಗೌರ್ವರಿಗೆ, 
ರೆಸಿಡೆಂಟರ ಮೂಲಕ ಮೈಸೂರು ಅರಸೊತ್ತಿಗೆ ಅಧೀನವಾಗಿ ನ್ಯಾಯಾಧಿಕರಣಗಳ 
ನ್ಯಾಯವಿದ್ದರೂ, ಲೆಕ್ಕಿಸಬೆ ಅನ್ಯಾಯವಾಗಿ ಹೇರಿದ ಒಪ್ಪಂದಕ್ಕೀಡಾಯಿತು. ಗಣ್ಯರಾಜ್ಯ 
ಏಕೇಕರಣದ ನಂತರ ಸಮಾಲೋಚನೆಗಳೇನೋ ನಡೆದುವು. ಆದರೆ ನ್ಯಾಯಾಲಯದ 
ಕಟ್ಟೆಯನ್ನು ಎಡತಾಕುವುದಂತು ತಪ್ಪಲಿಲ್ಲ. 1991ರ ವೇಳೆಗೆ ಕಾವೇರಿ ವಿವಾದ 
ಜನರಂಗಳದ ಚಳುವಳಿಯ ಸ್ವರೂಪ ಪಡೆದುಕೊಂಡಿತು. ಅಂದರೆ ಪ್ರತಿಭಟನೆಯ 
ಹಂತದಿಂದ ಆರಂಭವಾಗಿ ಪ್ರದರ್ಶನ, ಹೋರಾಟ, ನ್ಯಾಯಾಂಗದ ಅಂಕಣದಲ್ಲಿ 
ಕಾನೂನು ಸಮರ ಇತ್ಯಾದಿಗಳು ಚಳುವಳಿಯ ಮಾರ್ಗದ ಮೈಲುಗಲ್ಬುಗಳಾದುವು. 
ಈ ಎಲ್ಲವೂ ರೈತರ ಪರವಾದ ಪಾತಿನಿಧಿಕ ಸಂಘರ್ಷವಾಗಿ ಅಧಿಕಾರಿ 
ವಲಯದಲ್ಲಿಯೇ ಬಹುತೇಕ ನಡೆದು ಬಂತು. ದ್ವೈತರ, ರೈತಪರ ಹಾಗು ರೈಶತೇತರ 
ನೇರ ಪಾಲುದಾರಿಕೆಯ ಕಾವೇರಿ ಚಳುವಳಿ ನಿಜವಾಗಿ 1991ರಲ್ಲಿ ಪೂರ್ವದ 
ಎಲ್ಲ ಸಂಕೀರ್ಣ ಘಟನೆಗಳ ಮೊತ್ತವಾಗಿ ರೂಪ ಪಡೆದಿತೆನ್ನಬೇಕು. ಕೃಷಿ ಭೂಮಿಗೆ 
ನೀರಾವರಿ, ಕುಡಿಯುವ ನೀರು ಈ ಎರಡು ಸಮಸ್ಯೆಗಳು ಸಂಯುಕ್ಕಗೊಂಡಿದ್ದ 
ಕಾರಣ ಈ ಕಾವೇರಿ ಚಳುವಳಿ ದ್ವೈತರ, ರೈತಪರರ, ಹಾಗು ರೈತೇತರರ ಸಂಯುಕ್ಷ 
ಚಳುವಳಿ ಆಗಿತ್ತು. ಎಲ್ಲರ ಬಾಯಲ್ಲಿ ರೈತನೇ ಮಾತನಾಡುತ್ತಿದ್ದಾನೆ ಎನ್ನುವ 
ಹಂತವಾಗಿತ್ತು. ರೈತರದು ಇಲ್ಲಿ ಅಗೋಚರ ಹಾಗು ಗೋಚರ ಪಾತ್ರವಾಗಿತ್ತು. 
ಕೇವಲ ಜಲದ ಪ್ರಶ್ನೆ ಒಂದೇ ಆಗದೆ, ಆ ಜಲವನ್ನು ಬಳಸಿ ತುತ್ತು ಕೊಡುವ 
ರೈತ ಎಲ್ಲರ ಮನದೊಳಗಿದ್ದ. ರೈತ ನೇರವಾಗಿ ಆಡದಿದ್ದಾಗ ಅಂತರ್ಗಾಮಿಯಾಗಿದ್ದ 
ಅವನ ಪರೋಕ್ಷಪಾತ್ರವೇ ಉಳಿದವರಲ್ಲಿ ಪ್ರತ್ಯಕ್ಷ ಪಾತ್ರದಂತೆ ವರ್ತಿಸಿತು. ಆತ್ಮದ 
ದನಿ ದೈತನದು; ಪ್ರಕಟನೆಯ ದನಿ ಜನತೆಯದು ಎಂಬಂತಾಗಿತ್ತು. ಈ ಎಲ್ಲ 
ಬೆಂಬಲಗಳು ಅವನ ಗೋಚರ ಪಾತ್ರಕ್ಕೆ ಇಂಬುಕೊಟ್ಟವು; ಚಳುವಳಿಯ ಮಾರ್ಗಕ್ಕೆ 
ಸಹಚರಿಯಾಗಿ ನಡೆದು ಬಂದುವು. ಲಾಭವೋ ನಷ್ಟವೋ ಪರಿಹಾರದ ತುತ್ತಂತು 
ದಕ್ಕಿತು. ತಮಿಳುನಾಡಿನ ಬಾವೆಗಳ ಕಾರಣ, ಪ್ರಾಧಿಕಾರದ ಆದೇಶಗಳ ಪಾಲನೆಯ 
ಅನಿವಾರ್ಯತೆಯ ಕಾರಣ, ಅಸಹಾಯಕವಾಗಿ ರಾಜ್ಯ ಸರ್ಕಾರ ನೀರು ಬಿಟ್ಟ 
ಸಂದರ್ಭದಲ್ಲಿ ಆತ್ಮ ಬಲಿದಾನವಿಟ್ಟು ಹುತಾತ್ಮನಾದ ಇಲ್ಲಿಯ ರೈತ, ಕೇಂದ್ರ 
ಹಾಗು ನೆರೆಯ ತಮಿಳುನಾಡಿಗೂ ಬಿಸಿ ಮುಟ್ಟಿಸಿದ. ಹಾಗೆಯೇ ರಾಜ್ಯಸರ್ಕಾರದ 
ನ್ಯಾಯ ಹೋರಾಟಕ್ಕೆ ತನ್ನ ಬೆಂಬಲ ನೀಡಿದ. 


1382 ಕರ್ನಾಟಕ ದೈತ ಚಳವಳಿ-ಸತ್ಯಾಗ್ರಹಗಳು 


ಸರ್ಕಾರ ಸರಿಯಾದ ಅಂಕಿ ಅಂಶಗಳನ್ನು ಜಲಹಂಃ ಚಿಕೆ ಕುರಿತು 
ನ್ಯಾಯಾಲಯಕ್ಕೆ ಒದಗಿಸಬೇಕಿತ್ತು ಎಂಬಲ್ಲಿ ಆರೋಪವಿದ್ದರೂ, ಹೋರಾಟವನ್ನಂತು 
ಜೇವಂತವಿರಿಸಿಕೊಂಡೇ ಬಂದಿದೆ. ತಮಿಳುನಾಡಿನಂತೆ ಕರ್ನಾಟಕ ತನ್ನ ನೀರಾವರಿ 
ಕೃಷಿಯನ್ನಾಗಲಿ, ಬೆಳೆ ತೆಗೆಯುವ ಸರದಿಯನ್ನಾಗಲಿ ಹೆಚ್ಚಿಸಿಕೊಳಲಿಲ್ಲ ಏಕೆ? 
ಎನ್ನಬಹುದು. 1892ರಂದಿನ ಒಪ್ಪಂದದ ಕಾಲದಿಂದಲೂ, ಕೃಷಿ ವಿಸ್ತರಣೆಯಾಗಲಿ, 
ಸರದಿ ಹೆಚ್ಚಿಸಿಕೊಳ್ಳುವ ಬೆಳೆ ಬೆಳೆವುದಕ್ಕ ಅಗತ್ಯವಾದ ನೀರಿನ ಬಳಕೆಗಾಗಲಿ 
ಅವಕಾಶವಾಗದೆ ಕರ್ನಾಟಕ ಶೋಷಿತಗೊಂಡೇ ಬಂದಿತು. ಇದರಿಂದ ಕರ್ನಾಟಕದ 
ವಿಸ್ಥರಣೆಗೆ ಅವಕಾಶವಾಗದೆ ನೀರಿನ ಕೇಳಿಕೆಗೂ ಸನ್ನಿವೇಶವೆ ಕಸಿದುಹೋಗಿ 
112.0ಕ್ಷ ಎಕರೆ ವಿಸ್ಮರಣೆಗಷ್ಟ ಸೀಮಿತಗೊಳ್ಳಬೇಕಾಯಿತು. ತಮಿಳುವಾಡು ಮಾತ್ರ 
ಇದರ ಸುಮಾರು ಮೂರು ಪು ಕೃಷಿ ವಿಸರಣೆ ಮಾಡಿಕೊಳ್ಳಲು ಅವಕಾಶವಾಗುತ್ತಲೇ 
ಬಂದಿತು. ಇದು ಸಮನ್ಮಾಯವಾಗುವುದಿಲ್ಲ ಈ ಸಮಯದಲ್ಲಿ ಉಭಯ ರಾಜ್ಯಗಳ 
ರೈತರು ಕಾವೇರಿ ಕಣಿವೆ ನೀರಾವರಿ ಪ ಭೇಟಿ ನೀಡಿ ಪರಸರ 
ಸಮಾಲೋಚಿಸಿಕೊಂಡದ್ದು ಸಮಸ್ಯ ಬಗೆ ಹರಿಸುವ ನಿಟ್ಟಿನಲ್ಲಿ ಒಂದು ಸೌಹಾರ್ದದ 


ಈ ನಡುವೆ ಕಾವೇರಿ ಪ್ರಾಧಿಕಾರದ ಸಭೆ ಕರೆಯಬೇಕೆಂದು ತಮಿಳುನಾಡು 
ತ್ರಿ ಸ ಜಯಲಲಿತಾ ಮತ್ತೆ ಒತ್ತಾಯಮಾಡಿರುವುದು ಕಾವೇರಿ 
ನೀರು ಹಂಚಿಕೆ ವಿವಾದವು ಹೆಡೆಯಾಡಕೊಡಗಿದೆ. ಕರ್ನಾಟಕದಲ್ಲಿ ಮಳೆ ಕ್ಕೈ 
ಕೊಟು ಬರಪರಿಸ್ಥಿತಿ ಮುಂದುವರಿದು ರೈತರ ಆತ್ಮಹತ್ಯೆಗೂ ಬ 
ಕಾವೇರಿ ಉಸುವಾರಿ ಸಮಿತಿಯು ಉಭಯ ರಾಜ್ಯಗಳ ಜಲಾಶಯಗಳಿಗೆ ಬೇಟಿ 
ನೀಡಿ ಕೇಂದ್ರಕ್ಕೆ ವರದಿ ಸಲ್ಲಿಸಿದ್ದರೂ ಅದು ಪ್ರಕಟವಾಗಿಲ್ಲ : ರಾಜ್ಯದ ಸಂಸದರಾದ 
ಶ್ರಿ 'ಜಶೇಖರನ್‌ ಅವರು ಸಹಿಶವಾಗಿ ಇತರ ಸಂಸದರು, ಈ ಬಗ್ಗೆ 
ರಾಜ್ಯ ಸಭೆಯಲ್ಲಿ ಪ್ರಶ್ನಿಸಿದರು. 23.12.03ರಂದು ಜಲಸಂಪನ್ಮೂಲ ನೀಡುವ 
ರ್ಪಿನ ರೀತ್ಯಾ ಕೇಂದ್ರವು ನಡೆದುಕೊಳ್ಳುತ್ತದೆ ಎಂದಿದ್ದಾರೆ. ಘಃ 
ಪರಿಹಾರವಾಗುವಲ್ಲಿ ವಿಳಂಬಕ್ಕೆ ಎಡೆ ಮಾಡುತ್ತದೆ. ಕಾದು 


py 
ಕಿ 
4] 


GQ 
ra 
೪ 
(©) 
9 
& 
ರಿ 


2] 
el 
2 
\ 
೫ 
& 


ಈ ದಿಸೆಯಲ್ಲಿ ಈಚಿನ ಬೆಳವಣಿಗೆಗಳನ್ನು (2004 ರ ವರೆಗಿನ) ಗಮನಿಸಬೇಕು. 
ಇತ್ತೀಚಿಗೆ (7.6.2004) ತಮಿಳುನಾಡು ಸರ್ಕಾರ ಮತ್ತೆ ಕಾವೇರಿ ನದಿ ನೀರಿನ 
ಹ ಯ ಸಂಬಂಧವಾಗಿ ಟಿಬ್ಳೂನಲ್‌ ನೀಡಿರುವ ಮಧ್ಯಂತರ ಆದೇಶ ಜಾರಿ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1383 


ಬಗ್ಗೆ ಚರ್ಚಿಸಲು ಶೀಘವಾಗಿ ಪ್ರಧಾನಿಯವರು ಕಾವೇರಿ ನದಿ ಪ್ರಾಧಿಕಾರದ ಸಭೆ 
ಕರೆಯಲು ಆಗಹಿಸಿದೆ. ಮತ್ತು ಸಂಕಷ್ಟ ಹಂಚಿಕೆ ಸೂತ್ರವನ್ನು ಅಂತಿಮಗೊಳಿಸುವ 
ಬಗ್ಗೆಯೂ ಪತ್ರದಲ್ಲಿ ಬರೆದಿದೆ. ನ್ಯಾಯಮಂಡಳಿ ನೀಡಿರುವ ಮಧ್ಯಂತರ 
ಆದೇಶದನ್ವಯ 2004ರ ಮೇ-ಜೂನ್‌ ತಿಂಗಳಲ್ಲಿ ಕರ್ನಾಟಕವು 205 ಟಿ.ಎಂ.ಸಿ. 
ನೀರನ್ನು ತಮಿಳುನಾಡಿಗೆ ಬಿಡುವ ಆದೇಶದ ಜಾರಿಗೆ ಮುಂದಾಗುತ್ತಿಲ್ಲ. ಅದರಿಂದ 
ಕುರುವೈ ಬೆಳ ನಾಶವಾಗಿದೆ ಎಂದೆಲ್ಲ ತಿಳಿಸಿ ಮಾಧ್ಯಮಗಳ ಮೂಲಕವೂ ಪ್ರಚಾರ 
ಮಾಡಿತು. ಆದರೆ ಕರ್ನಾಟಕವು ಸತತ ಮೂರು ವರ್ಷಗಳಿಂದ ಬರದಿಂದ 
ತತ್ತರಿಸಿರುವಲ್ಲಿ, ಮುಂಗಾರು ಆರಂಭವಾಗಿದ್ದರೂ ಜಲಾಶಯಗಳೆಲ್ಲ ನೀರಿಲ್ಲದೆ 
ತಮಿಳುನಾಡಿನ ಕುರುವೈ ಬೆಳಗೆ ನೀರು ಬಿಡುವ ಸ್ಥಿತಿಯಲ್ಲಿಲ್ಲ ಎಂದು ಕರ್ನಾಟಕ 
ಸರ್ಕಾರವೂ ಹೇಳಿತು. ತಮಿಳುನಾಡಿನ ಸರ್ವಪಕ್ಷ ನಿಯೋಗವು ಪ್ರಧಾನಿಯವರನ್ನು 
ಭೇಟಿ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಸಚಿವರನ್ನು ಪ್ರಧಾನಿಯವರು 
ಕರೆಸಿ ಕರ್ನಾಟಕದ ಪರಿಸ್ಸಿತಿಯ ಬಗ್ಗೆ 7.6.2004ರಂದು ತಿಳಿದುಕೊಂಡರು. 
ಮೆಟ್ಟೂರು ಜಲಾಶಯಕ್ಕೆ 205 ಟಿ.ಎಮ್‌.ಸಿ. ನೀರು ತಲುಪುವಂತೆ ಬಿಡುವ 
ಸ್ಥಿತಿಯಲ್ಲಿ ರಾಜ್ಯ ಇಲ್ಲ ಎಂದು ಅಂಕಿ ಅಂಶಗಳೊಡನೆ ತಿಳಿಸಲಾಯಿತು. ಕೇಂದ್ರ 
ಸರ್ಕಾರವು ನೀರಿನ ವಿವಾದವನ್ನು ಸೌಹಾರ್ದಯುತವಾಗಿ ಬಗೆ ಹರಿಸುವ ಬಗ್ಗೆ 
ಕಮ ಕೈಗೊಳ್ಳಲಾಗುವುದು ಎಂದಿತು. ಅಲ್ಲದೆ ತಮಿಳುನಾಡಿನ ಸಂಸದರ ನಿಯೋಗಕ್ಕೆ 
ಕರ್ನಾಟಕ ಹಾಗು ತಮಿಳುನಾಡಿನ ಕಾವೇರಿ ಕಣಿವೆಯ ಜಲಸಂದರ್ಭವನ್ನು 
ಎಲ್ಲ ದೃಷ್ಟಿಕೋನಗಳಿಂದ, ಪರಿಶೀಲಿಸಿ ಸರ್ವಸಮ್ಮತ ಪರಿಹಾರ ರೂಪಿಸುವ 
ಭರವಸೆಯನ್ನು ಪಧಾನಿಯವರು ನೀಡಿದರು. ಕರ್ನಾಟಕದ ಸಂಸದರೂ ತಮಿಳುನಾಡು 
ಒತ್ತಡ ಹೇರುವ ತಂತ್ರಕ್ಕೆ ಪ್ರತಿಯಾಗಿ ತಂತ್ರ ರೂಪಿಸಿಕೊಂಡು ಕಾವೇರಿ ಸಂಕಟ 
ಸೂತ್ರ ರೂಪಿಸುವ ತುರ್ತು, ಸದ್ಯದ ಮಳೆಯ ಪರಿಸ್ಥಿತಿಯಲ್ಲಿ ಅಗತ್ಯವಿಲ್ಲ ಅಂತಾಗಿ 
ಕಾವೇರಿ ನದಿ ಪ್ರಾಧಿಕಾರದ ಸಭೆಯನ್ನು ಏರ್ಪಡಿಸಿದರೆ ನಿರ್ಣಯ 
ಸಾಧ್ಯವಾಗುವುದಿಲ್ಲ ಎಂದು ಮನವಿ ಪತ್ರದ ಮೂಲಕ ಪ್ರಧಾನಿಯವರಲ್ಲಿ ಮನನ 
ಮಾಡಿದರು; ಹಾಗು ರಾಜ್ಯದ ನಾಲ್ಕು ಜಲಾಶಯಗಳ ನೀರಿನ ಸಂಗ್ಲಹ ನಿರೀಕ್ಷೆ, 
ಮೆಟ್ಟೂರಿಗೆ ನ್ಯಾಯಾಧಿಕರಣದ ಆದೇಶದಂತೆ ಹರಿಸಿದ ನೀರು, ಬಿಳಿಗುಂಡ್ಗು 
ಮತ್ತು ಮೆಟ್ಟೂರು ಜಲಾಶಯದ ನಡುವಣ ಕಾವೇರಿ ಜಲಾನಯನದಲ್ಲಿ 
ಉತ್ಪನ್ನವಾಗುವ 25 ಟಿಎಂಸಿ ನೀರು (ಮಳೆ ಕಡಿಮೆಯಿದ್ದಾಗ 12.50 ಟಿಎಂಸಿ 
ನೀರು) ಇತ್ಯಾದಿ ಕುರಿತಂತೆ ತಾಂತ್ರಿಕ ವಿವರಗಳ ಸಹಿತವಾಗಿ ಮಂಡಿಸಿದರು. 
ಅಂದರೆ ಕಾವೇರಿ ನ್ಯಾಯಮಂಡಳಿ ಆದೇಶದಂತೆ ರಾಜ್ಯವು ತಮಿಳುನಾಡಿಗೆ ಬಿಟ್ಟ 


1384 ಕರ್ನಾಟಕ ರೈತ ಚಳವ -ಸತ್ಯಾಗ್ರಹೆಗಳು 


ನೀರಿನ ಪ್ರಮಾಣ ಹಾಗು ನೈಸರ್ಗಿಕ ನೀರಿನ ಹರಿವಿನಿಂದ ತಮಿಳುನಾಡಿಗೆ ಅಲ್ಲಿ 
ಒದಗುವ ನೀರು - ಈ ವಿಷಯವನ್ನು ಎತ್ತಿ ಹೇಳಿದಂತಾಯಿತು. ರಾಜ್ಯದಲ್ಲಿ 
ಪತ್ರಕರ್ತರೊಡನೆ ಮಾತನಾಡುತ್ತ ಉಪಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು 
ಕಾವೇರಿ ನೀರಿನ ಸಮಸ್ಯೆಗೆ ಕಾವೇರಿ ನ್ಯಾಯಮಂಡಳಿ ನೀಡುವ ಅಂತಿಮ ತೀರ್ಪು 
2004ನೇ ವರ್ಷಾಂತ್ಯದಲ್ಲಿ ಬರುವ ನಿರೀಕ್ಷೆಯನ್ನು ವ್ಯಕ್ತಪಡಿಸಿದರು. ಈ ನಡುವೆ 
ಕಾವೇರಿ ಜಲವಿವಾದವನ್ನು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳುವ ಸಾಧ್ಯತೆಗಳನ್ನು 
ಉಭಯ ರಾಜ್ಯಗಳು ಕಂಡುಕೊಳ್ಳಬೇಕೆಂದೂ ರಾಜಕೀಯ ಮುಖಂಡರು ಹಾಗು 
ನಿವೃತ್ತ ನ್ಯಾಯಮೂರ್ತಿಗಳೂ ಅಭಿಪ್ರಾಯವನ್ನು ಪ್ರಕಟಿಸಿದ್ದುಂಟು. 


ಕಾವೇರಿ ನೀರು ಬೇಕೇಬೇಕು ಎಂದು ತಮಿಳುನಾಡು ಹಠಹಿಡಿದ 
ಸಂದರ್ಭವಾಗಿ ಮಾನ್ವ ಮುಖ್ಧಿಮಂತ್ರಿಗಳಾದ ಶೀ ಧರ್ಮಸಿಂಗ್‌ ಅವರು ಸರ್ವಪಕ್ಷಗಳ 
ಸಭೆ ಕರೆದರು. ತಮಿಳುನಾಡಿನ ರೈತರೂ ಸಂಕಷ್ಟದಲ್ಲಿರುವರೆಂದು ಅಲ್ಲಿಂದ 
ನಿಯೋಗವು ರಾಜ್ಯಕ್ತೆ ಬಂದಿದ್ದು ಅವರ ಮನವಿಯನ್ನೂ ಕೇಳಿದ ಬಗ್ಗೆ ತಿಳಿಸಿದರು. 
ರಾಜ್ಯದ ರೈತರ ಹಿತವನ್ನು ರಕ್ಷಿಸಬೇಕಾಗಿರುವಲ್ಲಿ ತಮಿಳುನಾಡಿಗೆ ಇನ್ನು ನೀರು 
ಬಿಡಲು ಸಾಧ್ಯವಾಗದು ಎಂಬ ನಿರ್ಣಯವನ್ನು ಸಭೆಯಲ್ಲಿ ಕೈಗೊಳ್ಳಲಾಯಿತು. 
ಸಂಕಷ್ಟಸೂತ್ರ, ರಾಷ್ಟ್ರೀಯ ಜಲನೀತಿ ಇತ್ಯಾದಿ ಕುರಿತೂ ಸಭೆ ಚರ್ಚಿಸಿತು. ಜೂನ್‌ 
ಮೊದಲ ವಾರದಲ್ಲಿ 2.03 ಟಿ.ಎಂ.ಸಿ.ಗೂ ಮೀರಿ 3.4 ಟಿ.ಎಂ.ಸಿ. ನೀರು ಬಿಟ್ಟಿದ್ದ 
ಬಗ್ಗೆ ಯೂ ಚರ್ಚಿಸಿತು. 


ಈ ಮಧ್ಯೆ ರಾಜ್ಯ ಮತ್ತು ತಮಿಳುನಾಡಿನ ಕಾವೇರಿ ಜಲಾಶಯಗಳಲ್ಲಿನ 
ನೀರಿನ ಸಂಗ್ರಹ ಹಾಗೂ ಅಗತ್ಯದ ಬಗ್ಗೆ ಅಧ್ಯಯನ ನಡೆಸಿದ ಕೇಂದ್ರದ ತಂಡವು 
ವರದಿಯನ್ನು 14.6.2004 ರಂದು ಕಾವೇರಿ ನದಿ ಪ್ರಾಧಿಕಾರದ ಅಧ್ಯಕ್ಷರಾದ 
ಪ್ರಧಾನಿ ಮನಮೋಹನ ಸಿಂಗ್‌ ಅವರಿಗೆ ಸಲ್ಲಿಸಿತು. ಮೂವರು ಅಧಿಕಾರಿಗಳ 
ತಂಡದಲ್ಲಿ ಜಲಸಂಪನ್ಮೂಲ ಮಂತ್ರಾಲಯದ ಆಯುಕ್ತ ಎ.ಡಿ. ಭಾರದ್ವಾಜ್‌, 
ಕೇಂದ್ರೀಯ ಜಲ ಆಯೋಗದ ಸದಸ್ಯ ಸಿ.ಬಿ. ವಸಿಷ್ಠ, ಕೃಷಿ ಮಂತ್ರಾಲಯದ 
ಜೋಗಿಂದರ್‌ ಇದ್ದರು. ಕರ್ನಾಟಕ ಹಾಗು ತಮಿಳುನಾಡಿನ ಕಾವೇರಿ ಕೊಳ್ಳದಲ್ಲಿ 
ಸದ್ಯ ಮಳೆಯಾಗುತ್ತಿರುವಲ್ಲಿ ಕರ್ನಾಟಕದ ನಾನಾ ಜಲಾಶಯಗಳಲ್ಲಿ 25 ಟಿ.ಎಂ.ಸಿ. 
ನೀರು ಸಂಗ್ರಹವಾಗಿದ್ದು, ತಮಿಳುನಾಡಿನ ಮೆಟ್ಟೂರು ಜಲಾಶಯದಲ್ಲಿ 12 ಟಿ.ಎಂ.ಸಿ. 
ನೀರು ಸಂಗ್ರಹವಾಗಿ ಸದ್ಯಕ್ಕೆ "ಸಂಕಷ್ಟ' ವಲ್ಲದಿರುವ ಕಾರಣ ನೀರಿನ ಹಂಚಿಕೆಯ 
ವಿಷಯದಲ್ಲಿ ಆತುರದ ನಿರ್ಧಾರದ ಅಗತ್ಯವಿಲ್ಲ ಎಂದು ತಂಡವು ವರದಿಯಲ್ಲಿ 
ತಿಳಿಸಿತ್ತು. 


ಕಾವೇರಿ: ಜಲವಿಜಾದ - ಐತೀರ್ಹ - ಚಳವಳಿಗಳು 1385 


ವಿಧಾನಪರಿಷತ್ತಿನಲ್ಲಿ 16.6.2004 ರಂದು ಕಾವೇರಿ ಜಲವಿವಾದ ಸಂಬಂಧದ 
ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಜಲಸಂಪನ್ಮೂಲ ಸಚಿವ ಶ್ರೀ ಮಲ್ಲಿಕಾರ್ಜುನ 
ಖರ್ಗೆಯವರು ಹೇಳಿಕೆ ನೀಡಿ; ಉಭಯ ರಾಜ್ಯಗಳಲ್ಲಿ ಉತ್ತಮ ಮಳೆಯಾಗುತ್ತಿರಲು 
ಸಂಕಷ್ಟ ಸೂತ್ರದಂತೆ ನೀರು ಬಿಡುವ ಆಗತ್ಯ ಉಡ್ಡವಿಸುವುದಿಲ್ಲ. ಎಂದು ಮುಖ್ಯಮಂತ್ರಿ 
ಶ್ರೀ ಧರ್ಮಸಿಂಗ್‌ ಅವರು ಸಿಳುದಾಡನ ನಿಯೋಗಕ್ಕೆ ಮನನ ಮಾಡಿಸಿದರು, 
ಎಂದರು. ಇದಲ್ಲದೆ 9.6.04ರಂದು ಪ್ರಧಾನಮಂತಿಗಳಿಗೆ ಪತ್ತ ಬರೆದು ಮೆಟ್ಟೂರು 
ಜಲಾಶಯದವರೆಗೆ ಹರಿದಿರುವ ನೀರಿನ ಶೇ. 43.22 ರಷು ಬಿ ನೀರು; ಜಲಾಶಯದಲ್ಲಿ 
ಸಂಗಹವಾಗಿದೆ ಎಂದು ತಿಳಿಸಿದರು. 14.6.2004ರಲ್ಲ ಸರ್ವಪಕ್ಷಗಳ ನಾಯಕರು. 
ನೀರಾವರಿ ತಜ್ಞರು, ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಂಸದರ ಸಭೆಯನ್ನು 
ಏರ್ಪಡಿಸಿ ಮುಖ್ಯಮಂತ್ರಿಗಳು ಸ ನ ಚರ್ಚೆ ಮಾಡಿದರು. ಸಂಕಷ್ಟ 
ಪಠಿಸ್ಲಿತಿ ಕಾಣದ ಕಾರಣ ಯಾವುದೇ ನಿರ್ಣಯ ಬೇಡ ಎಂದು ಸರ್ವಾನುಮತದ 
ವನ್ನು ಸಭೆಯು ನೀಡಿತು. 


G9 
A: 
(, 

nN 
aL 


ಇದೇ ಸಂದರ್ಭದಲ್ಲಿ ತಮಿಳುನಾಡಿಗೆ ಲೋಕೋಪಯೋಗಿ ಸಚಿವರಾದ 

ಶ್ರೀ ಪನ್ನೀರ್‌ ಸೆಲ್ಪಂ ಅವರ ನೇತೃತ್ವದಲ್ಲಿ ಬಂದ ನಿಯೋಗದ ಮೂಲಕ ಅಲ್ಲಿನ 

ುಖ್ಯಮಂತ್ರಿ ಶ್ರೀಮತಿ ಜಯಲಲಿತಾ ಅವರ ಪತ್ರದೊಕ್ಕಣೆಯಲ್ಲಿ ತುರ್ತಾಗಿ 

ಕುರುವೈ ಬೆಳೆಗೆ ನೀರು ಬಟ್ಟು ಕಂಗಾಲಾಗಿರುವ ರೈತರಿಗೆ ಅನುಕೂಲಿಸಲು 

ಕೋರಿಕೊಳ್ಳಲಾಗಿತ್ತು. ನಿಂ ಗವೇನೋ 10 ಟಿ.ಎಂ.ಸಿ. ನೀರನ್ನು ಬಿಡುವಂತೆ 
ವ 


ಮುಖ್ಯಮಂತ್ರಿ ಶ್ರೀ ಧರ್ಮಸಿಂಗ್‌ ಅವರಲ್ಲಿ ಪ್ರಾರ್ಥಿಸಿತು. 


ಹಾಗು ಜಲಾನಯನ ಪ್ರ ಸಥ ತಂಡದ 
ವರದಿ. ಡಿಎಂಕೆ. ಅದ್ದಕ್ಷ ಎಂ. ಕರುಣಾನಿಧಿಯವರ ಪತ್ತ, ಇವನ್ನೆಲ್ಲ ಸಮಾಲೋಚನೆ 
ಚರ್ಚೆಗೆ ತೆಗೆದುಕೊಳ್ಳಬೇಕೆಂದಾಯಿತು. ನಂತರ ಪ್ರಧಾನಿಯವರು ತಮಿಳುನಾಡಿನ 
ಕುರುವೈ ಬೆಳೆಗೆ 10 ಟಿ.ಎಂ.ಸಿ. ಕಾವೇರಿ ನೀರನ್ನು ಬಿಡುವಂತೆ ಸಭೆಯಲ್ಲಿ ಆದ 

ಪಿತದಂತೆ, ಕರ್ನಾಟಕಕ್ಕೆ ಆದೇಶಿಸಿದರು. ಎರಡೂ ರಾಜ್ಯಗಳಲ್ಲಿ ಮಳೆ ಬೀಳುತ್ತಿದ್ದರೂ 


ಒ 
ತಮಿಳುವಾಡಿವ ಬೆಳಿಗೆ ಇವ ಷ್ಟು ನೀರು ಬೇಕೆಂದು ಸಜೆ ಒಪಿದುದರಿಂದ ಈ 


ಆದೇಶವಾಯಿತು, ಕ ಜಲಾಶಯಗಳಿಗೆ ಒಳಹರಿವಿನ ಪಮಾಣ 


1386 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ಬಹಳ ಹೆಚ್ಚುತ್ತಿದ್ದ ಕಾರಣವಾಗಿ ಅಣೆಕಟ್ಟನ ಭದ್ರತೆಯ ದೃಷ್ಟಿಯಿಂದಲೂ 
ತಮಿಳುನಾಡಿಗೆ ನೀರು ಬಿಡಲು ಸರ್ವಪಕ್ಷಗಳ ಸಭೆಯಲ್ಲಿ ಈಗ ತೀರ್ಮಾನಿಸಿದಂತೆ, 
ಬಿಡಬೇಕೆಂದಾಯಿತು. ಜೊತೆಗೆ ನ್ಯಾಯಾಂಗ, ಕೇಂದ್ರ ಸರ್ಕಾರ, ಮತ್ತು 
ನ್ಯಾಯಾಧಿಕರಣದ ಆದೇಶಗಳನ್ನು ಸದ್ಯ ನೀರುಳ್ಳ ಪರಿಸ್ಥಿತಿಯಲ್ಲಿ ಪಾಲಿಸುವುದು 
ಗೌರವಾನ್ವಿತ ಸಹಕಾರವಾಗಿತ್ತು. ಪತ್ರಿಕೆಗಳು ಪ್ರಕಟಿಸಿದ ಓದುಗರ ಅನಿಸಿಕೆಗಳಲ್ಲಿ 
ಕಾವೇರಿ ಜಲವಿವಾದ ಕುರಿತಂತೆ ಉಭಯ ರಾಜ್ಯದ ರೈತ ಸಂಘದವರು ತೀರ್ಮಾನ 
ತೆಗೆದುಕೊಳ್ಳಬೇಕು; ಉಭಯ ರಾಜ್ಯಗಳ ನೀರಾವರಿ ತಜ್ಞಧು, ಕೃಷಿವಿಜ್ಞಾನಿಗಳು, 
ರೈತ ಪ್ರತಿನಿಧಿಗಳ ಸಮಿತಿ ರಚನೆಮಾಡಿ ಶಾಸನ ಬದ್ಧ ಅಧಿಕಾರ ನೀಡಿ ಅದರಿಂದ 
ಒದಗಿದ ಶಿಫಾರಸನ್ನು ಜಾರಿಗೊಳಿಸಬೇಕು; ರಾಜಕೀಯದ ವಾಸನೆ ಇರಬಾರದು; 
ರಾಜಕೀಯೇತರ ಪರಿಹಾರವೂ ಸಾಧ್ಯ; ರೈತರೆಲ್ಲೇ ಇರಲಿ ಅವರ ಸಂಕಷ್ಟಗಳಿಗೆ 
೦ದಿಸಬೇಕು ಎಂದೆಲ್ಲ ಅಭಿಪ್ರಾಯಗಳೂ ವ್ಯಕ್ತವಾದುವು. ಅಲ್ಲದೆ ಕಬಿನಿಯಿಂದ 


p20 


14 ಟಿ.ಎಂ.ಸಿ. ನೀರನ್ನು ಅಂದರೆ ನ್ಯಾಯಮಂಡಳಿ ಮಧ್ಯಂತರ ಆದೇಶಕ್ಕಿಂತಲೂ 
ಹೆಚ್ಚು ನೀರನ್ನು ತಮಿಳುನಾಡಿಗೆ ಬಿಡಲಾಯಿತು. ಇದಾದ ಮೇಲೆ ಜುಲೈ 2004 
ರಲ್ಲಿ ಕಾವೇರಿ ಜಲವಿವಾದ ನ್ಯಾಯಾಧಿಕರಣದ ಸದಸ್ಯರಾದ ಶರ್ವ 
ನ್ಯಾಯಮೂರ್ತಿಗಳು ಕಾವೇರಿ ಕಣಿವೆಗೆ ಭೇಟಿ ನೀಡುವ ಬಗ್ಗೆ ಆದೇಶವನ್ನು 
ಹೊರಡಿಸಿದಾಗ ಅಧ್ಯಕ್ಷರು ಮತು ಸದಸ್ನರ ಸಂದರ್ಭಗಳು ವಿವಾದವಾದುವೇ? 


ಎನ್ನುವಂತಾಗಿತ್ತು. ಇಂಥ ಭೇಟಿ ನ್ಯಾಯಯುತ ನಿರ್ಧಾರಕ್ಕೆ ಅಮಕೂಲ ಎಂದು 
ಸದಸ್ಯರ ಮಾತಾಗಿತ್ತು. ಈ ಬಗ್ಗೆ ಸದಸ್ಯರ ಪ್ರವಾಸ ಕಾರ್ಯಕ್ರಮದ ಅಗತ್ಯವನ್ನು 
ಪ್ರಶ್ನಿಸಿ ಹಾಕಿದ್ದ ಬೆಂಗಳೂರಿನ ಗಾಂಧಿ ಸಾಹಿತ್ಯ ಸಂಘದ ಅರ್ಜಿಯನ್ನು ಕೊನೆಗೆ 
ಸುಪೀಂ ಕೋರ್ಟು ವಜಾ ಮಾಡಿತು. 


ಹಿತ 


¢ 


ಈ ಹಿನ್ನೆಲೆಗಳಲ್ಲಿ ಕಾವೇರಿ ಉಸ್ತುವಾರಿ ಸಮಿತಿಯ 21ನೇ ಸಭೆಯ 
ವ್ಯವಸ್ಥೆಯಾಗಿ, ಮಳೆಯ ಅಭಾವ ವರ್ಷಗಳಲ್ಲಿ ಕಾವೇರಿ ಕಣಿವೆ ರಾಜ್ಯಗಳು 
ಪಾಲಿಸಬೇಕಾದ "ಸಂಕಟ ಸೂತ್ರ ಕಾವೇರಿ ಜಲವಿವಾದ ನ್ಯಾಯಾಧಿಕರಣದ 
ಮಧ್ಯಂತರ ತೀರ್ಪು; ಕರ್ನಾಟಕ, ತಮಿಳುನಾಡಿಗೆ 35.4 ಟಿ.ಎಂ.ಸಿ. ನೀರಿನ 
ಬಾಕಿ ಎಂಬ ವಾದಕ್ಕೆದುರಾಗಿ ಕೇವಲ 18 ಟಿ.ಎಂ.ಸಿ. ಬಾಕಿ ಎಂದ ಕರ್ನಾಟಕದ 
ವಾದ; ಬಿಳಿಗುಂಡ್ಲುವಿನ ಜಲಮಾಪನ ಕೇಂದ್ರದ ದಾಖಲಾತಿ; ಬಿಳಿಗುಂಡ್ಲು - 
ಮೆಟ್ಟೂರು ನಡುವಣ ಜಲಾನಯನ ಪ್ರದೇಶದ ಉತ್ಪನ್ನವು ಮೆಟ್ಟೂರು ಜಲಾಶಯಕ್ಕೆ 
ಸೇರುವುದರ ಲೆಕ್ಕ ಹಿಡಿಯಬೇಕೆನ್ನುವ ಕರ್ನಾಟಕದ ಪ್ರತಿಪಾದನೆ; ಉಸ್ತುವಾರಿ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1387 


ಸಮಿತಿಯಲ್ಲಿರುವ ಕಾವೇರಿ ಕಣಿವೆಯ ಕರ್ನಾಟಕ, ತಮಿಳುನಾಡು, ಕೇರಳ, 
ಪಾಂಡಿಚೆರಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಹಾಗು ನೀರಾವರಿ 
ಕಾರ್ಯದರ್ಶಿಗಳ ಸದಸ್ಕತ್ವ ಉಸ್ತುವಾರಿ ಸಭೆಯ ನಂತರ ಪ್ರಾಧಿಕಾರದ ಸಭೆಯ 
ವಿರ್ಪಾಟು; ನ್ಯಾಯಾಧಿಕರಣದ ಮುಂದೆ ತಮಿಳುನಾಡುವಿನ ಆರೋಪ, 
ತಕರಾರುಗಳು; ನ್ಯಾಯಾಧಿಕರಣಕ್ಕೆ ಉಭಯ ರಾಜ್ಯಗಳು ಮಳೆಯ ಅಭಾವದ 
ವರ್ಷಗಳಲ್ಲಿ ಹಂಚಿಕೊಳ್ಳುವ ಸಂಕಟ ಸೂತ್ರವನ್ನು ಸಲ್ಲಿಸಲು ಸೂಚನೆ; ತಮಿಳುನಾಡು 
ಸಮುದಕ್ಕೆ ಬಿಟ್ಟು ಪೋಲಾಗುತ್ತಿರುವ ನೀರನ್ನು ಬಳಸಿಕೊಳ್ಳದೆ; ಬಾಳೆಕುಂದ್ರಿಯವರೂ 
ಹೇಳಿರುವಂತೆ ಅಂತರ್ಜಲ ಬಳಸದೆ ಕರ್ನಾಟಕದ ಜಲಾಶಯಗಳ ನೀರಿನತ್ತವೆ 
ಕಣ್ಣು ಹಾಕುವುದು ಸರಿಯಲ್ಲ ಎಂಬ ಬಾದ ಹೀಗಿದೆ: ಕಾವೇರಿ ನ್ಯಾಯಾಧಿಕರಣದ 
1991ರ ಮಧ್ಯಂತರ ಆದೇಶದ ರೀತ್ಯಾ ವರ್ಷಕ್ಷೆ ಕರ್ನಾಟಕ 205 ಟಿಎಂಸಿ 
ನೀರನ್ನು ಮೆಟ್ಟೂರು ಜಲಾಶಯಕ್ಕೆ ತಲುಪಿಸಬೇಕು. 1924ರ ಒಪ್ಪಂದ ಮುಗಿದಿಲ್ಲ 
ಎನ್ನುವ ತಮಿಳುನಾಡಿನಂತೆಯೇ ಹೋದರೂ, ಯೋಜನೆಯ ರೀತ್ವಾ ಮೆಟ್ಟೂರು 
ಜಲಾಶಯದ ಎಲ್ಲ 15.24 ಲಕ್ಷ ಬಕ ಅಚ್ಚುಕಟ್ಟು ಹಾಗು ಅದರ ಕೆಳಭಾಗದ 
ನದೀ ಕಾಲುವೆಗಳು ಸೇರಿ, ಒಟ್ಟು ಅಚ್ಚುಕಟ್ಟು 15.906 ಲಕ್ಷ ಎಕರೆಗಳಿಗೆ 
(242+11)=253 ಟಿಎಂಸಿ ಅಗತ್ಯವಾಗುತ್ತದೆ. ಮೆಟ್ಟೂರು ಜಲಾಶಯದ ಕೆಳಭಾಗದ 
ಜಲಾನಯನದಲ್ಲಿ ಕಾವೇರಿ ನೀರಿನ ಉತ್ಪನ್ನ 116 ಟಿಎಂಸಿ ಇದೆ. ಈ ಜಲಾಶಯದ 
: ೀಲ್ದಾಗದ ಕಾವೇರಿ ಜಲಾನಯನ (ಕರ್ನಾಟಕ ಹಾಗು ಕೇರಳದ್ದು) ಭರಿಸಬೇಕಾದ 
ಪಮಾಣದಿಂದ 116 ಟಿಎಂಸಿ ಕಳೆದರೆ (253-116=137 ಟಿಎಂಸಿ ಮಾತ್ರ 
ಕರ್ನಾಟಕವು ಜಲಾಶಯಕ್ಷೆ ತಲುಷಿಸಿದರೆ ಸಾಕು. ತಮಿಳುನಾಡಿನ ಉತ್ತರ 
ಕೊಲರೂನ್‌ ಮತ್ತು ಡೆಲ್ಲಾ ಪ್ರದೇಶದ ಅಂತರ್ಜಲ ಪ್ರಮಾಣ ಹಾಗು ಸುಧಾರಿತ 
ನೀರಾವರಿ ಪದ್ಧತಿ ಅಮಸರಣೆಯಿಂದ ಕಡಿಮೆಯಾಗುವ ನೀರಿನ ಅಗತ್ಯವನ್ನು 
ಲೆಕ್ಕಕ್ಕೆ ಹಿಡಿದರೆ ಕರ್ನಾಟಕ ಪದ್ದತಿ ಅನುಸರಣೆಯಿಂದ ಕಡಿಮೆಯಾಗುವ ನೀರಿನ 
ಅಗತ್ವವನ್ನು ಲೆಕ್ಕಕ್ಕ ಹಿಡಿದರೆ ಕರ್ನಾಟಕ ತಲುಪಿಸಬೇಕಾದ ನೀರಿನ ಪ್ರಮಾಣ 
ಸುಮಾರು 70 ಟಿಎಂಸಿ ಮಾತ್ರ ಎಂದು ನ್ಯಾಯಾಧಿಕರಣದೆದುರು ವಾದವನ್ನು 
ಮಂಡಿಸಲಾಗಿದೆ. ಒಟ್ಟಾರೆ ಉಭಯ ಪಕ್ಷಗಳಿಗೂ ನ್ಯಾಯಯುತ ನೀರಿನ ಪಾಲು 
ಒದಗಬೇಕು. ಹಿಂದೆ "ಅಧೀನ ರಾಜ್ಯ ವೆನ್ನಿಸಲಾದ ರಾಜ್ಯಕ್ಕೆ ಆದ ಅನ್ಯಾಯ 
ತವಿದು ಹೋಗಬೇಕು. 


1388 ಕರ್ನಾಟಕ Xೈತ ಚಳವಳಿ-ಸತ್ಯಾಗ್ಗಹಗಳು 


ಈಚೆಗಿನ ಪತ್ರಿಕಾ ವಾರ್ತೆಗಳ ರೀತ್ಯಾ (ಏಪ್ರಿಲ್‌, ಮೇ 2006) ಕಾವೇರಿ 
ಜಲ ನ್ಯಾಯಾಧಿಕರಣದ ಸಭೆಯಲ್ಲಿ ಹೊಸ ತಜ್ಜಧ ಸಮಿತಿಯನ್ನು ತಮಗೆ 
ಮಾರ್ಗದರ್ಶನ ಮಾಡಲು ರಚಿಸಬೇಕೆಂದು ನ್ಯಾಯಾಧಿಕರಣದ ಇಬ್ಬರು ಸದಸ್ಕರಿಂದ 
ಸಲಹೆ ಬಂದಿತು. 16 ವರ್ಷಗಳಷ್ಟು ವಿಳಂಬವೀಗಾಗಲೇ ಆಗಿರುವಲ್ಲಿ ಅಧ್ಯಕ್ಷರು 
ಆ ಸಲಹೆಯನ್ನು ಸಮ್ಮತಿಸಲಿಲ್ಲ. ರಾಜ್ಯಸರ್ಕಾರ ಹಾಗು ಕಾವೇರಿ ಕಣಿವೆಯ 
ಇತರ ರಾಜ್ಯಗಳೂ ಸಲಹೆಯನ್ನು ವಿರೋಧಿಸಿದುವು. ಮಂಡ್ಯ ಜಿಲ್ಲಾ ರೈತ ಹಿತ 
ರಕ್ಷಣಾ ಸಮಿತಿಯೂ ಉಗ್ರ ಪ್ರತಿಭಟನೆಗೆ ಸಿದ್ದವಾಯಿತು. ಅಂತಾಗಿ ಸಲಹೆ 
ಮಾನ್ಯವಾಗಲಿಲ್ಲ. ಅಂತಿಮ ತೀರ್ಪು ಬರುವವರೆವಿಗೆ ಹೋರಾಟಕ್ಕೆ ತಾತ್ವಾಲಿಕ 
ವಿರಾಮ ಎಂದೂ ಸಮಿತಿ ತಿಳಿಸಿತು. ಕಾವೇರಿ ನ್ಯಾಯ ಮಂಡಳಿ ಬಿಡುಗಡೆ 
ಮಾಡಿದ ಹಿಂದೆ ರೂಪಿಸಿದ್ದ ತಜ್ಞರ ವರದಿಯ ರೀತ್ಯಾ ರಾಜ್ಯದ 18.85 ಲಕ್ಷ 
ಎಕರೆ ಭೂಮಿಗೆ ವಾರ್ಷಿಕ 256 ಟಿ.ಎಂ.ಸಿ. ಮತ್ತು ತಮಿಳುನಾಡಿಗೆ 395 
ಟಿ.ಎಂ.ಸಿ. ಎಂದು ನಿಗದಿ ಇದ್ದುದನ್ನು ರಾಜ್ಯದ ಸರ್ವಪಕ್ಷಗಳ ಮುಖಂಡರ 
ಸಭೆಯು ತಿರಸ್ಕರಿಸಿತು. ಕಾರಣ ಶೀ ಎಸ್‌.ಕೆ. ಪಾಟೀಲ್‌ ಅವರು ಹೇಳಿದಂತೆ 
ತಮಿಳುನಾಡಿನಲ್ಲಿ ಹೆಚ್ಚಿದ ಅಂತರ್ಜಲ ಪ್ರಮಾಣವನ್ನು ಗಮನಿಸದಿರುವುದು; 
ಮಂಡ್ಯ ಜಿಲ್ಲಾ ಪ್ರದೇಶದಲ್ಲಿ 40 ಸಾವಿರ ಎಕರೆಯಷ್ಟು ಬೆಳೆಯುವಿಕೆ ನಿಲ್ಲಿಸಿ, 
ಉಳಿದ 60 ಸಾವಿರ ಎಕರೆ ಪ್ರದೇಶದಲ್ಲಿ ಕಡಿಮೆ ನೀರು ಅಗತ್ಯವಿರುವ ಚೆಳೆ 
ಬೆಳೆಯಬೇಕು ಎಂದು ಸೂಚನೆಗಳ ಬಗ್ಗೆ ಮಾಜಿ ಸಂಸದ ಶ್ರೀ ಜಿ.ಮಾದೇಗೌಡ, 
ರೈತ ಸಂಘದ ಕಾರ್ಯಾಧ್ಯಕ್ಷ ಶ್ರೀ ಪುಟ್ಟಣ್ಣಯ್ಯ ಅವರ ವಿರೋಧ ಹಾಗು 
ಮುಖ್ಯಮಂತ್ರಿ ಶ್ರೀ ಹೆಚ್‌.ಡಿ.ಕುಮಾರಸ್ಪಾಮಿ ಅವರು ಕೇಂದ್ರದ ಮಲತಾಯಿ 
ಧೋರಣೆ ಬಗ್ಗೆ ಹೇಳಿದುದು ಇವೆಲ್ಲ ಸೇರಿ ವರದಿ ತಿರಸ್ಕರಿಸಲು ಕಾರಣವಾಗಿತ್ತು. 
ತಮಿಳುನಾಡಿಗೂ ಹೀಗೆಯೇ ಬೆಳೆ ಬದಲಾವಣೆ ಮಾಡಿಕೊಳ್ಳಲು ಸೂಚನೆ 
ನೀಡಬೇಕಿತ್ತಲ್ಲವೆ? 


ಕಾವೇರಿ ನದಿ ನೀರು ಹಂಚಿಕೆ ವಿವಾದವನ್ನು ಸೌಹಾರ್ದಯುತವಾಗಿ ಬಗೆ 
ಹರಿಸಿಕೊಳ್ಳುವ ಉದ್ದೇಶದಿಂದ ರೂಪುಗೊಂಡಿರುವ ಕರ್ನಾಟಕ (ಸರ್ವಶ್ರೀ 
ಕೆ.ಎಸ್‌.ಪುಟ್ಟಣ್ಣಯ್ಯ, ಕುರುಬೂರು ಶಾಂತಕುಮಾರ್‌, ಪ್ರೊ ಕೆ.ಸಿ. ಬಸವರಾಜ, 
ಶಶಿಶೇಖರ ಸ್ವಾಮಿ, ಶ್ರೀಮತಿ ಸುನಂದ ಜಯರಾಂ, ಪ್ರೊ॥ ಎಚ್‌.ಎಲ್‌. 
ಕೇಶವಮೂರ್ತಿ) ಮತ್ತು ತಮಿಳುನಾಡಿನ (ಸರ್ವಶ್ರೀ ಅರುಪತಿ ಕಲ್ಯಾಣಂ, 
ವಿಮಲನಾಥನ್‌, ರಂಗನಾಥನ್‌ ಇತ್ಯಾದಿ) ರೈತ ಮುಖಂಡರನ್ನೊಳಗೊಂಡ ಕಾವೇರಿ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1389 


ಕುಟುಂಬದ ಸಭೆಯು 12.6.2006 ರಂದು ಬೆಂಗಳೂರಿನಲ್ಲಿ ನಡೆಯಿತು. ಎಲ್ಲ 
ಮೂಲಗಳಿಂದ ಲಭ್ಯವಿರುವ ನೀರಿನ ಮಾಹಿತಿ ಹಾಗೂ ಅಗತ್ಯವಿರುವ ನೀರಿನ 
ಪ್ರಮಾಣದ ಮಾಹಿತಿಯನ್ನು ಸಾಫ್ಟ್‌ವೇರ್‌ಗೆ ಹಾಕುವುದು; ಆ ತಂ ತ್ರಜ್ಞಾನದಿಂದ, 
ಕೃಷಿ ಹಾಗೂ ನೀರು ಮಂ ಮಾಹಿತಿಗಳನ್ನೆಲ ತಳಮಟ್ಟದ ರೈತರಿಗೆ ವೀಡಿಯೋ, 
ಸಿಡಿ, ಕರಪತ್ರಗಳ ಮೂಲಕ ಪ್ರಚಾರ ಮಾಡುವುದು” ಸ್ವಂತ ವೆಬ್‌ಸೈಟ್‌ ಹೊಂದುವುದು, 
ಎಂದೆಲ್ಲ ನಿರ್ಣಯಗಳನ್ನು ತಜ್ಞಧನ್ನು ಸೇರಿಸಿಕೊಂಡು ಮಾಡಿತು. ಕಾವೇರಿ ಕಣಿವೆ 
ರಾಜ್ಯಗಳಲ್ಲಿ ಲಭ್ಯ ನೀರಿನ ಹರಿವು. nN ಪ್ರಮಾಣ ಕುರಿತ ವರದಿಯನ್ನು 
'ಅಸೆಸರ್‌ ನೀಡಿಲ್ಲವಾಗಿ ಅದನ್ನು ಪ್ರಕಟಿಸುವ ಪ್ರಶ್ನೆ ಇಲ್ಲ ಎಂದು ನ್ವಾಯಾಧಿಕರಣವೂ 
ಆದೇಶ ನೀಡಿತು. 


ಅಂತು 27.7.2006 ರಲ್ಲಿಗೆ 577 ದಿನಗಳ ಕಾವೇರಿ ವಿವಾದ ಕಲಾಪವು 
ಅಂತ್ಕಗೊಂಡು, ತೀರ್ಪು ನ್ಯಾಯಾಧಿಕರಣದಿಂದ ಬರಬೇಕಿತ್ತು. ಮಾನ್ಯ ರಾಷ್ಟಪತಿ 
ಶೀ ಅಬ್ದುಲ್‌ ಕಲಾಂ ಅವರು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟಕ್ಕೆ 
ಆಲಮಟ್ಟಿಯಲ್ಲಿ 21.8.2006 ಭು ಸಮರ್ಪಿಸು ತ್ತ್ವ ದೇಶದಲ್ಲಿ ಸಮಪ 
ನೀರು ನಿರ್ವಹಣಿ ಹಾಗು ಸಂರಕ್ಷಣೆ ವಿಷಯದಲ್ಲಿ ಅಂತರ್‌ರಾಜ್ಯ ನೀರು ನಿರ್ವಹಣಾ 
ಪಡೆ ರಚಿಸುವ ಆಗತ್ಕವದೆ; ನ್ಯಾಯಾಧಿಕರಣದ ಹೊಣೆ ಈ ನಿರ್ವಹಣಾ 
ವ್ಯವಸ್ಥೆ ನ್ಲಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳುವುದರಲ್ಲಿದೆ ಎಂದೆಲ್ಲ ಹೇಳಿರುವುದು 
ಬಹು "ಗಮನಾರ್ಹವಾಗಿತ್ತು 


ಈ ಮೇಲಿನ ಹಾಗೂ ಮುಂದೆ ಸೂಚಿಸಿರುವ ಪ್ರಮುಖ ಅಂಶಗಳು ಉಭಯ 

ಜ್ಯಗಳ ಜಲವಿವಾದದಲ್ಲಿ ಕಂಡುಕೊಳ್ಳುವ ಸಮನ್ನಯದ ಅಗತ್ಮವನ್ನು ಎತ್ತಿ 
ಹೇಳುತ್ತವೆ. ರೈತರು ಪರಸ್ತರ ಸಂದಿಸಿದರೆ, ಸರ್ಕಾರಗಳ ದಃ ರೀತಿಯ ರೈತರ ಪರೆ 
ಧ್ದನಿ ಬಿಳುವ ಧಗೆ ವಿರಾವ: ದೊರತೀತು. 


ಕಾವೇರಿ ಅಷ್ಟೇ ಅಲ್ಲ, ಕೃಷ್ಣಾ ನದಿ ವಿಷಯವೂ ಹೊರನಾಡಿನ ವಿವಾದದ 
ಸಂದರ್ಭವಾಗಿ ನಮ್ಮ ರೈತರ ಹಿತ ಕಾಯುವಲ್ಲಿ ಸಫಲವಾಗದಿದ್ದರೆ ಪ್ರಯೋಜನವಿಲ್ಲ. 
ಆಲಮಟ್ಟಿ ಅಣೆಕಟ್ಟೆಯಿಂದ ಆಂಧ್ರಕ್ಕೆ ಕೃಷಿಯ ನೀರು ಬಿಡುವಲ್ಲಿ ಆದ ಕೃಷ್ಣಾ 
ಕಣಿವೆ ರ್ಯ ತರ ಪ್ರತಿಭಟನೆಯೂ ಈ ಬಿಗೆ “ಗಮನ ಸೆಳೆಯುತ್ತದೆ. ಕಲಸ ಏನಡೂರಿ 
ನಾಲಾ ಹ ಸಂಬಂಧ ರೈತ ಹೋರಾಟವೂ ಗಮನಾರ್ಹವಾಗಿದೆ. ಈ 
ವಿಷಯದಲ್ಲಿ ಸರ್ವರ ಸಹಕಾರ ರೈತಾಪಿ ಜನರ ಬದುಕಿಗೆ ನೆಮ್ಮದಿ ತಂದೀತು. 
ಒಟ್ಟಾರೆ ರಾಷ್ಟ್ರೀಯ ಜಲನೀತಿಯನ್ನು ನಿರೂಪಿಸಿ ಮಾರ್ಗದರ್ಶಿ" ಸೂತ್ರಗಳನ್ನು 
ಮುಂದಿಟ್ಟರೆ” ಆಂತರರಾಜ್ಯಗಳ ಜಲವಿವಾದಗಳ ಪರಿಹಾರಕ್ಕೆ ದಿಕ್ಕು ದೆಸೆ 
ದೊರೆಯುತ್ತದೆ. 


1390 ಕರ್ನಾಟಕ ರೈತ ಚಳವಳಿ-ಸತ್ಕಾಗ್ರಹಗಳು 


ಕಾವೇರಿ ಕಣಿವೆ ಪ್ರದೇಶದ ಪ್ರಮುಖ ಅಂಶಗಳು ಕೆಳಕಂಡಂತಿವೆ. 


ಕ್ರಸಂ. ಕಣಿವೆ ಪ್ರದೇಶದ ಅಂಶಗಳು ಕರ್ನಾಟಕ ತಮಿಳುನಾಡು ಕೇರಳ ಪಾಂಡಿಚೇರಿ 


]. ನೀರು ಹರಿಯುವ ಪ್ರದೇಶ 34273 43868 2866 148 
(ಚಿ.ಕಿ.ಮೀ.ಗಳಲ್ಲಿ)-ಶೇಕಡ 42.20% 54.30% 3.50% — 
2. ಕ್ಲಾಮಸೀಡಿತ ಪ್ರದೇಶ 21870 12790 ~ - 
(ಚೆ.ಕಿ.ಮೀ.ಗಳಲ್ಲಿ) 
ತಾಲ್ಲೂಕುಗಳು 28 14 ~ - 
ಶೇಕಡವಾರು ನೀರು 63.80 29.20 — — 


ಹರಿಯುವ ಪ್ರದೇಶ 

3. 197ರಲ್ಲಿದ್ದ ನೀರಾವರಿ 273(19.5%)  956(46.20%) 22(18.60%) 1 
ಪದೇಶ (ಸಾವಿರ ಹೆಕ್ಟೇರು) 
ಸಾಗುವಳಿ ಪ್ರದೇಶದಲ್ಲಿ 

4 ನೀರು ಲಭ್ಯತೆಯಲ್ಲಿ 425(53.80%) 252(31.90%) T1314.30%) - 
ಕೊಡುಗೆ (ಟಿ.ಎಂ.ಸಿ) 


199] ರ ನಂತರದ ಅವಧಿಯಲ್ಲಿ ಕರ್ನಾಟಕ ಈ ಕೆಳಗಿನಂತೆ ತಮಿಳುನಾಡಿಗೆ ನೀರು 
ಬಿಡುತ್ತಾ ಬಂದಿದೆ. 

(ಬಿಳಿಗುಂಡ್ಲು ಜಲ ಮಾಪನ ಕೇಂದ್ರದಲ್ಲಿ ದಾವಿಲಿತ ಹರಿದಿರುವ ನೀರಿನ ಪ್ರಮಾಣ) 
1991-92 340.58 ಟಿ.ಎಂ.ಸಿ 1999-2000 273.10 ಟೆ.ಎಂ.ಸಿ 
1992-93 358.64 ಟಿ.ಎಂ.ಸಿ 2000-2001 316.80 ಟಿ.ಎಂ.ಸಿ 
1993-94 230.28 ಟಿ.ಎಂ.ಸಿ 2001-2002 189.94 ಟಿ.ಎಂ.ಸಿ 
1994-95 393.90 ಟಿ.ಎಂ.ಸಿ 2002-2003 109,43 ಟಿ.ಎಂ.ಸಿ 
1995-96 195.50 ಬಿ.ಎಂ.ಸಿ 2003-2004 75.89 ಟಿ.ಎಂ.ಸಿ 
1996-97 245.40 ಟಿ.ಎಂ.ಸಿ 2004-2005 186.18 ಟಿ.ಎಂ.ಸಿ 
1997-98 282.90 ಟಿ.ಎಂ.ಸಿ 2005-2006 383.69 ಟಿ.ಎಂ.ಸಿ 
1998-99 257.70 ಟಿ.ಎಂ.ಸಿ 


ಕಾವೇರಿ: ಜಲವಿವಾದ - ಖತೀರ್ಸ್ಹು - ಚಳವಳಿಗಳು 1391 


ಕಾವೇರಿ ಜಲ ವಿವಾದ : 
12.12.1959: 


18.12.1960: 


ಜನವರಿ 1970: 


10.05.1970: 


ಆಗಸ್ಟ್‌ ಮತ್ತು 
ಸೆಪ್ಟೆಂಬರ್‌ 1971 


29.05.1972: 


25.10.1972: 


19.10.1972/19.10.1975: 


ಪ್ರಮುಖ ಘಟನೆಗಳು ಸರಪಳಿ 

1924ರ ಒಪ್ಪಂದದಿಂದ ಉಂಟಾಗಿರುವ ಕಾವೇರಿ 
ಜಲ ವಿವಾದದ ಇತ್ಕರ್ಥಕ್ಕಾಗಿ ಸಭೆಯನ್ನು ಕರೆಯಲು 
ಕೋರಿ ಮದ್ರಾಸಿನ ಲೋಕೋಪಯೋಗಿ ಸಚಿವರಿಗೆ 
ಕರ್ನಾಟಕದ ಲೋಕೋಪಯೋಗಿ ಸಚಿವರಿಂದ ಪತ್ರ. 


ಜಲ ವಿವಾದವನ್ನು 1974ರ ನಂತರ ಮಾತ್ರ 
ಚರ್ಚೆಸಬಹುದೆಂದು ತಮಿಳುನಾಡು 
ಲೋಕೋಪಯೋಗಿ ಸಚಿವರಿಂದ ಉತ್ತರ. 
ಕೇಂದ್ರದ ಪೂರ್ವಾನುಮತಿಯಿಲ್ಲದೇ ಮೈಸೂರು 
ಸರ್ಕಾರ ನಿರ್ಮಿಸುತ್ತಿರುವ ನೀರಾವರಿ 
ಯೋಜನೆಗಳನ್ನು ನಿಲ್ಲಿಸುವಂತೆ ಮೈಸೂರು ಸರ್ಕಾರಕ್ಕೆ 
ನಿರ್ದೇಶನ ನೀಡಬೇಕೆಂದು ಕೇಂದಕ್ಕೆ ತಮಿಳುನಾಡಿನ 
ಮನವಿ. 

ಅಂತರ ರಾಜ್ಯ ಸಬೆ ನಡೆಯಿತು. ತಮಿಳುವಾಡು 
ಸರ್ಕಾರದ ಬಿಗಿ ನಿಲುವಿನಿಂದ ಯಾವುದೇ ಇತ್ಯರ್ಥ 
ಆಗಲಿಲ್ಲ. 


ಕರ್ನಾಟಕ ನೀರಾವರಿ ಯೋಜನೆಗಳ ಸ್ಥಗಿತಕ್ಕೆ 
ನಿರ್ಬಂಧಾಜ್ಞೆ ಹೊರಡಿಸಬೇಕೆಂದು ಕೋರಿ 
ತಮಿಳುನಾಡು ಮತ್ತು ಕೇರಳದಿಂದ ಸುಪ್ರೀಂ 
ಕೋರ್ಟ್‌ನಲ್ಲಿ ಮೊಕದ್ದಮೆ. 

ನವದೆಹಲಿಯಲ್ಲಿ ಅಂತರ ರಾಜ್ಯ ಮುಖ್ಯಂತ್ರಿಗಳ ಸಭೆ. 
ನದಿ ನೀರು ವಿವಾದಕ್ಕೆ ಸಮಗ್ರ ಪರಿಹಾರ ಕಂಡು 
ಹಿಡಿಯಲು ಕಾವೇರಿ ಸತ್ಯಶೋಧನಾ ಸಮಿತಿ ರಚನೆ. 
ನಿರ್ಬಂಧಾಜ್ಞೆ ಕೋರಿ ಸಲ್ಲಿಸಿದ್ದ ಅರ್ಜಿ ಸುಪ್ರೀಂ 
ಕೋರ್ಟ್‌ನಿಂದ ಮಜಾ. 

ನವದೆಹಲಿಯಲ್ಲಿ ಅಂತರ ರಾಜ್ಯ ಸಚಿವರ ಸಮ್ಮೇಳನ 
ನಡೆಯಿತು. ಕಾವೇರಿ ನದಿ ನೀರಿನ ಮಿತ ಬಳಕೆ 
ಬಗ್ಗೆ ಭಾರತ ಸರ್ಕಾರ ಅಧ್ಯಯನ ಕೈಗೊಳ್ಳಬೇಕೆಂದು 
ನಿರ್ಣಯಿಸಲಾಯಿತು. 


1392 


27.06.1974: 


29.11.1974-30.11.1974: 


15.2.1975 /16.2.1975: 


25.08.1976: 


27.08.1976: 


ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ಮದ್ರಾಸಿನಲ್ಲಿ ಅಂತರ ರಾಜ್ಯ ಸಚಿವರ ಸಭೆ. ನೀರಿನ 
ಮಿತ ಬಳಕೆ ಬಗ್ಗೆ ನೀರಾವರಿ ಇಲಾಖೆಯ ಹೆಚ್ಚುವರಿ 
ಕಾರ್ಯದರ್ಶಿ ಶ್ರೀ ಸಿ.ಸಿ. ಪಟೇಲ್‌ ಅವರು ಅಧ್ಯಯನ 
ಮುಗಿಸಿದ್ದಾರೆಂದು ತಿಳಿಸಿದ ಕೇಂದ್ರ ಸಚಿವರು ಅವರು 
ನೀರಿನ ಮಿತ ಬಳಕೆ ಬಗ್ಗೆ ಮಾಡಿರುವ 
ಶಿಫಾರಸ್ಸುಗಳನ್ನು ಸಭೆಗೆ ತಿಳಿಸಿದರು. 
ನವದೆಹಲಿಯಲ್ಲಿ ಅಂತರ ರಾಜ್ಯ ಸಚಿವರ 
ಸಮ್ಮೇಳನ. ಕೇಂದ್ರ ಸರ್ಕಾರ ಪ್ರಸ್ತುತ ಪಡಿಸಿದ ಕರಡು 
ಒಪ್ಪಂದದ ಬಗ್ಗೆ ಚರ್ಚೆ. 

ನವದೆಹಲಿಯಲ್ಲಿ ಅಂತರ ರಾಜ ಸಚಿವರ ಸಮ್ಮೇಳನ. 


ry 
ಕೇಂದದ ಕರಡು ಒಪ್ಪಂದಕ್ಕೆ ಸಂಬಂದಿಸಿದಂತೆ ಚರ್ಚೆ 
ವಿಚಾರ ವಿನಿಮಿಯ. ಚರ್ಚೆ ಅಪೂರ್ಣ. 
ಸವದೆಹಲಿಯಲ್ಲಿ ಅಂತರ ರಾಜ್ಯ ಸಚಿವರ ಸಮ್ಮೇಳನ. 
ನೀದೌವರಿ ಯೋಜನೆಗಳ ಬಗ್ಗೆ ಕರ್ನಾಟಕ 
ರಾರಿಸುತ್ತಿರುವ "ಮಾಸ್ಟರ್‌ ಪ್ಲಾನ್‌'ನ ಪ್ರಮುಖ 
ಅಂಶಗಳ ಬಗ್ಗೆ ಕರ್ನಾಟಕದ ಮುಖ್ಯಮಂತ್ರಿಗಳಿಂದ 
ಹೇಳಿಕೆ. ಕಾವೇರಿ ನದಿ ನೀರಿವ , ಹಂಚಿಕೆ ಬಗ್ಗೆ 
ಒಪ್ಪಂದವೊಂದಕ್ಕೆ ಬ ಲಾಯಿತು. ಆದರೆ ಒಪ್ಪಂದಕ್ಕೆ 
ಸಹಿಯಾಗಲಿಲ್ಲ. 
ನದಿ ನೀರಿಗೆ ಸಂಬಂಧಿಸಿದಂತೆ ಬರಲಾದ ಒಪುಂದದ 
ಪ್ರಮುಖ ಅಂಶಗಳು ಹಾಗೂ ಕಾವೇರಿ ಕಣಿವೆ 
ಪ್ರಾಧಿಕಾರ ರಚನೆ ಕುರಿಶು ಕರಡು ಸಿದ್ದಪಡಿಸುವುದಕ್ಕೆ 
ಒಂದು ಮತ್ತು ನೀರಿನ ಅಭಾವ ಕಾಲದಲ್ಲಿ ನದಿ 
ನೀರಿನ ಹಂಚಿಕೆ ಬಗ್ಗೆ ವಿಧಿ ವಿಧಾನಗಳನ್ನು ರೂಪಿಸಲು 
ಮತ್ತೊಂದು ಹೀಗೆ ಎರಡು ಸಮಿತಿಗಳ ರಚನೆ ಬಗ್ಗೆ 
ಸಂಸತ್ತಿನಲ್ಲಿ ಕೇಂದ್ರ ಸಚಿವರಿಂದ ಹೇಳಿಕೆ. 


1393 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 


ಕಾವೇರಿ ಕಣಿವೆ ಪದೇಶದಲ್ಲಿ ನೀರಿನ ಸಮಾನ ಬಳಕೆ 


ಅಕ್ಲೋಬದ್‌ 1976: 


[5 


ಮಂತ್ರಿಗಳ 


ಶಿ 


ಅಂತರ ರಾಜ್ಯ ಮುಖ 


ಕಾರ್ಯದರ್ಶಿ 


ನವದೆಹಲಿಯಲ್ಲಿ 


05.08.1978: 


ಸಮ್ಮೇಳನ. 


20.08.1978: 


ಜಂ 
pee ಧು 
J: 
Xe Ns 
R$) 
೫ 
4 [ 
Ny 
> £1 
i 
po 
2D ಐ 
[es Ke 
[& 
4 4 
"2p 
B 
ke Hd 
೫4 
¥w WW 
ಹ 
Ne 
[N 
Ro] 
[A 
ಮ 
e 
[— 


09.10.1978: 


ತಮಿಳುನಾಡು 


ರು ಜಿಡಬೇಕೆಂಬ 


\ 0 
[IN 


~ 
[40] 


08.09.1980: 


1976ರ 


ಸರ್ಕಾರಗಳಿಂದ 


27.12.1980: 


; » 
ಬೀಡ್‌ 
“yar 
®) A ಗ್ರ 
~ 1 
™ B 
ಜ್‌ 
0೦ «% 
SS 
per g 
88k 
BBs 
ಊಶಖ 
4 ೩ 
[ W) 
ಖ್‌ 
“x % 


3ವರೆಲ್ಲರಿಗೂ 


ಸಂಬಂಧಪಟ್ಟ 


1394 


24.01.1981: 


02.02.1981: 
07.05.1981: 
14.05.1981: 


13.08.1981: 


14.10.1981/ 
15.10.1981: 


09.02.1983: 


05.04.1983: 


26.11.1983: 


05.01.1984: 


12.02.1984: 


16.10.1984: 


ಕರ್ನಾಟಕ ದೈತ ಚಳವಳಿ-ಸತ್ಲಾಗ್ಗಹಗಳು 


ಕರ್ನಾಟಕದ ಹತ್ತು ಅಂಶಗಳ ಸೂತ್ರದ ಬಗ್ಗೆ ಕೇರಳ 
ಮುಖ್ಯಮಂತ್ರಿಯವರ ವ್ಯಾಖ್ಯಾನ ಸಹಿತ ಪತ್ರ 
ಕರ್ನಾಟಕ ತನ್ನ ಕರಡು ಒಪ್ಪಂದ ನೀಡಿಕೆ. 
ತಮಿಳುನಾಡಿನಿಂದ ಕರಡು ಪ್ರಸ್ತಾವ ಸಲ್ಲಿಕೆ. 
ಕರ್ನಾಟಕದ ಪ್ರಸ್ತಾವದ ಬಗ್ಗೆ ಪಾಂಡಿಚೇರಿಯ 
ನಿಲುವು, 

ನವದೆಹಲಿಯಲ್ಲಿ ನಿಗದಿಯಾಗಿದ್ದ ಅಂತರರಾಜ್ಯ ಸಭೆ 
ನಡೆಯಲಿಲ್ಲ. ನೀರಾವರಿ ಸಲಹಾ ಮಂಡಳಿ ಅಧ್ಯಕ್ಷರು 
ಹಾಗೂ ತಮಿಳುನಾಡು ತಂಡವು ನಡೆಸಿದ ಕೇಂದ್ರ 
ಸಚಿವರ ಜೊತೆ ವಿಷಯದ ಬಗ್ಗೆ ಅನೌಪಚಾರಿಕ 
ಮಾತುಕತೆ. 

ಬೆಂಗಳೂರಿನಲ್ಲಿ ಒಪ್ಪಂದದ ಸಾಧ್ಯಾಸಾಧ್ಯತೆಗಳನ್ನು 
ವಿಚಾರ ಮಾಡಲು ತಮಿಳುನಾಡು ಮತ್ತು ಕರ್ನಾಟಕ 
ಮುಖ್ಯಮಂತ್ರಿಗಳ ಅನೌಪಚಾರಿಕ ಸಭೆ. 

ಕರ್ನಾಟಕ ಮುಖ್ಯಮಂತ್ರಿ ಮತ್ತು ಕೇರಳದ ವಿದ್ಯುತ್‌ 
ಖಾತೆ ಸಚಿವರ ನಡುವೆ ದ್ವಿಪಕ್ಷೀಯ ಮಾತುಕತೆ. 
ನವದೆಹಲಿಯಲ್ಲಿ ಅಂತರರಾಜ್ಯ ಮುಖ್ಯಮಂತ್ರಿಗಳ 
ಸಭೆ. 

ತಮಿಳುನಾಡು ರೈತ ಸಂಘವೊಂದರಿಂದ ಸರ್ವೋಚ್ಛ 
ನ್ಯಾಯಾಲಯದಲ್ಲಿ ಮೊಕದ್ದಮೆ (ರಿಟ್‌ -13347/83) 
ತಮಿಳುನಾಡು ಮತ್ತು ಕರ್ನಾಟಕ ಮುಖ್ಯಮಂತ್ರಿಗಳ 
ನಡುವೆ ದಿಪಕ್ಷೀಯ ಮಾತುಕತೆ. 

ತಮಿಳುನಾಡು ರೈತರೊಬ್ಬರಿಂದ ಅಂತರರಾಜ್ಯ 
ನ್ಯಾಯಾಲಯದಲ್ಲಿ ಮೊಕದ್ದಮೆ (ರಿಟ್‌-1007/84) 


ಕರ್ನಾಟಕ ಮುಖ್ಯಮಂತ್ರಿ ಮತ್ತು ಕೇರಳದ ವಿದ್ಯುತ್‌ 
ಖಾತೆ ಸಜಿವರ ನಡುವೆ ದ್ವಿಪಕ್ಷೀಯ ಮಾತುಕತೆ. 


ಕಾವೇರಿ: ಜಲವಿವಾದ - ಐತೀರ್ಸು - ಚಳವಳಿಗಳು 1395 


10.02.1985: ಕರ್ನಾಟಕ ಮುಖ್ಯಮಂತ್ರಿ ಮತ್ತು ಕೇರಳದ ವಿದ್ಯುತ್‌ 
ಖಾತೆ ಸಚಿವರ ನಡುವೆ ದ್ವಿಪಕ್ಷೀಯ ಮಾತುಕತೆ. 
05.11.1985: ನವದೆಹಲಿಯಲ್ಲಿ ಕೆಲವು ಯೋಜನೆಗಳಿಗೆ ಅನುಮತಿ 
ನೀಡಲು ಕಾರ್ಯದರ್ಶಿ ಮಟ್ಟದ ಅಂತರರಾಜ್ಯ ಸಭೆ. 
23.11.1985: ಮದರಾಸಿನಲ್ಲಿ ತಮಿಳುನಾಡು ಮತ್ತು ಕರ್ನಾಟಕ 
ಮುಖ್ಯಮಂತ್ರಿಗಳ ನಡುವೆ ದ್ವಿಪಕ್ಷೀಯ ಮಾತುಕತೆ. 
16.06.1986: ಬೆಂಗಳೂರಿನಲ್ಲಿ ಅಂತರರಾಜ್ಯ ಮುಖ್ಯಮಂತ್ರಿಗಳ ಸಭೆ. 
17.07.1988: ಮದ್ರಾಸ್‌ ಉಚ್ಛ ನಾಯಾಲಯದಲ್ಲಿನ ರಿಟ್‌ 


ಅರ್ಜಿಗಳ ವಿಚಾರಣೆಗೆ ಸರ್ವೋಚ್ಛ 
ನ್ಯಾಯಾಲಯದಿಂದ ತಡೆ. 


18.07.1988: ರಿಟ್‌ - 13347/83 ಮತ್ತು 1007/84 ಇವುಗಳ 
ಬಗ್ಗೆ ತಮಿಳುನಾಡಿನ ರಾಜ್ಯಪಾಲರು ಮತ್ತು ಕರ್ನಾಟಕ 
ಮುಖ್ಯಮಂತ್ರಿಗಳು ಸಭೆ ಸೇರಿ Ni 
ಸರ್ವೋಚ್ಛ ನ್ಯಾಯಾಲಯದಿಂದ ನಿರ್ದೇ 


03.09.1988: ದು ಮತ್ತು ಕರ್ನಾಟಕ ಮುಖ್ಯ 
ಕಾರ್ಯದರ್ಶಿಗಳ ಸಭೆ. 

19.09.1988: ತಮಿಳುನಾಡು ರಾಜ್ಯಪಾಲ ಮ ್ರು ಕರ್ನಾಟಕ 
ಮುಖ್ಯಮಂತ್ರಿಗಳು ಸಜೆ 

30.09.1988: ಸರ್ವೋಚ್ಛ ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿಗಳ 


ವಿಚಾರಣೆ. ದ್ವಿಪಕ್ಷೀಯ ಮಾತುಕತೆಗಳ ವೈಫಲ್ಯದ 
ಬಗ್ಗೆ ತಮಿಳುನಾಡು ಹೇಳಿಕೆ. 

26.02.1990: ಮೊಕದ್ದಮೆ ಅಂತಿಮ ವಿಚಾರಣೆಯನ್ನು 
24.04.1990ಕ್ಕೆ ನಿಗದಿಪಡಿಸಿದ ಸರ್ವೋಚ್ಛ 
ನ್ಯಾಯಾಲಯ, ಈ ಮಧ್ಯೆ ಇತ್ಯರ್ಥಕ್ಕೆ ಬರಲು 
ರಾಜ್ಯಗಳಿಗೆ ಸಲಹೆ. 

05.04.1990: ನವದೆಹಲಿಯಲ್ಲಿ ಕೇಂದ್ರ ಸರ್ಕಾರ ಕರೆದಿದ್ದ 
ಮುಖ್ಯಮಂತ್ರಿಗಳು ಸಭೆ. 


1396 


19.04.1990: 


24.04.1990: 


26.04.1990: 


04.05.1990: 


02.06.0990: 


28.07.1990: 


18.02.1991] ರಿಂದ 
27.02.1991 


23.03.1991 ರಿಂದ 
30.03.1991 
11.04.1991: 


25.06.1991: 


27.06.1991: 


ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಮದರಾಸಿನಲ್ಲಿ ತಮಿಳುನಾಡು ಮತ್ತು ಕರ್ನಾಟಕ 
ಮುಖ್ಯಮಂತ್ರಿಗಳ ನಡುವೆ ದ್ವಿಪಕ್ಷೀಯ ಮಾತುಕತೆ. 
ರಿಟ್‌ ಅರ್ಜಿಗಳ ಬಗ್ಗೆ ಸರ್ವೋಚ್ಛ ನ್ಯಾಯಾಲಯದ 
ವಾದ. 

ಸರ್ವೋಚ್ಛ ನ್ಯಾಯಾಲಯಕ್ಕೆ ವಿವಾದವನ್ನು ಒಪ್ಪಿಸಲು 
ಕೇಂದ್ರ ಸರ್ಕಾರ ಸಲ್ಲಿಕೆ. 

ನ್ಯಾಯ ಪಂಚಾಯಿತಿ ರಚಿಸುವಂತೆ ಭಾರತ ಸರ್ಕಾರಕ್ಕೆ 
ಆದೇಶ ನೀಡಿ ಸರ್ವೋಚ್ಛ ನ್ಯಾಯಾಲಯದ ತೀರ್ಪು. 


ಭಾರತ ಸರ್ಕಾರದಿಂದ "ಕಾವೇರಿ ಜಲವಿವಾದ ನ್ಯಾಯ 
ಪಂಚಾಯ್ದಿ' ರಚನೆ: ಸ್ಥಾಪನೆ. ಈ ನ್ಯಾಯಾಧಿಕರಣಕ್ಕೆ 
ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಿತ್ತತೋಷ್‌ 
ಮುಖರ್ಜಿ ಇವರು ಅಧ್ಯಕ್ಷರಾಗಿದ್ದು, ಗೌರವಾನ್ನಿತ 
ನ್ಯಾಯಮೂರ್ತಿಗಳಾದ ಶ್ರೀ ಎನ್‌.ಡಿ.ಅಗರ್‌ವಾಲ 
ಮತ್ತು ಶ್ರೀ ಎನ್‌.ಎಸ್‌. ರಾವ್‌ ರವರುಗಳು ಸದಸ್ಯರು. 


ಕಾವೇರಿ ಜಲವಿವಾದ ನ್ಯಾಯ ಪಂಚಾಯಿತಿ ಮೊದಲ 
ಸಭೆ. 

ಕಾವೇರಿ ಜಲವಿವಾದ ನ್ಯಾಯ ಪಂಚಾಯಿತಿ 
ಸದಸ್ಯರ ರಾಜ್ಯದ ಕಾವೇರಿ ಕಣಿವೆ ಸಭೆ. 

ಕಾವೇರಿ ಜಲವಿವಾದ ನ್ಯಾಯ ಪಂಚಾಯಿತಿ ಸದಸ್ಯರ 
ತಮಿಳುನಾಡು ಕಾವೇರಿ ಕಣಿವೆ ಸಭೆ. 

ಕಾವೇರಿ ಜಲವಿವಾದ ಕುರಿತು ವ್ಯವಹರಿಸಲು 
ಸಂಪುಟ ಉಪಸಮಿತಿ ರಚನೆ. 

ಕಾವೇರಿ ಜಲವಿವಾದ ನ್ಯಾಯ ಪಂಚಾಯಿತಿ 
ಮಧ್ಯಂತರ ತೀರ್ಪು. 


ವಿರೋಧ ಪಕ್ಷದ ನಾಯಕರುಗಳ ಜೊತೆ ಮುಖ್ಯಮಂತ್ರಿ 
ಸಮಾಲೋಚನೆ. 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1397 


05.07.1991 ರಿಂದ 


06.07.1991 


11.07.1999]: 


25.07.1991: 


22.11.1991: 


14.05.1992: 
05.12.1992: 


07.06.1993 
22.06.1993 


16.12.1993: 


05.11.1994: 


11.12.1995: 


13.12.1995: 


ರಿಂದ 


Go 
[Ob 
ಫ1 
[oe 
p28 
6 
J 
p40 
0) 
Oo 
( 
p3 
Y 
UW 
fe 
g 
GL 
[28 


ಕರ್ನಾಟಕ ಕಾವೇರಿ ಬೇಸಿನ್‌ ಇರಿಗೇಶನ್‌ ಪ್ರೊಟೆಕ್ಷನ್‌ 
ಆರ್ಡಿನೆನ್ಸ್‌ ಜಾರಿ. 

ಕಾವೇರಿ ಕುರಿತ ರಾಜ್ಯದ ಸುಗ್ರೀವಾಜ್ಞೆ ಸಂವಿಧಾನ 
ಬಾಹಿರ ಎಂದು ಸರ್ವೋಚ 


NN) 
ಪು ಬ್ಲಾ ಬ: 
್ಫ ನ್ಯಾಯಾಲಯದ 
ತೀರ್ಪು. 


ಸರ್ವೋಚ್ಛ ನ್ಯಾಯಾಲಯದಲ್ಲಿ ತಮಿಳುನಾಡು ದಾವೆ. 


ಲಿ 


ಕಾವೇರಿ ಕುರಿಠು ಸಂಪುಟ ಉಪಸಮಿತಿ ಪುನರ್‌ 
ರಚನೆ. 

ತಮಿಳುವಾಡಿನ ಅಧಿಕಾರಿಗಳ ಮತ್ತು ವಕೀಲರ 
ತೆಂಡದಿಂದ ರಾಜ್ಯದ ಕಾವೇರಿ ಕಣಿವೆ ಪವಾಸ. 
ಕೇಂದ್ರದಿಂದ ಕಾವೇರಿ ಕಣಿವೆ ರಾಜ್ಯದ 
ಕಾರ್ಯದರ್ಶಿಗಳ ಸಬೆ. 

ಕರ್ನಾಟಕ ಕಾವೇರಿ ಕಣಿವೆ ನೀರಾವರಿ ರಕ್ಷಣಾ ಕಾಯ್ದೆ 
ಸಂವಿಧಾನ ಬಾಹಿರವೆಂದು ಘೋಷಿಸಲು 
ತಮಿಳುನಾಡಿನಿಂದ ಸರ್ವೋಚ್ಛ ನ್ಯಾಯಾಲಯದಲ್ಲಿ 
ದಾವೆ ದಾಖಲೆ. 

ಕಾವೇರಿ ಕಣಿವೆ ಪ್ರದೇಶದ ಬೆಳೆ ರಕ್ಷಣೆಗೆ ಕನಿಷ್ಠ 30 
ಟಿ.ಎಂ.ಸಿ ನೀರು ಬಿಡುವಂತೆ ಮ ಆದೇತಿಸಲು 
ಸರ್ವೋಚ್ಛ ನ್ಯಾಯಾಲಯದಲ್ಲಿ ದಾವೆ. 
(ಐ.ಎ.-4:95) 


ದಾವೆ ಬಗ್ಗೆ ಚರ್ಚೆಗೆ ಸರ್ವಪಕ್ಷ ಸಭೆ 


1398 


14.12.1995; 


19.12.1995: 


28.12.1995: 


28.12.1995: 
30.12.1995: 


31.12.1995: 


1.1.1996: 


2.1.1996: 


4.1.1996 ರಿಂದ 
6.1.1996 
31.01.1996: 


3.02.1996: 


ಕರ್ನಾಟಕ ಧೈತ ಚಳವಳಿ--ಸತ್ಕಾಗ್ರಹಗಳು 


ನಾಯ ಪಂಚಾಯಿತಿಗೆ ಮೊರೆ ಹೋಗಲು ಸೂಚಿಸಿ 
ಸಮೊ ೯ಚ್ಛ ನ್ಯಾಯಾಲಯದಿಂದ ಶೀರ್ಮ. 

11. ಟೆ.ಎಂ.ಸಿ ವೀರು ಮೆಟ್ಟೂರು ಜಲಾಶಯದಲ್ಲಿ 
ಲಭ್ವವಾಗಿರುವಂತೆ ನೀರು ಬಿಡಲು ಕರ್ನಾಟಕಕ್ಕೆ 
ಆದೇಶ. 

ಕಾವೇರಿ ಕಣಿವೆ ರಾಜ್ಯದ ಸರ್ವಪಕ್ಷಗಳ ಧುರೀಣರ 
ಚುನಾಯಿತ ಜನ ಪ್ರತಿನಿಧಿಗಳ ಸಭೆ ಕರೆದು ಒ ಒಮ್ಮತದ 
ಪರಿಹಾರ ರೂಪಿಸಲು ಪ್ರಧಾನಿಯವರಿಗೆ ಸರ್ವೋಚ್ಛ 
ನ್ಯಾಯಾಲಯದ ಸೂಚನೆ. 

ರಾಜ್ಯ ವಿಧಾನ ಮಂಡಳದ ವಿಶೇಶ ಅಧಿಷೇಶನ. 
ಪ್ರಧಾನಿಯವರಿಂದ ಸರ್ವ ಪಕ್ಷೆಗಳ ನಾಯಕರ ಕಾವೇರಿ 
ಕಣಿವೆ ಪ್ರದೇಶದ ಶಾಸವ ಸಭೆ ಸಂಸತ್‌ ಸದಸ್ಯರ, 
ಮುಖ್ಯಮಂತಿಗಳ ಸಭೆ. 

ಪ್ರಧಾನಿಯವರಿಂದ ಕರ್ನಾಟಕ ಹಾಗೂ 
ತಮಿಳುನಾಡಿನ ಮುಖ್ಯಮಂತ್ರಿಗಳ ಜೊತೆ ಪ್ರತ್ಯೇಕ 
ಸಭೆ. 

ಪ್ರಧಾನಿಪತ್ತ 6 ಟಿ.ಎಂ.ಸಿ ನೀರು ಬಿಡಲು ಆದೇಶ. 
ಕರ್ನಾಟಕ ಹಾಗೂ ತಮಿಳುನಾಡು ಪ್ರವಾಸ ಮಾಡಿ 
ವಸುಸ್ಲಿತಿ ವರದಿ ಮಾಡಲು ತಜ್ಞರ ಸಮಿತಿ ರಚನೆ. 


ತಜ್ಞರ ಸಮಿತಿ ರಚನೆ-ಡಾ॥ ವೈ.ಕೆ.ಅಲಗ್‌, ಡಾ॥ ಭರತ್‌ 
ಸಿ೦ಗ್‌, ರ 


ತಜ್ಜಠ ಸಮಿತಿಯಿಂದ ರಾಜ್ಯದ ಪ್ರವಾಸ. 


ಕಾವೇರಿ: ಜಲವಿವಾದ - ಐತೀರ್ಸು - ಚಳವಳಿಗಳು 1399 


30.07.1996: 


5.081996: 
02.09.1996: 
4.9.1996: 
Ho 
22.09.1996: 


16.10.1996: 


11.12.1996: 


05.01.1997: 
17.01.1997: 


21.03.1997: 


ರಿಂದ 


ಕಾವೇರಿ ಜಲ ವಿವಾದ ನ್ಯಾಯ ಪಂಚಾಯಿತಿಯ 
ಮಧ್ಯಂತರ ಆದೇಶ ಪಾಲನೆ ಕುರಿತು ಕರ್ನಾಟಕ 
ತಮಿಳುನಾಡು ಮುಖ್ಯಮಂತ್ರಿಗಳು ಸಭೆ ಸೇರಿ ಪರಿಹಾರ 
ಕಂಡುಕೊಳ್ಳಲು ಸರ್ವೋನ್ನತ ನ್ಯಾಯಾಲಯದ 
ನಿರ್ದೇಶನ. 

ಮದರಾಸಿನಲ್ಲಿ ಕರ್ನಾಟಕ ತಮಿಳುನಾಡು 
ಮುಖ್ಯಮಂತ್ರಿಗಳ ಪ್ರಥಮ ಸುತ್ತಿನ ಮಾತುಕತೆ. 
ಬೆಂಗಳೂರಿನಲ್ಲಿ ಕರ್ನಾಟಕ ತಮಿಳುನಾಡು ರಾಜ್ಯಗಳೆ 
ಅಧಿಕಾರಿಗಳ ಮಟ್ಟದ ಸಭೆ. 

ಬೆಂಗಳೂರಿನಲ್ಲಿ ಉಭಯ ರಾಜ್ಯಗಳ 

ಮುಖ್ಯ ಮಂತ್ರಿಗಳೆ ದ್ವಿಶೀಯ ಸುತ್ತಿನ ಮಾತುಕತೆ. 
ಹೊಸದಿಲ್ಲಿಯಲ್ಲಿ ಕರ್ನಾಟಕ ತಮಿಳುನಾಡು ಮುಖ್ಯ 
ಮಂತ್ರಿಗಳ ತೃತೀಯ ಸುತ್ತಿನ ಮಾತುಕತೆ. 
ಹೊಸದಿಲ್ಲಿಯಲ್ಲಿ ಕರ್ನಾಟಕ ತಮಿಳುನಾಡು 
ಮುಖ್ಯಮಂತ್ರಿಗಳ ನಾಲ್ಕನೇ ಸುತ್ತಿನ ಮಾತುಕತೆ. 
ಜಸ್ಟೀಸ್‌ ಎನ್‌.ಪಿ.ಸಿಂಗ್‌ ಅವರನ್ನು ಕಾವೇರಿ 
ಜಲವಿವಾದ ನಾಯ ಪಂಚಾಯಿತಿ ಛೀರಮನ್‌ ಎಂದು 
ನೇಮಕ. 

ಚೆನ್ನೈನಲ್ಲಿ ಕರ್ನಾಟಕ ತಮಿಳುವಾಡು 
ಮುಖ್ಯಮಂತಿಗಳ ಐದನೇ ಸುತ್ತಿನ ಮಾತುಕತೆ. 
ಸರ್ವ ಪಕ್ಷ ಸಭೆ - ಮಾತುಕತೆ ಕುರಿತು ಸಮಿತಿ 
ರಚನೆ. 

ಐದು ಸದಸ್ಯರ ವಿಧಾನ ಪೀಠಿಕೆ ತಮಿಳುನಾಡಿನ 


ಓ.ಎಸ್‌. ನಂ.1092 ವರ್ಗಾಯಿಸಿ, ಸರ್ವೋನ್ನತ 
ನ್ಯಾಯಾಲಯದ ತೀರ್ಪು. 


1400 


09.04.1997: 


30.05.1997: 


01.07.1997: 


10.07.1997: 


11.07.1997: 


03.09.1997: 


30.09.1997: 


18.11.1997: 


13.1.1998: 


23.06.1998: 


6.08.1998 ರಿಂದ 
07.08.1998: 


ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಮಧ್ಯಂತರ ಆಜ್ಞೆ ಅನುಷ್ಠಾನಕ್ಕಾಗಿ ನೀರಾವರಿ ಕಾಯ್ದೆ 
ಕಲಂ 6-ಅ ಅನ್ವಯ ವ್ಯವಸ್ಥೆ ರೂಪಿಸುವ ಬಗ್ಗೆ 
ಅಟಾರ್ನಿ ಜನರಲ್‌ ಭರವಸೆ. 
"ಕಾವೇರಿ ನದಿ ಪ್ರಾಧಿಕಾರ' ರಚನೆಯ ಕರಡು 
ರಚನೆ- ಕಣಿವೆ ರಾಜ್ಯಗಳಿಂದ ಅಭಿಪ್ರಾಯ ಕೋರಿಕೆ. 
"ಕಾವೇರಿ ನದಿ ಪ್ರಾಧಿಕಾರ” ಕರಡು ಕುರಿತು ಚರ್ಚಿಸಲು 
ಮುಖ್ಯಮಂತ್ರಿಗಳಿಂದ ಸರ್ವ ಪಕ್ಷೆ ನಾಯಕರ ಸಭೆ. 
[0 

ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸರ್ವ ಪಕ್ಷ ನಿಯೋಗ- 
ಪ್ರಧಾನಿಯವರಿಗೆ ಮನವಿ. 
ರೆಗ್ಯುಲೇಟರಿ ಅಥಾರಿಟಿ ರಚಿಸುವಂತೆ ಕೋರಿ 
ಪ್ರಧಾನಿಯವರಿಗೆ ಮುಖ್ಯಮಂತ್ರಿ ಪತ್ರ, 
ಸರ್ವ ಪಕ್ಷಗಳ ಸಭೆ - ಕರಡು ಯೋಜನೆಯ ವಿವರ 
ಚರ್ಚೆ. 
ಕರಡು ಯೋಜನೆ ಬಗ್ಗೆ ಕಾವೇರಿ ಕಣಿವೆ ರಾಜ್ಯಗಳ 
ಮುಖ್ಯ ಮಂತ್ರಿಗಳ ಸಭೆ. ಕೇಂದ್ರ ಜಲ ಸಂಪನ್ಮೂಲ 
ಸಚಿವರ ಅಧ್ಯಕ್ಷತೆಯಲ್ಲಿ. 
ಕರಡು ಯೋಜನೆ ಬಗ್ಗೆ ಕೇಂದ್ರ ಜಲಸಂಪನ್ಮೂಲ 
ಸಚಿವರಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ. 
ಕೇಂದ್ರ ಜಲಸಂಪನ್ಮೂಲ ಸಚಿವರ ಪತ್ರಕ್ಕೆ 
ಮುಖ್ಯಮಂತ್ರಿಗಳ ಉತ್ತರ. 
ಪ್ರಧಾನಿಯವರಿಗೆ ಕರಡು ಯೋಜನೆ ಬಗ್ಗೆ ರಾಜ್ಯದ 
ಮುಖ್ಯಮಂತ್ರಿಗಳ ಪತ್ರ. 
ಪ್ರಧಾನಿಯವರಿಂದ ಕರಡು ಯೋಜನೆಗೆ ಅಂತಿಮ 
ರೂಪ ನೀಡಲು ಕಾವೇರಿ ಕಣಿವೆ ರಾಜ್ಯದ 
ಮುಖ್ಯಮಂತ್ರಿಗಳ ಸಜ್ಜು. 

ಜ 


ಕಾವೇರಿ: ಜಲವಿಬಾದ - ಏತೀರ್ಹು - ಚಳಿದಲಿಗಳು 1401 


11.08.1998: ಕಾವೇರಿ ನದಿ ಪ್ರಾಧಿಕಾರ ಹಾಗೂ ಉಸ್ತುವಾರಿ ಸಮಿತಿ 
ರಚನೆ. 

04.07.1998: ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸರ್ವ ಪಕ್ಷ ಸಭೆ. 

‘A ಲಿ pe 

ಎನ್‌.ಡಬ್ಬೂ.ಆರ್‌.ಸಿ ಸಭೆಯ ಪೂರ್ವ ಸಿದ್ದತೆ. 

7.7.2000: ಎನ್‌.ಡಬ್ಬ್ಯೂ.ಆರ್‌.ಸಿ ಸಭೆ 

14.07.2000: ಕಾವೇರಿ ನದಿ ಪ್ರಾಧಿಕಾರದ ಸಭೆ. 

17.05.2001: ಮುಖ್ಯಮಂತಿಗಳ ಅಧ್ಯಕ್ಷತೆಯಲ್ಲಿ ಸರ್ವ ಪಕ್ಷ ಸಭ್ರೆ- 
ಕರಡು-ರಾಷ್ಟ್ರೀಯ ಜಲ ನೀತಿ ಹಾಗೂ ಮಾರ್ಗದರ್ಶಿ 


ಸೂತ್ರಗಳ ಬಗ್ಗೆ ಶ್ರೀ ವೀರಪ, ಮೊಯ್ಲಿ ಸಮಿತಿ ವರದಿ 


31.08.2001 ರಿಂದ ಶ್ರೀ ಗೋಪಾಲ ಕೃಷ್ಣನ್‌ ಅವರ ನೇತೃತ್ವದ ತಜ್ಞರ 

03.09.2001: ಸಮಿತಿ ಮೆಟ್ಟೂರು ಹಾಗೂ ಕರ್ನಾಟಕದ ನಾಲ್ದು 
ಜಲಾಶಯಗಳಿಗೆ ಭೇಟಿ ನೀಡಿ ಜಲಸಂಗ್ಲಹ ಸಾಮರ್ಥ 
ಪರೀಶೀಲನೆ 

10.09.2007: ಪ್ರಧಾನಿ, ರಾಷ್ಟಪತಿಗಳಿಗೆ-ತಮಿಳುನಾಡಿನ ಮನವಿ, 
ನಿತ್ಯ 1 ಟಿ.ಎಂ.ಸಿ ನೀರು ಜಿಡುವಂತೆ ಒತ್ತಾಯ 

13.99.2001: ಸರ್ವಪಕ್ಷಗಳ ಸಭೆ - ಕಾವೇರಿ ನದಿ ಪ್ರಾಧಿಕಾರದ 
ಸಭೆಗೆ ಹೂರ್ವ ಸಿದತೆ 

[) 

14.09.2001: ಸಂಸತ್‌ ಸದಸ್ಯರ ಜೊತೆ ಸಮಾಲೋಚನೆ 

15.09.2001: ಪ್ರಧಾನಿ, ರಾಷ್ಟಪಠಿಗಳಿಗೆ ಕರ್ನಾಟಕದ ಮನವಿ. 
ಕಾಮದ ವಸ್ತು ಸ್ಥಿತಿ ನಿವೇದನೆ 

19.09.2001: ಸರ್ವೋನ್ನತ aa ಲಯಕ್ತೆ ತ ತಮಿಳುವಾ ವಾಡು ಓಎಸ್‌. 
ನಂ.3, ಐ.ಎ.ನಂ.1-2001ರ ಸಲ್ಲಿಕೆ. 

10.10.2001: ಕಾವೇರಿ ನದಿ ಪ್ರಾಧಿಕಾರದ ಮೂರನೆ ಸಭೆ-ಸಂಕಷ್ಟ 


ಸೂತ್ತ ಕಂಡುಹಿಡಿಯಲು ಪ್ರಧಾನಿ ಮನವಿ. 


1402 


29.07.2002: 


09.08.2002: 
25.08.2002: 


27.08.2002: 
02.09.2002: 
03.09.2002: 


4.9.2002: 


5.9.2002: 


7.9.2002: 
8.9.2002: 


ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ಐ.ಎ.ನಂ1 ಹಾಗೂ ಓ.ಎಸ್‌. ನಂ.3 ವಿಚಾರಣೆ 
ಕಾವೇರಿ ಉಸ್ತುವಾರಿ ಸಮಿತಿ ಸಭೆ ಜರುಗಿಸಿ ತನ್ನ 
ಶಿಫಾರಸ್ಸುಗಳನ್ನು ಕಾವೇರಿ ನದಿ ಪ್ರಾಧಿಕಾರಕ್ಕೆ 
ನೀಡಬೇಕು. ಆದಷ್ಟು ಬೇಗ ಪ್ರಾಧಿಕಾರ ಸಭೆ 
ಸೇರಬೇಕೆಂದು ಹಾಗೂ 2.09.2002 ರಂದು 
ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಬೇಕೆಂದು ಆದೇಶಿಸಿತು. 
ಮುಖ್ಯಮಂತ್ರಿಗಳ ಅಧ್ಧ ಕತೆಯಲ್ಲಿ ಸರ್ವಪಕ್ಷ ಸಬೆ, 
ಕಾವೇರಿ ನದಿ ಪ್ರಾಧಿಕಾರದ ಸಭೆಯಲ್ಲಿ ರಾಜ್ಯದ 
ನಿಲುವು ಕುರಿತು ಚರ್ಚೆ. 


ಕಾವೇರಿ ಉಸ್ತುವಾರಿ ಸಮಿತಿ ಸಬೆ 


ಕಾವೇರಿ ನದಿ ಪ್ರಾಧಿಕಾರದ ಸಭೆ. 
ಸರ್ವೋನ್ನತ ನ್ಯಾಯಾಲಯದ ಐ.ಎ. 1 ವಿಚಾರಣೆ 


ಸರ್ವೋನ್ನತ ನ್ಯಾಯಾಲಯದ ಶೀರ್ಪು, ಕಾವೇರಿ 
ನದಿ ಪಾಧಿ ದಿಕಾರದ ಅಂತಿಮ ನಿರ್ಧಾರ 
ಕೈಗೊಳ್ಳುವವರೆಗೆ ನಿತ್ಯ 125 ಟಿ.ಎಂ.ಸಿ ನೀರು 
ಮೆಟ್ಟೂರು ಜಲಾಶಯದಲ್ಲಿ ೮ ಭ್ಯಗೊಳಿಸಲು ಆದೇಶ. 
ಸರ್ವಪಕಗಳ ಸಭೆ, ಸಂಪುಟದ ತುರ್ತು ಸಭೆ, 12 
ಸಾವಿರ ಕ್ಯೂಸೆಕ್ಸ್‌ ನೀರನ್ನು ಕಬಿನಿ ಜಲಾಶಯದಿಂದ 
ಬಿಡಲು ನಿರ್ಧಾರ. 

ಸರ್ವಪಕ್ಷಗಳ ನಾಯಕರ ಜೊತೆ ಮುಖ್ಯಮಂತ್ರಿಗಳ 
ಸಮಾಲೋಚನೆ. 


ಕಾವೇರಿ ಉಸು ವಾರಿ ಸಮಿತಿ ಸಭೆ. 


ದಿಲ್ಲಿಯಲ್ಲಿ ಕಾವೇರಿ ನದಿ Kk ಧಿಕಾರದ ಸಭೆ, 9 
ಸಾವಿರ ಕ್ಯೂಸೆಕ್ಕ್‌ ನೀರು ನಿತ್ಯ ಬಿಡಲು ಆದೇಶ. 
ಮಧ್ಯಾಹ್ನ 2.4೧ರ 'ವೇಿಗ ಕಬಿನಿ ಅ We ಪ್ರದೇಶದಲ್ಲಿ 
ರೈತರ ಪ್ರತಿಭಟನೆ ಹಾಗೂ ನೀರು ಬಿಡುವ ವ್ಯವಸ್ಥೆಗೆ 

ಧಕ್ಕೆ 


ಕಾವೇರಿ: ಜಲವಿವಾದ - ಐತೀರ್ಹು - ಚಳವಳಿಗಳು 1403 


09.09.2002: 
11.09.2002: 


12.09.2002: 
13.09.2002: 


18.09.2002: 


19.09.2002: 


21.09.2002: 


23.09.2002: 
24.09.2002: 


25.09.2002: 


ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ನಿಲುಗಡೆ 


ಕಾವೇರಿ ಪ್ರದೇಶದ ರೈತ ನಾಯಕರು, ಕಾವೇರಿ ನದಿ 
ಕಣಿವೆ ಪ್ರದೇಶದ ನಾಯಕರು, ಸಂಸತ್‌ ಸದಸ್ಯರು 
ಹಾಗೂ ಜನಪ್ರತಿನಿಧಿಗಳೊಡನೆ ಸಾಹಿತ್ಯ-ಸಾಂಸ್ಕೃತಿಕ 
ಪ್ರಪಂಚದ ಗಣ್ಯರ ಜೊತೆ ಮುಖ್ಯಮಂತ್ರಿಗಳ ವ್ಯಾಪಕ 
ಸಮಾಲೋಚನೆ. 

ಬೆಂಗಳೂರು ಬಂದ್‌ ಯಶಸ್ವಿ 


ಮಧ್ಯಾಹ್ನ 12.30ರಿಂದ 10,000 ಕ್ಯೂಸೆಕ್ಸ್‌ ನೀರು 
ಬಿಡಲು ಆರಂಭ. 


ಕಬಿನಿ ಜಲಾಶಯದಿಂದ ನೀರು ಬಿಡುವುದನ್ನು 
ಪ್ರತಿಭಟಿಸಿ ರೈತರಿಂದ ಜಲಸಮಾಧಿಗೆ ಯತ್ನ 
ಬೀಚನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ 

ಶ್ರೀ. ಗುರುಸ್ಪಾಮಿ ಜಲಸಮಾಧಿ. ಮಧ್ಯಾಹ್ನ 3.30ಕ್ಕೆ 
ನೀರು ಬಿಡುವುದಕ್ಕೆ ತಡೆ. 

ತುರ್ತು ಸಚಿವ ಸಂಪುಟ ಸಭೆ. ಕೆಲವು ಪ್ರಮುಖ 
ನಿರ್ಣಯಗಳ ಘೋಷಣೆ. 

ದಿಲ್ಲಿಯಲ್ಲಿ ಸರ್ವಪಕ್ಷ ನಿಯೋಗದಿಂದ ಮನವಿ ಹಾಗು 
ಸರ್ವೋನ್ನತ ನ್ಯಾಯಾಲದಲ್ಲಿ ರಾಜ್ಯದಿಂದ ಪ್ರಮಾಣ 
ಪತ್ರ, 

ಸರ್ವೋನ್ನತ ನ್ಯಾಯಾಲಯದಲ್ಲಿ ವಿಚಾರಣೆ. 
ವಿಧಾನ ಮಂಡಳ ವಿಶೇಷ ಅಧಿವೇಶನ. 
ಬೆಂಗಳೂರಿನಲ್ಲಿ 15ನೇ ಕಾವೇರಿ ಉಸ್ತುವಾರಿ ಸಮಿತಿ 
ಸಭೆ (ತುರ್ತು). ಸಮಿತಿಯು ಕೆ.ಆರ್‌.ಎಸ್‌.ಅನ್ನು 
ವೀಕ್ಷಿಸಿ, ನೀರಿನ ಸಂಗ್ರಹಣೆ ಮತ್ತು ನಿಂತಿರುವ ಬೆಳೆಗೆ 
ಬೇಕಾಗುವ ನೀರಿನ ಪ್ರಮಾಣವನ್ನು ಅಂದಾಜಿಸಿತು. 


ಸಮಿತಿಯು ಕರ್ನಾಟಕದ ಕಾವೇರಿ ಕಣಿವೆಯ ಉಳಿದ 
ಜಲಾಶಯಗಳನ್ನು ವೀಕ್ಷಿಸಿ, ನೀರಿನ ಸಂಗ್ರಹಣೆ ಮತ್ತು 


1404 


27.09.2002: 


28.09.2002: 


30.09.2002: 
01.10.2002 ರಿಂದ 
2.10.2002: 


03.10.2002: 


05.10.2002: 


07.10.2002 ರಿಂದ 
12.10.2002: 


ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ನಿಂತಿರುವ ಬೆಳೆಗೆ ಬೇಕಾಗುವ ನೀರಿನ ಪ್ರಮಾಣವನ್ನು 
ಅಂದಾಜಿಸಿತು. ತಮಿಳುವಾಡು ಈ ಸಭೆಯಲ್ಲಿ 
ಭಾಗವಹಿಸಲಿಲ್ಲ. ಹಾಗೂ ಸಮಿತಿಗೆ ಆ ರಾಜ್ಯದ 
ಮೆಟ್ಟೂರು ಜಲಾಶಯವನ್ನು ವೀಕ್ಷಿಸಲು ಅನುಮತಿ 
ನೀಡಲಿಲ್ಲ. 


ಸರ್ವೋನ್ನತ ನ್ಯಾಯಾಲಯದ ದಿನಾಂಕ 
23.09.2002ರ ಆದೇಶದಂತೆ, ಕೇಂದ್ರ ಸರ್ಕಾರವು 
ಮುಂದುವರಿದ ಶಪಥ ಪತ್ರಗಳನ್ನು ಸಲ್ಲಿಸುತ್ತ ಮೆಟ್ಟೂರು 
ಜಲಾಶಯದ ಬಳಿ ಹರಿದುಬರುವ ನೀರಿನ 
ಒಳೆಹರಿವಿನ ವಿವರಗಳನ್ನು ನೀಡಿತು ಹಾಗೂ 
ತಮಿಳುನಾಡು ಕಾವೇರಿ ನದಿ ಪ್ರಾಧಿಕಾರದ ಸಭೆಗಳಲ್ಲಿ 
ಭಾಗವಹಿಸದಿರುವ ಬಗ್ಗೆ ತಿಳಿಸಿತು. 

ಸರ್ವೋನ್ನತ ನ್ಯಾಯಾಲಯಕ್ಕೆ ರಾಜ್ಯವು ಓ.ಎಸ್‌. 
ಸಂ.3ರಲ್ಲಿ ಐ.ಎ. ನಂ.2-2002ಕ್ಕೆ ಮುಂದುವರಿದ 
ಶಪಥ ಪತ್ರಗಳನ್ನ ಸಲ್ಲಿಸಿತು. 

ಸರ್ವೋನ್ನತ ನ್ಯಾಯಾಲಯದ 
ಓ.ಎಸ್‌.ನಂ3-2002ರ ಐ.ಎ. 2ರ ವಿಚಾರಣೆ, 
ಚೆನ್ನೈನಲ್ಲಿ 16ನೇ ಉಸ್ತುವಾರಿ ಸಮಿತಿಯ ತುರ್ತು 
ಸಭೆ. 

ಉಸ್ತುವಾರಿ ಸಮಿತಿಯು ತನ್ನ ವರದಿಯನ್ನು ಮಾನ್ಯ 
ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಿತು. 

ಮುಖ್ಯಮಂತಿಗಳ ಅಧ್ಯಕ್ಷತೆಯಲ್ಲಿ ಸರ್ವಪಕ್ಷಗಳ ಸಭೆ, 
ಸಂಪುಟದ ತುರ್ತು ಸಭೆ, ನೀರನ್ನು ತಮಿಳುನಾಡಿಗೆ 
ಬಿಡದಿರಲು. ನಿರ್ಧಾರ. 


ರಾಜ್ಯದ ಮುಖ್ಯಮಂತ್ರಿಗಳಿಂದ 
ಬೆಂಗಳೂರಿನಿಂದ, ಮೈಸೂರಿನವರೆಗೆ ಪಾದಯಾತ್ರೆ 


ಕಾವೇರಿ: ಜಲವಿಬಾದ - ಐತೀರ್ಪು - ಚಳವಳಿಗಳು 1405 


24.10.2002: 
27.10.2002: 


28.10.2002: 


28.10.2002: 


1.11.2002: 


15.11.2002: 


25.11.2002: 


ಓ.ಎಸ್‌.ನಂ.3, 2002ರ ಐ.ಎ. 2, 2002ರ ವಿಚಾರಣೆ. 
ಮುಖ್ಯಮ ುಂತ್ರಿಗಳ ಅಧ್ಯಕ್ಷತೆ ತೆಯಲ್ಲಿ ಸರ್ವಪಕ್ಷಗಳ ಸಭೆ, 
ವ ಧ ಪಕ್ಷಗಳ ಗೈರು ಈ ಹಾಜರಾತಿ. 


ರಾಜ್ಯದ ಮುಖ್ಯಮಂತ್ರಿಗಳಿಂದ ಸರ್ವೋನ್ನತ 
ನ್ಯಾಯಾಲಯಕ್ಕೆ ನಿಬಂಧನೆ ರಹಿ 

ಒಪ್ಪಿಕೊಂಡ ಶಪಥ ಪ ಪತ್ರ ಸಲ್ಲಿಕೆ. ಕಾನೂನಿಗೆ ಅಗೌರವ 
ತೋರಿಸಿದ್ದೆಕಾಗ ಸಲ್ಲಿಸಿದ್ದ ಅರ್ಜಿ ಸಂಖ್ಯೆ 461 ಮತ್ತು 
484 ಗಳನ್ನು ಕೈಬಿಡುವಂತೆ ಮನವಿ. 

ಓ.ಎಸ್‌. ಸ 2002ರ ಐ.ಎ. 2,2002ರ ಮತ್ತು 


ಸ್ತ 461 ಮತ್ತು 484 ರ ವಿಚಾರಣೆ 


C 
ಬಿ 
% 


pl 
[a 
© 

(0 
» 
ಈ 
KI] 
Cl 

ahs 


ರಾಜ್ಯದಿಂದ ತಮಿಳುನಾಡಿಗೆ 


@ 6 
[e) 
33 
l, 

8: 
Ys 

LU 
p 
W 
G, 
pi 
% 
[ 
[el 


ಓ.ಎಸ್‌.ನಂ.3, 2002ರ ಜ.ಎ. 2, 2002ರ ವಿಚಾರಣೆ. 
ತಮಿಳುನಾಡಿನ ದಿನಾಂಕ 05.11.2002ರ ಪತ್ರದಲ್ಲಿ 
ಮಾನ್ಯ ಪ್ರಧಾನಮಂತಿಗಳಿಗೆ ಬರೆದಿರುವ ವ್ಯಂಗ್ಯದ 
ಮಾತುಗಳನ್ನು ಹಿಂದಕ್ಕೆ ಪಡೆಯುವಂತೆ ಸೂಚಿಸಿತು. 
16ನೇ ಕಾವೇರಿ ಉಸ್ತುವಾರಿ ಸಮಿತಿಯ ತುರ್ತು 
ಸಭೆ ನವದೆಹಲಿಯಲ್ಲಿ ಜರುಗಿತು. 


1406 


20.12.2002: 


13.02.2003: 


17.01.2003: 


06.92.2003: 


10.02.2003: 


30.05.2003: 


ಕರ್ನಾಟಕ ಡೈತ ಚಳವಳಿ-ಸತ್ಯಾಗಹಗಳು 


ದಿನಾಂಕ 12.11.2002ರ ಕಾವೇರಿ ಜಲವಿವಾದ 
ನ್ಯಾಯಮಂಡಲಿಯ ಆದೇಶದಂತೆ ವಿವಿಧ ಬೆಳೆಗಳ 
ಡ್ಯೂಟಿ ಡೆಲ್ಪಾ ಕು ಕುರಿತು ಪಾಂಡಿಚೆರಿ ಸರ್ಕಾರವು 
ಶಪಥ ಪತ್ರ ಸಲ್ಲಿಸಿತು. 
ನಿಗದಿ ಪಡಿಸಿದಂತೆ 6ನೇ ಕಾವೇರಿ ನದಿ ಪ್ರಾಧಿಕಾರದ 
ಸಭೆ ನಡೆಯಲಿಲ್ಲ. ಮಾನ್ಯ ಪ್ರಧಾನ ಮಂತ್ರಿಗಳು 
jr ಮತ್ತು ಸಾ 
ಮುಖ್ಯಮಂತ್ರಿ ಛನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿದರು. 
15ನೇ es 2೦೦3ರವರೆಗೆ ದಿನವೊಂದಕ್ಕೆ 1200 
ಕ್ಯೂಸೆಕ್ಸ್‌ ನೀರನ್ನು ತಮಿಳುನಾಡಿಗೆ ಬಿಡುವುದಾಗಿ 
ರಾಜ್ಯವು ಆಶ್ಚಾಸನೆ ನೀಡಿತು. 


ಕಾವೇರಿ ಜಲವವಾದ ನ್ಯಾಯಮಂಡಳಿಗೆ ಜ ಹಸ 
ಸುಧೀರ್‌ ನಾರಾಯಣ್‌ ಅಗರವಾಲ್‌ ರನ್ನು 
ಹೊಸ ನ ಸ್‌ 

.ಎಸ್‌. ವಂ. 3, 2002ರ ಐ.ಎ. 3, 2003ರ 


ಜಲಾಶಯಗಳಿಂದ ನಿ ನೀಮ ಬಿಡುವಂತೆ ಆದೇಶಿಸುತ್ತ 
ದಿವವೊಂದರಲ್ಲಿ ಸರಾಸರಿ ನೀರಿನ ಒಳಹರಿವು 4,500 
ಕ್ಯೂಸೆಕ್ಸ್‌ ಇದ್ದು ಒಟ್ಟು ಪ್ರತಿದಿನ 0.4 ಟಿ.ಎಂ.ಸಿ 
ಮೆಟ್ಟೂರು ಜಲಶಾಯವದಲ್ಲಿರಬೇಕೆಂದು ಸೂಚಿಸಿತು. 
ಆದರೆ ಸದರಿ ಆದೇಶವನ್ನು ಕಾವೇರಿ ನದಿ 
ಪ್ರಾಧಿಕಾರವು ಪರಿಶೀಲಿಸುವಂತೆ ಶಿಳೆಸಿತು 

6ನೇ ತುರ್ತು ಕಾವೇರಿ ನದಿ ಪ್ರಾಧಿಕಾರದ ಸಭೆ. 
ರಾಜ್ಯವು ಮುಂದಿನ ಮೂರು ದಿನಗಳಿಗೆ 4,500 
ಕ್ಯೂಸೆಕ್ಸ್‌ ನೀರು ಬಿಡುವಂತೆ ಆದೇಶ. 

ರಾಷ್ಟ್ರೀಯ ಜಲಮಂಡಳಿ ಕಾರ್ಯಕಾರಿ ಸಮಿತಿಯ 
ಮೊದಲನೆ ಸಭೆ. ಕರಡು ರಾಷ್ಟೀಯ ಜಲ ನೀತಿಯಲ್ಲಿ 
ಅಂತರರಾಜ್ಯ ನದಿನೀರಿನ ಹಂಚಿಕೆಯ ಕುರಿತು 
ಪರಿಶೀಲನೆ. 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 1407 


09.06.2003: 17ನೇ ಕಾವೇರಿ ಉಸ್ತುವಾರಿ ಸಮಿತಿ ಸಭೆ. ತಾಂತ್ರಿಕ 
ಪರಿಣಿತರನ್ನೊಳಗೊಂಡ ಉಪಸಮಿತಿಯನ್ನು ರಚಿಸಿ, 
ಸಂಕಷ್ಟ ಪರಿಸ್ಥಿತಿಯ ಸೂತ್ರವನ್ನು ರಚಿಸುವುದರ 
ಕುರಿತು ತೀರ್ಮಾನಿಸಲಾಯಿತು. 

24.06.2003: ತಾಂತ್ರಿಕ ಪರಿಣಿತರನ್ನೊಳಗೊಂಡ ಉಪ ಸಮಿತಿಯ 
ಮೊದಲ ಸಭೆ. ಚರ್ಚೆಸಬಹುದಾದ ವಿಷಯಗಳ 
ಕುರಿತ ಪಟ್ಟಿಯನ್ನು ಸಭೆಗೆ ರಾಜ್ಯವು ನೀಡಿತು. 


7.7.2003: ತಾಂತ್ರಿಕ ಪರಿಣಿಶರನ್ನೊಳಗೊಂಡ ಉಪ ಸಮಿತಿಯ 
ಎರಡನೆ ಸಬೆ. ಕರಡು "ಸಂಕಷ್ಟ ಪರಿಸ್ಥಿತಿಯ 
ಸೂತ್ರಗಳನ್ನು ರಾಜ್ಯವು ಸಲ್ಲಿಸಿದ್ದು, ಈ 
ಸೂತ್ರಗಳನ್ನು ಪರಿಶೀಲಿಸಿ ಅಭಿಪ್ರಾಯಗಳನ್ನು 
ಮುಂದಿನ ಕಾವೇರಿ ಉಸ್ತುವಾರಿ ಸಮಿತಿ ಸಭೆಯಲ್ಲಿ 
ಚರ್ಚಿಸಲು ತೀರ್ಮಾನಿಸಲಾಯಿತು 
16.07.2003: ತಮಿಳುನಾಡು ನ್ಯಾಯಮಂಡಳಿಯ ಮುಂದೆ ಸಿ.ಎಂ. 
ಸಂಖ್ಯೆ 4, 2003ನ್ನು ಸಲ್ಲಿಸುತ್ತಾ ರಾಜ್ಯದ ನುಗು 
ಏತ ನೀರಾವರಿ ಯೋ ಜನೆ ನಿರ್ಮಾಣವನ್ನು 
ಸ್ಪಗಿತಗೊಳಿಸುವಂತೆ ಕೋರಿತು. ಪಿರಿಯಾಪಟ್ಟಣ ಏತ 
ನೀರಾವರಿ ಯೋಜನೆಯ ಪ್ರಸ್ತುತ ಹಂತ ಹಾಗೂ 
ಕಾವೇರಿ ನೀರಾವರಿ ನಿಗಮದ ಸ ಸ್ಥಾಪನೆ ಕುರಿತು 
ವಿವರಗಳನ್ನು ನೀಡುವಂತೆಯೂ ಕೋರಿತು. 


7.8.2003: 18ನೇ ಕಾವೇರಿ ಉಸ್ತುವಾರಿ ಸಮಿತಿ ಸಭೆ 


18.8.2003: ತಾಂತ್ರಿಕ ಪರಿಣಿತರನ್ನೊಳಗೊಂಡ ಉಪಸಮಿತಿಯ 
3ನೇ ಸಬೆ. ರಾಜ್ಯವು ಸಲ್ಲಿಸಿದ್ದ ಸಂಕಷ್ಟ ಪರಿಸ್ಥಿತಿಯ 
ಸೂತ್ರಗಳನ್ನು ತಮಿಳುನಾಡಿನ ಅಭಿಪ್ರಾಯಗಳೊಂದಿಗೆ 
ಕಾವೇರಿ ಉಸುವಾರಿ ಸಮಿತಿಸಭೆಯಲ್ಲಿ ಮಂಡಿಸಲು 


ತೀರ್ಮಾನಿಸಲಾಯಿತು. 


೬ 


1408 


1.09.2003: 


17.10.2003: 


19.01.2004: 
08.06.2004: 


9.06.2004: 


10.06.2004: 


9.6.2004 ರಿಂದ 
10.06.2004: 


ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


19ನೇ ಕಾಪೇರಿ ಉಸ್ತುವಾರಿ ಸಮಿತಿ ತುರ್ತು ಸಭೆ. 
ಕೇಂದ್ರ ಸರ್ಕಾರವು ರಟಿಸಿದ ಸಂಕಷ್ಟ ಸೂತ್ರಗಳನು 
ಒಪಿಕೊಳುವಲತೆ ಸಮಿತಿ ಅಧ್ದಕರು ಕಣಿವೆ 

pe ಲ ‘ಬಿ 


ರಾಜ್ಯಗಳನ್ನು ಕೋರಿದ್ದು, ಉಳಿದ ರಾಜ್ಯಗಳು 


ಒಪ್ಪಿಕೊಂಡರೂ, ರಾಜ್ಯವು ಇದನ್ನು ತಿರಸ್ಕರಿಸಿತು. 
ರಾಜ್ಯವು ವೇರಿ ಕಣಿವೆಯಲ್ಲಿನ ಅಂತರ ಜಲ 
ಲಭತೆಯ ಕುರಿತು ನ್ಯಾಯ ಮಂಡಳಿಯ ಮುಂದೆ 


ಟಿಪುಣಿ ಸಂಖ್ಯೆ 9ನ್ನು ಮಂಡಿಸಿತು. 


ಮನವಿಯನ್ನು ಸಲ್ಲಿಸುತ್ತ ಕಾವೇರಿ ನ್ಯಾಯಮಂಡಳಿಯ 


ಮಧ್ದಂತರ ಆದೇಶದಂತೆ ತಮಿಳುನಾಡು ರೆತರಿಗೆ 
ರಾಜ್ನಬ್ರ ಬೀರು ಬಿಡುನಂತೆ ಕೋರಿದರು, 


ON pa, ಮಜ ಫಿ 
ರಾಜ್ನದಿ ಪಾರ್ಲಿಮೆಂಟ್‌ ಸದಸ್ಯರ ಸಭೆ 


ತಮಿಳುನಾಡಿನ ಸರ್ವಪಕ್ಷ ನಿಯೋಗವು ರಾಜ್ಯದ 


ಮುಖ್ಯಮಂತಿಗಳನ್ನು ಭೇಟಿ ಮಾಡಿ ತಮಿಳುನಾಡು 


[ 


ಮೂರು ಸದಸ್ಯರ ನಿಯೋಗವು ಕೆ.ಆರ್‌.ಎಸ್‌. 
ಮತ್ತು ಮೆಟ್ಟೂರು ಜಲಾಶಯಗಳನ್ನು ವೀಕ್ಷಿಸಿ ನೀರು 
ಸಂಗ್ರಹಣೆಯನ್ನು ಮನನ ಮಾಡಿಕೊಂಡಿತು. ದಿನಾಂಕ 
12.06.2004ರಂದು ಕೇಂದ್ರ ಜಲ ಆಯೋಗಕ್ಕೆ ತನ್ನ 
ವರದಿಯನ್ನು ಸಲ್ಲಿಸಿತು. 


10.05.2004: 


14.06.2904: 


16.06.2004: 


18.06.2004: 


18.06.2004: 


6.7.2004: 


ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸರ್ವಪಕ್ಷ 
ಮುಖಂಡರು, ನೀರಾವರಿ ತೆಜ್ನರು, ಮಾಜಿ 
ಮುಖ್ಯಮಂತಿಗಳು ಹಾಗೂ ಪಾರ್ಲಿಮೆಂಟ್‌ 
ಸದಸ್ಯರೊಂದಿಗೆ ಸಭೆ ನಡೆಸಿ ರಾಜ್ಯದ 
ತಮಿಳುನಾಡಿನ ಜಲಾಶಯಗಳಲ್ಲಿ ನೀರು ಸಂಗಹಣೆ 
ಚರ್ಚಿಸಿತು. 

ತಮಿಳುನಾಡಿನ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ 
ಆ ರಾಜ್ಯದ ಮಂತ್ರಿಗಳ ತಂಡವು ರಾಜ್ಯದ 

ಮಾನ್ಯ ಮುಖ ಮಂತ್ರಿಗಳನ್ನು ಭೇಟಿ ಮಾಡಿ 
ಕೂಡಲೇ ತಮಿಳುನಾಡಿಗೆ ನೀರು ಬಿಡುವಂತೆ 


ರಾಷೀಯ ಜಲಮಂಡಳಿ ಕಾರ್ಯಕಾರಿ ಸಮಿತಿಯ 
ಮೂರನೇ ಸಜೆ. ಕರಡು ರಾಷ್ಟೀಯ ಜಲನೀಶಿಯಲ್ಲಿ 
ಅಂತರ ರಾಜ್ಯ ನದಿ ನೀರಿನ ಹಂಚಿಕೆಯ 
ಪರೀಶೀಲನೆಯನ್ನು ಅಂತಿಮ ಗೊಳಿಸಿ ರಾಷ್ಟ್ರೀಯ 
ಜಲಮಂಡಳಿಯ ಮುಂದೆ ಮಂಡಿಸಲು 


ಮಾ ನ್ಯ ಮುಖ್ಯಮಂತ್ರಿಗಳು ಸರ್ವ ಪಕ್ಷ 
೦ಡರ ಸಭೆ ಕರೆದು ಕಬಿನಿ ಜಲಾಶಯದಲ್ಲಿ 
ಒಳಹರಿವು ಹೆಚ್ಚರುವುದರಿಂದ ಯೋಜನೆಯ 
ಸುರಕ್ಷತೆಯನ್ನು ಗಮನದಲ್ಲಿಟುಕೊಂಡು ತಮಿಳುನಾಡಿಗೆ 
ನೀರು ಬಿಡುವುದರ ಬಗ್ಗೆ ತೀರ್ಮಾನಿಸಲಾಯಿತು. 


ಜಲಾಶಯಗಳಲ್ಲಿನ ವಸ್ತುಸ್ಸಿ ತಿಯನ್ನು ತಿಳಿಸಲು 
ನ್ಯಾಯಮಂಡಳಿಯ ಸದಸ ರು ಕಣಿವೆ ರಾಜ್ಯಗಳಿಗೆ 


1410 


6.7.2004: 


19.8.2004: 


20.08.2004: 


31.08.2004: 


07.09.2004: 


22.09.2004: 
26.10.2004: 


ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ಭೇಟಿ ಮಾಡಲು ಮಾಸ್ಯ ಅಧ್ಯಕ್ಷರಿಗೆ ತಮ್ಮ ಇಚ್ಛೆ 


ಕಣಿವೆ ರಾಜ್ಯಗಳಿಗೆ ಭೇಟಿ ನೀಡುವುದರ ಬಗ್ಗೆ ತಮ್ಮ 
ಅಭ್ಯಂತರವಿಲ್ಲವೆಂದು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ 
ಯೋಜನೆಗಳ ವೀಕ್ಷಣೆಯಿಂದ ಯಾವ 
ಪ್ರಯೋಜನವಿಲ್ಲವೆಂದು ಮಾನ್ಯ ಅಧ್ಯಕ್ಷರು 
ತಿಳಿಸಿರುತ್ತಾರೆ. 

ಗಾಂಧಿ ಸಾಹಿತ್ತ ಸಂಘ (ರಿ) ಸಂಸ್ಥೆಯ ಸರ್ವೋಚ್ಛ 
ನ್ಯಾಯಾಲಯದ ಮುಂದೆ ಎಸ್‌.ಎಲ್‌.ಪಿ.ಯನ್ನು 
ಸಲ್ಲಿಸುತ್ತಾ ಇತರೆ ಕೋರಿಕೆಗಳ ಜೊತೆಗೆ 
ನ್ಯಾಯಮಂಡಳಿಯ ಸದಸ್ಯರು ಕಣಿವೆ ರಾಜ್ಯಗಳಿಗೆ 
ಭೇಟ ನೀಡುವುದನ್ನು ನಿಲ್ಲಿಸಬೇಕೆಂದು ಕೋರಿತು. 
ಸರ್ವೋಚ್ಛ ನ್ಯಾಯಾಲಯವು ಎಸ್‌.ಎಲ್‌.ಪಿಯನ್ನು 
ಅಂಗೀಕರಿಸುತ್ತಾ ನ್ಯಾಯಮಂಡಳಿಯ ಸದಸ್ಯರು ಕಣಿವೆ 
ರಾಜ್ಯಗಳಿಗೆ ಭೇಟಿ ನೀಡುವುದನ್ನು ಹತ್ತು ದಿನಗಳ 
ಮಟ್ಟಿಗೆ ಮುಂದೂಡಿತು. 

ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದು 
ಎಸ್‌.ಎಲ್‌.ಪಿ.ಯ ಕುರಿತು ಚರ್ಚೆಸಿದರು. 

ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸರ್ವಪಕ್ಷಗಳ 
ಸಭೆ ಕರೆದು ಎಸ್‌.ಎಲ್‌.ಪಿ.ಯ ಕುರಿತು ಚರ್ಚಿಸಿ 
ರಾಜ್ಯವು ತೆಗೆದುಕೊಳ್ಳಬೇಕಾದ ನಿಲುವನ್ನು 
ಚರ್ಚೆಸಿದರು. 

22ನೇ ಕಾವೇರಿ ಉಸ್ತುವಾರಿ ಸಮಿತಿ ಸಭೆ. 

ಗಾಂಧಿ ಸಾಹಿತ್ಯ ಸಂಘ (ರಿ) ಸಂಸ್ಥೆಯ 
ಎಸ್‌.ಎಲ್‌.ಪಿಯನ್ನು ಸರ್ವೋಚ್ಛ ನ್ಯಾಯಾಲಯವು 
ವಜಾ ಮಾಡಿತು. 


ಕಾವೇರಿ: ಜಲವಿವಾದ - ಐತೀರ್ಪು - ಚಳವಳಿಗಳು 


1411 


19.11.2004 ರಿಂದ ನ್ಯಾಯಮಂಡಳಿಯ ಕಲಾಪಗಳು 

11.03.2005: 

23.06.2005: ಕಾವೇರಿ ಉಸ್ತುವಾರಿ ಸಮಿತಿಯ ಸಿಚ 

11.03.2005 ರಿಂದ ನ್ಯಾಯಮಂಡಳಿಯ ಕಲಾಪಗಳು 

10.07.2006: 

26.04.2006 ಪ್ರತ್ಯೇಕ ತಜ್ಞರ ಸಂಸ್ಥೆಯ ಸಮಿತಿಯನ್ನು ರಚೆಸುವ 
ಅವಶ್ಯಕತೆಯಿಲ್ಲವೆಂದು ಸರ್ವಪಕ್ಷಗಳ ಸಭೆಯಲ್ಲಿ 
ತೀ ರ್ಮಾನ. : ಏಪ್ರಿಲ್‌ 2006 ರಲ್ಲಿ ಉಭಯ 
ರಾಜ್ಯಗಳಿಂದ ಅಂತಿಮ ವಾದಮಂಡನೆ 

28.05.2006: ಕಾವೇರಿ ನ್ಯಾಯಕ್ಕೆ ತಿರಸ್ವಾರ, 408 ಟಿ.ಎಂ.ಸಿ ನೀರಿಗೆ 
ಬೇಡಿಕೆ ಸಲ್ಲಿಸುವ ಸ ಪಕ್ಷ ತೀರ್ಮಾವ. 

ಆಗಸ್ಟ್‌ 2006; ನ್ಯಾಯಾಧೀಕರಣದ ಎಚಾರಣೆ 6 ತಿಂಗಳ ಕಾಲ 


ಮುಂದೆ ಹೊದದ್ದು 


5.2.2007: ನ್ಯಾಯಾಧೀಕರಣದ 


1412 ಕರ್ನಾಟಕ ದೈತ ಚಳವಳಿ-ಸತ್ಯಾಗ್ಲಹಗಳು 


THE RAJLEGACY 


The controversies on the water sharing took birth with the mis- 
guided actions of the British Raj more than 200 years ago. 


1799: The erstwhile state of Mysore was constituted under artticle 
4 of the Mysore Partition Treaty of 1799 after Tippu Sultan was de- 
feated by the British at Srirangaptinam it was noticed that irrigation in 
the entire Cauvery region was confimed to the tank system and they 
were in need of repairs. Efforts to repair them met with protests from 
the authorities in the Tanjore district of the Madras Presidency, even 


though there was no major obstruction to the flow of the Cauvery. 


1807: Discord over the sharing of Cauvery waters between the 
erstwhile Madras Presidency and the princely State of Mysore be- 
gins, with the British Resident in Mysore rejecting the Tanjore 
collector’s claim that construction of bunds in Mysore has led to de- 


cline in flows. 


1870: Madras and Mysore battle over the formulation of an irri- 


gation scheme in Mysore to tackle drought conditions. 


1892: First agreement betweeng Madras and Mysore, stipulating 
that Mysore cannot take up new irrigation projects without prior ap- 
proval; from Madras. The Rule States “The Mysore Government, 
shall not, without previous consent of the Madras Government, or 

efore a decision (under Rule 4) build any ‘New irrigation Reser- 
voirs’, across any part ofthe 15 main rivers named in appended schedule 
A....(Including Cauvery and others.) 


ಕಾವೇರಿ: ಜಲವಿವಾದ - ಐತೀರ್ಹ - ಚಳವಳಿಗಳು 1413 


1914: Arbitrator Sir. H.D. Griffin gives an award favourable to 
Mysore. Madras appeals to the Secretary of State in England, who in 
1917 set aside the award in exercise of his paramountcy, an extra 


legal power. 


1924: A 50-year fresh agreement which upholds the claims of 
Madras for a larger share of Cauvery water is signed. This is the 


agreement which Tamil Nadu still wants to enforce upon Karnataka. 


(Courtesy: Water Source Department, Govt. of Karnataka) 


1414 ಕರ್ನಾಟಕ ದ್ವೈತ ಚಳವಳಿ-ಸತ್ವಾಗ್ರಹಗಳು 


INTER-STATE WATER DISPUTES ACT 1956 
Highlights 


Itit appears to the Government of any State that a water dispute 
withthe Government of another State has arisen or is likely to arise by 
reason of the fact that the interests of the State, or of any of the imhab- 
itants thereof, in the waters of an inter-State river or river valley have 
been, or are likely to be, affected prejudicially by- 


(a) any executive action or legislation taken or passed, or pro- 
posed to be taken or passed, by the other State; or 


(b) the failure of the other State or any authority therein to exer- 
cise any oftheir powers with respect to the use, distribution or control 
of such waters; or 


{c) the failure of the other State to implement the terms of any 
agreement relating to the use, distribution or control of such waters; 
the State Government may, in such form and manner as may be pre- 
scribed, request the Central Government to refer the water dispute to 
a TRibunal for adjudication. 


When any request under section 3 is received from any State Gov- 
ernment in respect of any water dispute and the Central Government 
is of opinion that the water dispute cannot be settled by negotiations, 
the Central Government shall, within a period not exceeding one year 
ftom the date of receipt of such request, by notification in the Official 
Gazette, constitute a Water Disputes Tribunal for the adjudication of 
the water dispute: 


Provided that any dispute settled by a Tribunal before the com- 
mencement if Inter-State Water Disputes (Amendment) Act, 2002 
shall not be re-opened”; 


ಕಾಮೇಶಿ: ಜಲವಿವಾದ - ಬತೀರ್ಹ - ಚಳವಳಿಗಳು 1415 


The Central Govemment shall publish the decision of the Tribunal 
inthe Officialv Gazette and the decision shall be final and binding on 
the parties to the dispute and shall be given effect to by them. 


10 (2) The decision ofthe Tribunal, after its publication in the 
Official Gazette by tyhe Central Government under sub-section (1), 
shall have the same force as an order or decree of the Supreme Court. 


No State Government shall, by reason only of the fact that any 
works for the conservation, regulation or utilisation of water resources 
ofan inter-State river have been constructed within the limits ofthe 
State, impose, or authonise the imposition of, any seigniorage or addi- 
tional rate or fee (by whatever name called) in respect of the use of 
such water by any other STate or the inhabitants thereof. 


(2) Any dispute or difference between two or more State Gov- 
enments with respect to the levy of any water rate in contravention of 
the prohibition contained in sub-section (1) shall be deemed to be a 
water dispute. 


The Central Governmmenth shall maintain a data bank and infor- 
mation system at the nationalv levelv for each river basin which shall 
include data regarding water resources, land, agriculture, and matters 
relating thereto, as the Central Government may prescribe from time 
to time. The State Government shall supply the data to the Central 
Government or to an agency appointed by the Central Govemment 
for the purpose, as and. when required. 


(2) The Central Government shall have powers to verify the data 
supplied by the State Government, and appoint any person or person 
for the purpose and take such measures as it may consider necessary. 
The person or persons so appointed shall have the powers to sum- 
mon such records and information from the concerned State Govern- 
ment as are considered necessary to discharge their functions under 
this section. 


(Courtesy: Water Source Department) 


1416 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಲಹಗಳು 


The State Water Policy 
Highlights 
The State Water Policy 2002 was farmed early 2002. 
Highlights: 
Water is a State subject. With limited surface and ground water 
resources it is imperative for the government to have a State Water 


Policy to over see systematic development and proper utilization with 
the adoption of new approaches for overall development of the state. 


The objectives are: 


To provide drinking water of 55 litres per person/day in the rural 
areas and 70 Liters per perso/day in the city/municipal council areas. 


Cultivate an ultimate irrigation potential for 45 lakh hectares under 
major, medium and minor irrigation projects. 

Facilitate creation ofan additional irrigation potential of 15 lakh 
hectares by individuai farmers using ground water. 


Demand for drinking water is increasing in the urbanb areas. In 
about 4500 villages ground water is not fit for drinking purposes. 


A system of water rights along with suitable enforcing mechanisms 
will be established. Water quotas for different sub systems like dis- 
tributor, sub-distributor, minors or larger will be fixed in order to dis- 
tribute water equitably and use water more efficiently. 


A River, Stream, and Tank Bed Authoprity will be established to 
remove and prevent encroachments. Unauthorised pumping / lifting/ 
siphoning of water ftom main canals, branch canals, distributaries wilol 
be prevented. 


Rainwater harvesting and water conservation will be encouraged. 


Promote integrated and coordinated applied research in water 
sector. 


ಕಾವೇರಿ: ಜಲವಿವಾದ - ಐತೀರ್ಪು - ಚಳದಳಿಗಳು 1417 


Salient Features of the Cauvery Basin 


Reservoir FRL Gross Canal Live Capacity 
in Capacity sill level {above canal 
feet inTMC in feet sill level) 

in TMC 

K.R. Sagar Dam 24688 49.452 2404 45.051 

Kabini 2284 19.516 2249 15.906 

Harangi 2959 8.500 2778 8.073 

Hemavathy 2922 37.103 2845 35.760 

Total (Kamataka) 114.571 104.551 

Meltur 790 05.660 670 93.47 


FRL - Full Reservoir Level 


1418 ಕರ್ನಾಟಕ ರೈತ ಚಳಿವಳಿ-ಸತ್ಯಾಗಹಗಳು 


Yield of Cauvery Basin Statewise Contribution 


Karnatd4a 
53.8% 


Karnataka’s Contribution 425 TMC 


Tamil Nadu's Contribution 252 TMC 


‘{ Kerala Contribution 


113 7KC 


} Total Average Yield 700 TMC 
‘| of Cauvery Basin up to 
i Lower Coleroon Anicut 


[4 in Tamil Nadu 


Teri Nadu 
3:.9% 


ET TG EDN TOE FTES TN ETE SIRT NNT 


K  Growthof irrigated Land 


Year 1904 Year 1990 


ir Yrousand Hectares 


3 Tandl Nadu 
& Pondicherry [+ Keralg: 


Sere Har Naseiecey Depa regnt, Kamatsis 


ಕಾಮೇರಿ: ಜಲವಿವಾದ - ಐತೀರ್ಹು - ಚಳವಳಿಗಳು 1419 


Cauvery Basin of Karnataka 
Pattern of Rainfall (ist June to 16th Sept. 2002) 


1420 ಕರ್ನಾಟಕ ಡೈತ ಚಳವಳಿ-ಸತ್ಯಾಗ್ರಹಗಳು 


Unique feature of Cauvery Basin-Two Rainy Seasons 


The Cauvery basin spread across the States of Kerala, Karnataka, 
Tamil Nadu and Pindicherry has a unique feature, perhaps there is no 
other parallel basin. This unique feature is that the upper riparian areas 
i.e., Kerala and Karnataka get waters from South West monsoon 
during June-September period, whereas lower riparian areas viz., Tamil 
Nadu and Pondicherry get water from North-East monsoon during 
October-January period in every water year. While the water gener- 
ated in the upper arcas flow down to lower areas, but the water gen- 
erated in the lower areas does not come upstream. In short, Tamil 
Nadu (including Pondicherry) would retain the entire water generated 
from North-East rainfall and at the same time, would also stake claim 
for the water generated by South-West monsoon in Karnataka and 
Kerala. Ifa distressa occurs only in South-West inonsoon, Kamatakla 
including Kerala would suffer (like this year), but Tamil Nadu may not 
suffer necessarily as North-East rainfall may still be good. 


“The climate of Cauvery river basin may be described as essen- 
tially a tropicalb monsoon type, which isa product of the interplay of 
the two opposing air masses of the South-West and North-East Mon- 
soons.... 


The North-East monsoon period is from October tob December. 
Itis during this period, that the eastern coastal belt gets most ofthe 
rain. 33.5% of the annual rainfall occurs during this period in the basin 
while 52.2% ofthe annual rainfall is recorded for the basin from its 
confluence with Amaravathi upto the mouth of the Cauvery...... 


The districts of Tanjore and iruchirapalli are influenced more 
by North-East monsoons...... 


The Cauvery basin upto Mettur dam is under the influence ofthe 
South-West Monsoon. Downstream of Mettur Dam, the Cauvery 
catchment is under the influence of the North-East monsoon and the 
high floods due to this monsoon usually occur in November”. 


(Courtesy : Water Source Department) 


ಕಾವೇರಿ: ಜಲವಿವಾದ - ಐತೀರ್ಸು - ಚಳವಳಿಗಳು 1421 


Historical Wrong 


The people of Karnataka particularly, farmers in the Cauvery ba- 
sin, have shown strong emotionalb reaction on Cauvery issue due toa 
historical wrong done to them. The Princely State of Mysore had to 
surrender its legitimate and equitable share in the waters of Cauvery 
on account ofits subordinate position as a vassal State. The Secre- 
tary of State in England exercised his undefined paramountcy, and 
extra legal power and set aside the Award of Justice Griffins, then 
Judge of Allahabad High Cour, to the detriment of Mysoreans. The 
so-called Agreements of 1892 and 1924 (which Tamil Nadu is seek- 
ing to enforce before the Tribunal) forced Mysore to part with more 
than 80 percent of the natural flows of Cauvery to the Madras Presi- 
dency. By 1974, under the cloak of these Agreements, Tamil Nadu 
has illegally developed irrigation upto 28 lakh acres (Tamil Nadu claims 
protection to this before the Tribunal), while suppressing Kamataka 
to about 6.8 lakh acres in the Cauvery basin. This, in the opinion of 
people of Kamataka, is nothing but a subversion ofthe law of Fqur- 
table Apportionment. Perhaps there is no parallel to this kind of unjust 
and illegal water sharing regime anywhere in the world. Tamil Naduis 
relying on a doctrine of apportionment followed no where inthe workd 
and continues to wrongly assert that as a lowers riparian itis entitled 
toa natural flow or undiminished flow of the river (as contended be- 
fore the Tribunal in Note No.6A and 12). Ifthat were to be the law, 
the entire waters of Ganga, Indus and Nile would belong to Bangladesh, 
Pakistan and Egypt respectively. 


(Courtesy: Water Sources Department) 


1422 ಕರ್ನಾಟಕ ದೈತ ಚಳವಳಿ-ಸತ್ಯಾಗ್ರಹಗಳು 
ಬಾಗ - 1 ಅಧ್ಯಾಯ 18: ಕಾವೇರಿ: ಐತೀರ್ಪು” ಮತ್ತು ಚಳವಳಿಗಳು 


ವಿಷಯ 1. ಐತೀರ್ಸ್ಹು: 


ಸುಮಾರು 2 ಸಾವಿರ ವರ್ಷಗಳ ಮುನ್ನಿನಿಂದಲೇ ಕಾವೇರಿ ಮೇಲಿನ 
ಆಕ್ರಮಣ ಅನ್ಯರಿಂದ ನಡೆಯುತ್ತ ಬಂದಿದೆ. ಕಾವೇರಿ ಮಡಿಲಲ್ಲಿ ವಿವಾದವೇಳಿಸುವ 
ಹುನ್ನಾರಗಳು ಅವರಿಂದ ರೂಪುಗೊಂಡು ಬಂದಿವೆ. ಕರ್ನಾಟಕ ಆ ಸವಾಲನ್ನು 
ಸತಃ ಕಾವೇರಿಯಲ್ಲದೆ, ಅವಳ ಮಡಿಲ ಕೂಸುಗಳಾದ ಕರ್ನಾಟಕದವರೂ 


[31 


ಎದುರಿಸಿಕೊಂಡು ಬಂದಿದ್ದಾರೆ. ಬಾದಾಮಿ ಚಾಲುಕ್ಕರಲ್ಲಿಯೇ ಕಾವೇರಿ ಕಬಿನಿ 
ಶ್ರೀ ನದಿಯಿಂದ ಅಲಂಕೃತ ನಾಡು ಎಂದು ಕರ್ನಾಟಕದ ಅವರ ಆಳ್ಲಿಕೆಯಲ್ಲಿ 
ಹೇಳಿದೆ. ಅರ್ಥಾತ್‌ ಅವರು ತಮಿಳುನಾಡಿನ ಸವಾಲನ್ನು ಎದುರಿಸಿ ನಡೆದ ಬಗ್ಗೆ 
ಅವರ ವಿಜಯವಂತಿಕೆಯ ಸಾಮಾಜ್ಯಪಾಲನೆಯಿಂದ ತಿಳಿಯುತ್ತದೆ. ಅದನ್ನು 
ಗಂಗರೂ ಮುಂದುವರಿಸಿದರು. ಚೋಳರು ಗಂಗರನ್ನು ಸೋಲಿಸಿ ಒಂದು ಶತಮಾನ 
ಕಾಲ ಕಾವೇರಿಯನ್ನು ತಮ್ಮದೆಂದು ಭಾವಿಸಿಕೊಂಡರೂ ಹೊಯ್ದಳರು ಅದನ್ನು 
ಭಗ್ನಗೊಳಿಸಿ ಕಾವೇರಿ ಮೇಲಿನ ಪಾರಂಪರಿಕ ಹಕ್ಕನ್ನು ಎತ್ತಿಹಿಡಿದರು. ಅನುಭೋಗದ 
ಹಕ್ಕನ್ನು ಊರ್ಜಿತಗೊಳಿಸಿದರು. ಇದನ್ನೆಲ್ಲ ಮುಂದಿನ ವಿಜಯನಗರದರಸರು, 
ನಂತರ ಮೈಸೂರಿನ ಅರಸರು 18ನೇ ಶತಮಾನದ ಬಹುತೇಕ ಅಂತ್ಯದವರೆಗೂ 
ಸಾಬೀತುಗೊಳಿಸಿಕೊಂಡು ಬರುತ್ತಿದ್ದರು. ಇದನ್ನೆಲ್ಲ ಈ ಕೃತಿಯ ಕಾವೇರಿ ಅಧ್ಯಾಯದ 
ಭಾಗ-1ರಲ್ಲಿ ವಿವರವಾಗಿ ಮಂಡಿಸಿದೆ. 


19ನೆಯ ಶತಮಾನದ ಅಂತ್ಯದ ವೇಳೆಗೆ ಆಂಗ್ಲರ ಪ್ರೆಸಿಡೆನ್ಸಿ ಆಶ್ರಯದಲ್ಲಿದ್ದ 
ಮದರಾಸು, ರೆಸಿಡೆನ್ಸಿ ನೆಲೆಯಲಿದ್ದ ಮೈಸೂರಿನ ಮೇಲೆ ಕಾವೇರಿ ಜಲಹಂಚಿಕೆಯ 
ವಿಷಯದಲ್ಲಿ ಅನ್ಯಾಯದ ಒಪ್ಪಂದವನ್ನು 1892ರಲ್ಲಿ ಆಂಗ್ಲರಿಂದ ಹೇರಿಸಿತು. 
1924ರಲ್ಲಿಯೂ ಅಸಮಾನ ಒಪ್ಪಂದದ ಮೂಲಕವೂ ವಸಾಹತುಶಾಹಿ ಒಪ್ಪಂದವು 
ಮತ್ತಷ್ಟು ಅನಾಯದೊಡನೆ ಕಾವೇರಿ ಮೂಲ ಹಕ್ಕುದಾರರ ಮೇಲೆ ಹೇರಲ್ಲಟ್ಟಿತು. 
ಅಧುನಿಕ ವಿವಾದಕ್ಕೆ ಇವೆಲ್ಲ ಬಿತ್ತಿದ ಬೀಜಗಳಾದುವು. ಒಪ್ಪಂದ 50 ವರ್ಷಗಳ 
ದೀರ್ವ ಅವಧಿಯ ಅಂಕೆಯನ್ನಿಟ್ಟುಕೊಂಡೇ ಬಂದಿತು. ಮುಂದೆ ಅವಧಿ ಒಪಂದ 
ಮುಗಿದರೂ, ಪ್ರಜಾಪ್ರಭುತ್ನದ ಒಕ್ನೂಟ ವ್ಯವಸ್ಥೆಯಲ್ಲೂ ಕೇಂದ್ರ ಸರ್ಕಾರದ ಮೇಲೆ 


* The Report of the Cauvery Water Disputes tribunal with the Decision Voll 
to V and VINew Delhi, 2007 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1423 


ಅವಲಂಬಿತ ರಾಜಕೀಯ ಬಹುಮತದ ಪ್ರಭಾವದ ಮೂಲಕ ತಕರಾರು 
ಆತಂಕಗಳನ್ನು ತಮಿಳುನಾಡು ಸ್ಥ ಸೃಷಿಸುತ್ತ ತಲೇ ಬಂದಿತು. ಇದರಿಂದ 16 ವರ್ಷಗಳಿಗೂ 
ಮೀರಿ, 577 ದಿನಗಳಲ್ಲಿ ಕಾರ್ಯಕಲಾಸ ಗಳು ನಡೆದೂ ಕಾವೇರಿ ನ್ಯಾಯಾಧೀಕರಣದ 
ಅಂತಿಮ ತೀರ್ಪ್ಮ ಬರಲು ಕಾಲ ಎಳೆದುಬಂತು. ಕಾವೇರಿ ಕಣಿವೆಯ ಕಾವೇರಿ 
ಕುಟುಂಬಗಳು ಪರಸರ ಹೊಂದಾಣಿಕೆಗೆಂದು ಸಮಾಲೋಚ ನೆಗಳನ್ನೂ ನಡೆಸಿದುವು. 
ಆದರೆ ರಾಜಕೀಯ  ಸರ್ಶಗಳು ರೈತರ ಜಲಸಮಸ್ಯೆಗ: ಭಿಗೆ ತ ಪರಿಹಾರವನ್ನು 
ಒದಗಿಸಲು ಅಡ್ಡಿಯಾ ದವು. ಅಂತು ತಿ 'ತಿಸದಸ ಪೀಠದ ನ್ಯಾಯ ರಾಧಿಕರಣ ವುಫೆಬ ಬವರಿ 
5, 2007 ರಂದು ತನ್ನ ಐತೀರ್ಪನ್ನು ನೀಡಿತು. ಖ್ಯ ತೀರ್ಪಿನಿಂದ ಕೂಡ, 
ಮಧ್ಯಂತರ ಆದೇಶವನ್ನು ತುಸು ಮಾಪ ೯ಡಿಸಿ ಕೊಟ್ಟರೂ, ತನಗೆ ನ್ಯಾಯ 
ದೊರೆಯಲಿಲ್ಲ ಎಂದು ಕರ್ನಾಟ ವ್ರ ಭಾವಿಸುವಂತೆ ಐತೀರ್ಪಿನ ಅಂಶಗಳು 
ಹೊರಬಂದಿವೆ. ಇದು ವಾಸ್ತವ ಕೂಡ. ಹೀಗಾಗಿ ನಾಡಿನ ರೈತರು, ಅವರ 
ಭತ ನಗರ, ಮಹಾನಗರ ಪಟ್ಟಣವಾಸಿ ಎಲ್ಲ ವಲಯದ ಜನತೆ ಜಳುವಳಿಗಿಳಿದಿವೆ. 

ತಿಭಟನೆ ತೋರಿ ಚಳುವಳಿಯಲ್ಲಿ 
ಸಕ್ಕಿಯವಾಗಿದೆ. ರೈತನ ಜೋವನ್ನು ತಮ್ಮ ) ದನಿಯಲ್ಲೂ ಎತ್ತರಿಸಿ ಹೆ ಹಳ. ಅಲ್ಲದೆ 


ಇಲ್ಲಿ ಕಾವೇರಿ ಜಲ ಕೇವಲ ನೆಲದು ದುಳುಮೆಗಪ್ಟೇ ಅಲ್ಲ, ಕುಡಿವ ನೀರಿನ ುತ್ಯದವಶ್ಯಕತೆಗೆ 
ಕೊರತೆಯಾಗಬಾರದೆಂಬ ಪಜ್ಞೆಯೂ ಚಳುವಳಿಯ ಉ ಶದ್ದೇಶಡರದೆ.' ಈ ಸ ವನ್ನ ಲೆಯಲ್ಲಿ 
ಐತೀರ್ಪಿನ ಹೊರಣವನ್ನು ಗಮನಿಸಬೇಕಿದೆ, ಐದು ಸಂಘಗಳಲ್ಲಿ ವಿವಾದ ನಡೆದು 

ಬಂದ ಆಧುನಿಕ ಹಾದಿ, ಕೇಳಿದ ಅಹವಾಲು ಆದ ಚರ್ಚೆ 'ಒದಗಿದ ತೀರ್ಪು 


ಇದ್ದು, 6 ನೆಯ ಸಂಪುಟ ಭೂಪಟ ಚಿತ್ರಗಳ ಸಂಹುಟವೆನಿಸಿದೆ. 


ಐತೀರ್ಪಿನ ಸಾರಾಂಶ 


ಕರ್ನಾಟಕ, ತಮಿಳುನಾಡು, ಕೇರಳ, ಕೇಂದ್ರಾಡಳಿತ ಪಾಂಡಿಚೆರಿ-ಇವುಗಳಿಗೆ 
ಸಂಬಂಧಿಸಿದಂತೆ ಅಂತರ ರಾಜ್ಯ ಜಲವಿವಾದ ಕುರಿತು ಪರಿಹಾರ ಸೂಚಿ ಎನ್ನಲಾದ 
ಐತೀರ್ಪು ಪ್ರಕಟಣೆ ಕಾವೇರಿ ಜಲವಿವಾದ ನ್ಯಾಯಾಧಿಕರಣದಿಂದ 5.2.2007 
ರಂದು ಬಂದುದುದಾಗಿದೆ. 


ಆರಂಭಕ್ಕೆ ಶ್ರೀ ಚಿತ್ರಕೋಷ್‌ ಮುಖರ್ಜಿ ಅವರ ನೇತೃತ್ವ, ಶ್ರೀ ಎನ್‌.ಡಿ 
ಅಗರವಾಲ್‌ ಎ ಸದಸ ತ್ತದಲ್ಲಿನ ನ್ಸಾ ಿಯಾಧಿಕರಣ, ನಂತರ ಶ್ರ ಎನ್‌.ಪಿ.ಸಿ೦ಗ್‌ 
ಅವರ ಅಧ್ಯಕ್ಷತೆ. ಶ್ರೀ ಎನ್‌ಎಸ್‌. ರಾವ್‌ ಹಾಗು ಶ್ರೀ ಸುಧೀರ್‌ ನಾರಾಯಣ್‌ 
ಅವರ ಸದಸ್ಯತ್ತದೊಡನೆ ಕಾರ್ಯಕಲಾಪಗಳು ನಡೆದು ಬಂದುವು. ಶ್ರೀ ಜೆ.ಐ. 
ಗಿಯಾನ್‌ಚಂದಾನಿ, ಶ್ರೀ ಸಹಸ್ರ ಬುದ್ದೆ ಅವರುಗಳು ತಾಂತ್ರಿಕ ನೆಲೆಯಲ್ಲಿ ಅಸೆಸ್‌ರ್ಸ್‌ 


1424 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಆಗಿದ್ದರು. ಕೆಲಕಾಲ ಶ್ರೀ ಜೆ.ಆರ್‌.ಮಲ್ಲೋತ್ರ ಮತ್ತು ಶ್ರೀ ವೈ.ಡಿ. ಪೆಂಡ್ಲೆಯವರೂ 
ಆಸೆಸರ್ಸ್‌ ಆಗಿದ್ದರು. ತಮಿಳುನಾಡಿನ ಪರವಾಗಿ ವಕೀಲಿಕೆಯ ನೇತೃತ್ವ 
ಶ್ರೀ ಕೆ.ಪರಾಶರನ್‌ ಕರ್ನಾಟಕದ ಪರವಾಗಿ ಶ್ರೀ ಎಫ್‌.ಎಸ್‌.ನಾರಿಮನ್‌ 
ಅವರದಾಗಿತ್ತು 


ಮೊದಲ ಸಂಪುಟದಲ್ಲಿ, ಅಂತರಾಜ್ಯ ನದಿ, ಕಾಮಷೇರಿ ಜಲದ ಹಂಚಿಕೆಯು 
ನದಿ ಕೆಳಗಣ ರಾಜ್ಯಗಳಿಗೆ (Riparian States)ಆಗುವಲ್ಲಿನ ವಿವಾದ, ನ್ಯಾಯಾಧಿಕರಣದ 
ಸ್ವರೂಪ, ಹಾಗು ಸಂವಿಧಾನ, ಈ ಜಲ ವಿವಾದದ ಹಿನ್ನಲೆ, ನದಿ ಕೆಳಗಣ 
ರಾಜ್ಯಗಳ ಜಲಬೇಡಿಕೆ, ನ್ಯಾಯಾಧೀಕರಣದ ಮುಂದೆ ಬಂದ ಅರ್ಜಿ 
ಅಹವಾಲುಗಳು, ನ್ಯಾಯಾಧಿಕರಣದ ಆದೇಶಗಳು, ಕಾವೇರಿ ಕಣಿವೆ ಪ್ರದೇಶದ 
ಕೃಷಿ ರಕ್ಷಣಾ ಮಸೂದೆ, ಸರ್ವೋಚ್ಛ ನ್ಯಾಯಾಲಯದ ಅಭಿಪ್ರಾಯ ಕೋರಿಕೆ, 
1991ರಿಂದ 1998ರ ವರೆಗಿನ ಆದೇಶಗಳ ಅನ್ವಯ ಕಾರ್ಯ, (ಉಭಯ ಪಕ್ಷಗಳ 
ಸಮಸ್ಯೆಗಳ ಪರಿಹಾರಾರ್ಥಕ ಪ್ರಶ್ನೆಗಳು) ಇತ್ಯಾದಿಗಳು ಮಂಡಿತವಾಗಿವೆ. 


ಅಂತರ ರಾಜ್ಯ ಕಾವೇರಿ ಜಲವಿವಾದವು ಕೇವಲ ವಿಚಾರ ವಿನಿಮಯದಿಂದ 
ಪರಿಹಾರವಾಗುವಂಧದ್ದಲ್ಲ ಎಂದು ಕೇಂದ್ರ ಸರ್ಕಾರವು "ಕಾವೇರಿ ಜಲ ವಿವಾದ 
ನ್ಯಾಯಾಧಿಕರಣ” (The Cauvery Water Disputes Tribunal)ವನ್ನು ರೂಪಿಸಿತು. 
ಅದರ ಕೇಂದ್ರ ಕಾರ್ಯಸ್ಥಾನ ನವದೆಹಲಿ ಆಗಿತ್ತು 


ಪಶ್ಚಿಮ ಘಟ್ಟಗಳಲ್ಲ ಸಮುದ್ರ ಮಟ್ಟಕ್ಕಿಂತ ಸುಮಾರು 1341 ಮೀ (4400 
ಅಡಿ) ಎತ್ತರದಲ್ಲಿ ಬ್ರಹ್ಮಗಿರಿ ಶ್ರೇಣಿಯಲ್ಲಿ ಕಾವೇರಿ ಜನಿಸುತ್ತಾಳೆ. ಕಕ್ಕಬೆಹೊಳೆ, 
ಕದನೂರು ಹೊಳೆ, ಬೆಳ್ಳುಮಾಡು ಹೊಳೆ, ಕುಮ್ಮಹೊಳೆ. ಮುತ್ತಾರು ಮಡಿ ಹೊಳೆ. 
ಚಕ್ಷಿಹೊಳೆ, ಚಾರಣ ಹೊಳೆ, ಮಾಬಾಪುರ ಹೊಳೆ, ಹಟ್ಟಿಹೊಳ, ತಕ್ಕೆಹೊಳೆ, 
ಹಾರಂಗಿಹೊಳೆ (ಸುವರ್ಣವಶಿ) ಹೀಗೆ ಕೊಡಗಿನಲ್ಲಿ 12 ಹೊಳೆಗಳು (ಉಪನದಿಗಳು) 
ಕಾವೇರಿಗೆ ಸೇರಿ ಬಹಳಷ್ಟು ಪ್ರಮಾಣದಲ್ಲಿ ನೀರನ್ನು ತುಂಬಿಸುತ್ತವೆ. ಇವಲ್ಲದೆ 
ಮೂರು ಕೊಲ್ಲಿಗಳು ಸೇರುತ್ತವೆ. ಕೊಡಗಿನ ಗಡಿಯಲ್ಲಿ ಹುಟ್ಟುವ ಲಕ್ಷ್ಮಣತೀರ್ಥ, 
ರಾಮತೀರ್ಥ ನದಿಗಳು ಒಂದಾಗಿ, ಕೊಡಗಿನಾಚೆ ಕಾವೇರಿಗೆ ಸೇರುತ್ತವೆ. ಕರ್ನಾಟಕದ 
ಕಾವೇರಿ ಮೈದುಂಬಿಕೊಂಡು ಹೇಮಾವತಿಯೊಡಗೂಡಿ ಕೃಷ್ಟರಾಜಸಾಗರಕ್ಕೆ 
ಸಾಗಿಬರುತ್ತಾಳೆ. ಕೆ.ಆರ್‌.ಎಸ್‌. ನಂತರ ಇನ್ನೊಂದು ಪ್ರಮುಖ ಉಪನದಿ ಕಪಿನಿ, 


ಕಾವೇರಿಗೆ ಸೇರುತ್ತದೆ. ನಂತರ ಸುವರ್ಣಾವತಿ (ಇನ್ನೊಂದು ಬೇರೆಯೇ ಉಪನದಿ), 


ID %ಾ D ನೀ 
ಕ ಹ : ಬ ಸ 
೮ NN 4 pS gf 
ಸಾಸ $ SE ಸ ಸ » 5} 
J i I: (2 [3 § <k 
8, § ದೆ 
w ಲ ೂ ea 
_ 19, ಜೆ JEN % 
3 13 5 $9" 
i) 3 ) 
5 Bs (ಈ KC pe un 
3) ವ 8 ಗ 
3 ದ 4 13 E 
As 
> ಸ 3 
NI § 
ಸ 0) pe 9) 1 a4 
2 [- CE 
is 4 6 pe ಕ (ಛು 3 IE Rw 
j 12 ps4 ನ ¥ 
ಫಿ HB ಳೆ pe [Sy Hs [3 [es (ಲ . 
ಇ RHR 15 ೪ pe: [ 
BH pe 
Bla ES 
[ 9 ನ Ore 171 2K f 
pa: [Se Ww Kt 5) PHO ADK 
ಛಿ G 3 ಖಿ 403% ಈ ANB KS 
f ಈ ಬ ಸು [e Ne 
( 9) & ೪ > 8 24D 
| W ೧ WB otek Y ೫ನ ೦ Ul 
p ಕಥ BPE 3 BRE 
[5 ದ ( kf [6 y ME 
F Wy ರ Je EE 
೫ eh HE 13 ಲೊಚ ಹ 
[4 3D , ೫ ನಿ) 6. ! i ND 3 UB 
A ಸ a ಎ3 5 ೫” ವೀ ಥ್ರ 
A I ದಿ 2 
PR Wh 8 (3 pe 


1426 ಕರ್ನಾಟಕ ದೈತ ಚಳವಳಿ-ಸತ್ಕಾಗ್ಗಹಗಳು 


ಯೋಜನೆಯಿಂದ 13.25 ಲಕ್ಷ ಎಕರೆ ವ್ಯವಸಾಯಕ್ಕೆ $ 1979ರ ವೇಳೆಗೆ ಯೋಜನೆಯಂತೆ 
ಸಿದ್ದ ಮಾ ಮಾಡಿದೆ ಎಂದು ಆರೋಪಿಸಿತು. 1969 ಹಾಗೂ 1970ರಲ್ಲಿ ತಮಿಳುನಾಡು 
ಗ್ಗೆ ನ್ಯಾಯ ನಿರ್ಣಯಕ್ಕೆ ಕೇಳಿಕೊಂಡಿತು. ಆದರೆ ಕೇಂದದ ನೀರಾವರಿ 
ಸಚಿವ ಶೀಸೆ.ಎಲ್‌.ರಾವ್‌ ಪಸರ ಉಭಯರಾಜ ಜ್ಯಗಳ ಳ ವಿಭಿನ್ನ ಪ್ರತಿಪಾದನೆಗಳನ್ನು 
ಹ 1974ರ ನಂತರದ A ಹಕನೂ, ಪ್ರಸಾದಂ) ಕಂಡು 

ಎಂದು ಕ್ಕಾಬಿನೆಟ್ಟ ಸ ವರದಿ ಮಾಡಿದರು. 
ಕಾರಣ ಕರ್ನಾಟಕದ ಮ ಸಮರ್ಥವಾಗಿದ್ದು, "1892 ಮತ್ತು 1924ರ 
ಒಪ್ಪಂದಗಳು ಹೇರಿದ ಅಸಮಾನ ಒಪ್ಪ ಸಂದವೆಂಬುದಾಗಿತ್ತು ಅನಂತರ ತಮಿಳುನಾಡು 
ಸುಪ್ರೀಂ ಕೋರ್ಟಿನಲ್ಲಿ ದಾವೆ ಹಾಕಿದರೂ ಪ್ರಧಾನಿಯವರ ಬುದ್ದಿವಾದದಂತೆ 
ಹಿಂತೆಗೆದುಕೊಂಡಿತು. 


dq 
kN 


ದಾವೆಯನು, ಸದ. 
8 ವಿಕೆ 


ರ್ರ 
ಅಂತಿಮವಾಗಿ 1973ರಲ್ಲಿ ಎಲ್ಲ ee Ks ಮುಖ್ಯ ಔರ್‌ ಸಭೆ 
ps1 ಜಾ ಆ. pa? 


ನಡೆಯಿತು. ತಾಂತಿಕ ಸಮಿತಿಯು ರೂಪುಗೊಂಡರೂ ಯಾವ ತೀರ್ಮಾನಕ್ಕೂ 
ಮ ರದ ಸಲಹೆಯಂತೆ ಉಭಯ 

ಸಜೆ ಏರ್ಪಟ್ಟಿತು. ಆದರೆ ತಮಿಳುವಾಡು 1984ರಲ್ಲಿ 
೯ನವಾಗುವವರಿಗೆ ಯಾವ 


ಯಾವ iad ಕಸಬ ಸ ಗು ಎಂದೂ ಹೇಳಿತು. 


ಎಂದಿನಂತೆ ಮ ಮುಂದೆ  ಉಭಯರಾಜ್ಯಗಳೂ ತ ತಮ್ಮ ಅಹವಾಲು 
ಲಿಸಲು ಸಾಕ್ಷಿಗಳನ್ನು ಪ ಪರೀಕ ಕ್ತಿ ಸಲಾಯಿತು. 21.4.2006 ರಂದು ಇದ್ದ ವ .ಪಿ.ಸಿಂಗ್‌ 
ಮಿತಿಯು ವಾದ, ಪತಿ ವಾದಗಳನ್ನು ಆಲಿಸಿತು 27.7.2006 ರಂದು 


ಎರಡನೇ ಅಧ್ಯಾಯದಲ್ಲಿ ತ ತಾನು ಪತ್ತಕವಾಗಿ ಪರಿಶೀಲಿಸಿದ ಕಾವೇರಿ ಜಲ 
ವಿವಾದದ ಹಿನ್ನೆಲೆಯನ್ನು ನೀಡುತ ಕಾವೇರಿ ನದಿ ಉಪನದಿಗಳು ಹಾಗೂ 


EB: 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1427 


ಕಾವೇರಿ ಹರಿವ ಹಾದಿ ಕುರಿತಾಗಿ ಹೇಳಿದೆ. ಹಾಗೆ ಹೇಳುವಲ್ಲಿ; (11 is sadi that 
chola king constructed grand Anikat........ which formed a great irrigation sys- 
tem in Tanjavur Dist. in the first century AD) ಈ ದೊರೆ ಅಣೆಕಟ್ಟನ್ನು 
ಕಟ್ಟಿದನೆನ್ನಲಾಗಿದೆ. ಅಂದರೆ ಚೋಳನು ಕಟ್ಟಿದನೆಂದು ಊಹಿಸಲಾಗಿದೆ ಎಂಬ 
ಅರ್ಥವನ್ನು ಕೊಡುತ್ತದೆ. ನಂತರ ಉಭಯ ರಾಜ್ಯಗಳಲ್ಲಿ ಕಾವೇರಿ ಹರಿವಿನ 
ದೊರ, 1892ರ ಒಪ್ಪಂದದಲ್ಲಿ "ಹೊಸ ನೀರಾವರಿ” ಎಂಬುದರ ಅರ್ಥ ನೀಡಿ, 
ಹಿಂದೊಮ್ಮೆ ಇದ್ದ ಜಲಾಶಯದಿಂದ ನಡೆಯುತ್ತಿದ್ದ ನೀರಾವರಿ ಹಾಗೂ ಮೂವತ್ತು 
ವರ್ಷಗಳ ಕಾಲ ನೀರಾವರಿ ನಿಷ್ಟಿಯ (ಸ್ಥಗಿತುವಾಗಿದ್ದೆಡೆ ರೂಪಿಸುವ ಜಲಾಶಯವನ್ನು 
ಹೊಸ ನೀರಾವರಿ ಜಲಾಶಯ ಎನ್ನುವುದಾಗುತ್ತದೆ, ಎಂದಿದೆ. ಜಲಾಶಯದ 
ರಿಪೇರಿ, ಎತ್ತರಿಸುವಿಕೆ ಉಪನದಿಗಳ ವಿವರಗಳನ್ನು ನೀಡಿದೆ. 1892 ಹಾಗೂ 
18.02.1924ರ ಒಪಂದದ ವಿಷಯಗಳು ಹೆಚ್‌.ಡಿ.ಗಿಫಿನ್‌ ಅವರ 1914ರ ಅವಾರ್ಡ್‌ 
ಮದ್ರಾಸು ಸರ್ಕಾರಕ್ಕೆ ಭವಾನಿ, ಅಮರಾವತಿ, ನೋಯಿಲ್‌ ಹೊಸ ಜಲಾಶಯಗಳ 
ನಿರ್ಮಾಣಕ್ಕೆ ಅವಕಾಶವಾದರೆ, ಮೈಸೂರು ಸರ್ಕಾರಕ್ಕೂ ಹಾಗೆಯೇ ಜಲಾಶಯಗಳ 
ನಿರ್ಮಾಣಕ್ಕೆ ಸ್ಹಾತಂತ್ರ್ಯವಿರುವುದು ಹಾಗೂ ಅದರ ಸಂಗ್ರಹ ಸಾಮರ್ಥ್ಯದ 
ಸಂದರ್ಭವನ್ನು ಹೇಳಿದೆ. ಅಪ್ಪರ್‌ ಅಣೆಕಟ್ಟಿಗೆ ತಲುಪಬೇಕಾದ ಕಾವೇರಿ ನೀರಿನ 
ಪ್ರಮಾಣದ ಬಗ್ಗೆ ಹೇಳಿದೆ. ರಾಜ್ಯ ಪುನರ್ವಿಂಗಡನೆಯ ನಂತರ ಕರ್ನಾಟಕ 
ನಿರ್ಮಿಸಿದ ಜಲಾಶಯಗಳ (ಕಬಿನಿ, ಹೇಮಾವತಿ, ಹಾರಂಗಿ, ಸುವರ್ನಾವತಿ) 
ಬಗ್ಗೆ ತಮಿಳುನಾಡು ಎತ್ತಿದ ತಕರಾರಿನ ಬಗ್ಗೆ ಪ್ರಸ್ತಾಪಿಸಿದೆ. ನಡೆದ ಮುಖ್ಯಮಂತ್ರಿಗಳ 
ಸಭೆ ಕುರಿತೂ ಪ್ರಸ್ತಾಪಿತವಾಗಿದೆ. 


ರೈಪೀರಿಯನ್‌ ರಾಜ್ಯಗಳ ಕಾವೇರಿಯ ಮೇಲಿನ ಹಕ್ಕನ್ನು ಪ್ರಸ್ತಾಪಿಸಿ, ಹಿಂದಿನ 
ಮೈಸೂರು ರಾಜ್ಯವು ಮೇಲಿನ ರೈಪೀರಿಯನ್‌ ರಾಜ್ಯ (ನದಿ ಹರಿಯುವ ಮೇಲಣ 
ರಾಜ್ಯಗಳೂ)ವಾಗಿ ಅತ್ಯಂತ ಹೆಚ್ಚಿನ ನೀರನ್ನು ಕಾವೇರಿಗೆ ಕೊಡುವ ಪ್ರದೇಶವಾಗಿತ್ತು. 
ಆದರೆ ಮದರಾಸಿನ ತಕರಾರುಗಳಿಂದ ಕಾವೇರಿ ನೀರಿನ ಸೂಕ್ತ ಬಳಕೆಗೆ ಅಡಚಣೆ 
ಉಂಟಾಗುತ್ತಿತ್ತು ಹೀಗಾಗಿ ನದಿ ದಂಡೆಯಿಂದ ಕಾಲುವೆಗಳ ಮೂಲಕ ನೀರು 
ಹಾಯಿಸಿಕೊಂಡು ಹಾಗು ಮಳೆ ಆಶ್ರಿತ ಬೇಸಾಯಕ್ಕೆ ಹೆಚ್ಚು ಒತ್ತು ಕೂಡಬೇಕಾದ 
ಪರಿಸ್ಥಿತಿ ಇತ್ತು. ಎಂದು ಹೇಳಿ, ಮುಂದೆ ಕೆ.ಆರ್‌.ಎಸ್‌. ಮೆಟ್ಟೂರು ಜಲಾಶಯಗಳ 
ನಿರ್ಮಾಣ, ನೀರು ಸಂಗ್ರಹ ಕುರಿತು ಹೇಳಲಾಗಿದೆ. ಹಾಗು ನೀರು ಒದಗುವ 
ಯತುಮಾನ, ಬೆಳೆಗಳ ವಿಧಗಳು (ಸಾಂಬಾ, ಕುರುವ ತಾಲಡಿ), ಅವಕ್ಕೆ ಬೇಕಾದ 


1428 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ನೀರಿನ ಪ್ರಮಾಣ ಕುರಿತೂ ನಮೂದಿಸಿದೆ. ಮಧ್ಯಂತರ ಆದೇಶದ ಮುನ್ನ ಬಂದ 
ಅಹವಾಲುಗಳು 25.6.1995 ರಲ್ಲಿ ಬಂದ ಆದೇಶ, ಕರ್ನಾಟಕ ಕಾವೇರಿ ಕಣಿವೆ 
ನೀರಾವರಿ ಸಂರಕ್ಷಣಾ ಆರ್ಡಿನೆನ್ಸ್‌, ಸಂಸತ್ತಿನ ನಡವಳಿಕೆಗಳು, 205 ಟಿ.ಎಂ.ಸಿ 
ನೀರನ್ನು ಕರ್ನಾಟಕವು ತಮಿಳುನಾಡಿಗೆ ಬಿಡಬೇಕಾದ ಮಧ್ಯಂತರ ಆದೇಶ ಹಾಗೂ 
ಬಿಡಿಸಬೇಕಾದ ಒಪ್ಪಂದದ ಸಂಬಂಧೀ ಸಮಸ್ಯೆಗಳು, ಸಾಂಪ್ರದಾಯಿಕ ಹಕ್ಕಿನ 
ವಿಷಯದ ಮಾನ್ಯತೆ ಇದೆಯೇ? ಅಂತರ್ಜಲ ಲಭ್ಯತೆ ಇತ್ಯಾದಿ 50 ಪ್ರಶ್ನೆಗಳನ್ನ ತ್ತಿ 
ಹೇಳಿದೆ. ಕಾವೇರಿ ನದಿ ಪ್ರಾಧಿಕಾರದ ಸ್ಪರೂಪ (11.8.1998)ವನ್ನು ವಿವರಿಸಿದೆ. 
ಇದಿಷ್ಟು 1ನೇ ಸಂಪುಟದ ಸಾರಾಂಶ, ಇದೊಂದು ವರದಿಯ ಸಮಗ್ರ ಪೀಠಿಕೆ 
ಎನ್ನಬಹುದು. 


ಎರಡನೆಯ ಸಂಪುಟದಲ್ಲಿ 1892 ಮತ್ತು 1924ರ ಒಪ್ಪಂದಗಳ ಕುರಿತ 
ವಿವೇಚನೆ ಮಾಡಲಾಗಿದೆ. ಉಭಯ ರಾಜ್ಯಗಳು ಅನುಸರಣೆಗಿಟ್ಟ ಒಪ್ಪಂದಗಳು 
ಇಚ್ಛಾನುಸಾರಿಯೇ ನಿರಂಕುಶವೆ ಹಾಗೂ ಸಿಂಧುವೆ? ಎಂಬುದರ ಪರಿಶೀಲನೆ 
ಮಾಡಲಾಗಿದೆ. ನಡೆದ ವ್ಯವಹಾರಗಳ ಚಿತ್ರಣವನ್ನು ನೀಡಲಾಗಿದೆ. ಈ ಸಂದರ್ಭದಲ್ಲಿ 
ಉದಕ ಮಂಡಲದಲ್ಲಿ 10.5.1890ರಲ್ಲಿ ನಡೆದ ಚರ್ಚೆಯಲ್ಲಿ ಮೈಸೂರು ದಿವಾನರ 
ಮಾತನ್ನು ಉದ್ದ ಮಾಡಲಾಗಿದೆ. 


Mysore has a natural right to the full use of all the water in 
its territory, but such a natural right is limited by the rights to 
supply which have been acquired by preseription on behalf of 
works in Madras. In exercising its natural right, Mysore may do 
anything which does not injuriously affect the enjoyment of its 
acquired rights by Madras, or materially diminish the supply to 


madras works. 


The Madras rights extend only to the supply which has 
been actually turned to account for irrigation. All the rivers flow- 
ing from Mysore into Madras pour an unused surplus into the 
sea. Mysore may intercept and take measures to utilize such 


surplus and in view to its interest in it and to preventing the 


ಕಾವೇರಿ: ಜಲವಿವಾದ - ಐತೀರ್ಹ - ಚಲುದಲಿಗಳು 1429 


growth or enlargement of the Madras prescriptive rights may as 
well claim to be informed of and cbject to new works constructed 
in Madras for utilizing the river flow as Madras may in regard to 
what is being done in Mysore. 


ಇಲ್ಲಿ ಮೈಸೂರಿಗಿರುವ ನೈಸರ್ಗಿಕ ಹಕ್ಕನ್ನು ಮಾನವ ನಿರ್ಮಿತದಲ್ಲಿ ಸಂಪಾದಿತ 
ಹಕ್ಕಿನಿಂದ : ಅಡ್ಡಿಗೊಳಿ? ವುದು ಸಲ್ಲ ಎಂಬ ಧ್ದನಿ ಇದೆ. ಹಾಗೂ ಕಾವೇರಿಯನ್ನು 
ನೀರಾವರಿಗೆ ಬಳಸಿಕೊಳ್ಳಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳದೆ 
ವ ತ್ತಿದೆ, ಎಂಬ ಅಂಶವ ವನ್ನು K 

ಜೆಸಿರುವ 1892ರಲ್ಲಿಯ ನಿಯಮಗಳನ್ನು ಮನರ್‌ ನಮೂದಿಸಲಾಗಿದೆ. 


3 
pa 
5 
[A 
2° 
[aN 
ಸ 

16 
Cl 
€L 
[ek 
0 
2 


1. New imigation Reservoirs’ sha!l mean and include such irriga- 
tion reservoirs or tanks as have not before existed or having once ex- 


isted, have been abandoned and been in discuss for more than 30 


Years past 


ii. H ‘new imigation Reservoir’ fed by an anicent across a stream 


shall be regared as a ‘New irrigation Reservoir across’ that stream. 


iii. ‘Repair of irrigation Reservoirs’ shall include increase ofthe 
level of waste weirs and other improvements of existing lirigation res- 
ervoirs or tanks provided that either the quantity of water to be 
imponded...is not more than the quantity previously impornded or the 
area previously irmigated by them.. 


iv. Any increase of capacity other than what falls under ‘Repair 
of irrigation Reservoirs’ ..regarded as ‘New Irrigation Reservoir’. 


12.5.1911ರಲ್ಲಿ ಸರ್‌ಜಾನ್‌ ಬೆನ್‌ಟನ್‌ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ 
ಇರಿಗೇಷನ್‌. ಇಂಡಿಂಶಾ ಸರ್ಕಾರ, ಮೈಸೂರು ಕಾವೇರಿಯಿಂದ 
ಜಲಸಂಗ್ಲಹಗಾರವನ್ನು ಕಟ್ಟುವ ಯೋಜನೆಯ ಸಂದರ್ಭದಲ್ಲಿ ಬರೆದ ಟಿಪ್ಪಣಿಯಲ್ಲಿ 
ಪುಸ್ತಾಪಿಸಿರುವ ಮೈಸೂರು ಜಲಾಶಯ ಯೋಜನೆಯೂ ನೀರಿನ ಕಡಿತ ಮಾಡದೆ. 


1430 ಕರ್ನಾಟಕ ದ್ವೈತ ಚಳವಳಿ-ಸಶ್ನಾ ಹಗಳು 


“Slould be based on the surplus water left over aficr operating 
the Madras delta irrigation system. ಎಂಬ ಮದರಾಸಿನ ಚಿಂತನೆಯಂತೆ 
ಒಪ್ಪಿಕೊಳ್ಳುವುದುಚಿತ ಎಂದಿದ್ದಾನೆ. ಆದರೆ ಇದು ಮ್ಲ ನ ಪೂರ್ಣ ಸಮತವೆಂದು 
ತೋರಲಿಲ್ಲ. ಅನಂತರ 12.5. 1914ರ ಮಧ್ಯಸ್ತಕೆದಾರ ಸ ಹೆಚ್‌.ಡಿ. ಗ್ರಿಫಿನ್‌ ಇಟ್ಟ 
ಸಲಹೆಗಳು ಸ ಸಮರ್ಪಕವೆನ್ನಬಹುದಾಗಿದ್ದರೂ' ಅದಕ್ಕೆ ಗ ಮಿತಿಗಳೂ ಇದ್ದುವು. 


ಮೆಸೂರು 1892 ಸ 1924ರ ಒಪ್ಪಂದಗಳನ್ನು Under Some Computi- 


5/05’ ಒಪ್ಪಬೇಕಾಗಿತ್ತು ಎಂದು 1974ರಲ್ಲಿ ಆ ಒಪ್ಪಂದ ಮುಗಿಯಿತು ಎಂಬುದು 
ಕರ್ನಾಟಕ ರಾಜದ ನಿಲುವು ಅಲ್ಲದೆ ಹೊಸ ಯೋಜನೆಗಳನ್ನು ಮದರಾಸು 
ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಕೈಗೊಳ್ಳಬಾರದೆಂದು ಹೇಳುವಲ್ಲಿ ಶೀರ 
ವಿರ್ದಯ ಒರಟು ನಡೆಯದಾಗಿತ್ತು ಎಂದೂ ಹೇಳಿದೆ. ಅದೇ ಮದರಾಸು 
ಸರ್ಕಾರವು ಈ ಒಪುಂದಗಳಲ್ಲಿ ಶಾಶ್ವತ ಎ೦ದು ಹೇಳಿಕೊಂಡಿತು. ಆದರೆ ಒಪಂದದ 


ಅಂಶಗಳು ಹೇರಿಕೆಯಾಗುವುದು ಹಾಲಿ ಸ್ಪರೂಪ 


wd 
ಬ ೬ 
TR A » ] ಮೋಲೆ [os 5 
ಬಗ್ಗೆ ಪರಿಶೀಲನೆ ಆಗತ್ನ ಎಂದು ವರದಿ ಹೇಳಿದೆ. ಈ ಸಂದರ್ಬದಲ್ಲಿ ಉಭಯ 


pS | 
ಬಣ್ಗೆ ್ಯ ರ್ಫದಲ್ಲಿ 
ಪಕ್ಷಗಳು ಕೊಟ್ಟ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ತಮಿಳುವಾಡು ತನಗೆ 
ಪಿಸ್ನಿಪ್ಪೀವ್‌ (ಸಾಂಪ್ರದಾಯಕ) ರೈಟ್ಸ್‌ ಅನ್ನು ರಕ್ಷಿಸಿಕೊಡಬೇಕೆಂದು ಕೇಳಿದ ಬಗ್ಗೆ 
ಹೇಳಲಾಗಿದೆ. ಆದರೆ ಇಂಡಿಯಾ ಸರ್ಕಾರವು ಕಾವೇರಿ ನೀರಾವರಿ ವ್ಯವಸ್ಥೆಯಲ್ಲಿ 
ಪಿಸಿಪ್ರೀವ್‌ ರೈಟ್ಸ್‌ ಕುರಿತು ಏನೂ ಹೇಳಹೋಗಿಲ್ಲ. ಕಾರಣ 1924ರ ಒಪ್ಪಂದವು 
ಪಿಸ್ತಿಪ್ಟೀವ್‌ ಹಕ್ಕನ್ನೇ ಅವಲಂಬಿಸಿ ರೂಪಿಸಿದುದಾಗಿರಲಿಲ್ಲ. ಒಪ್ಪಂದದ 
ಸಂವಿಧಾವಾತಕೆ ಹಾಗೂ ಕಾಮೂಮನಮು ಸಾ ಕುರಿತೂ ಪ್ರಸ್ತಾಪಿಸಲಾಗಿದೆ 


೬ p pS — 
ರ ನಿರಂತರವಾದುದಲ್ಲ ಎಂಬುದಕ್ಕೆ 
ಕೊಟ್ಟ ಕಾರಣವನ್ನೂ ಹೇಳಲಾಗಿದೆ: “Stand still Agreements’ entered 
into by the Govt. of India with vanous Indian States were purely tempo- 


rary airan gements’ 


ಒಪಂದಗಳ ಬಂಗ ಹಾಗು ಪರಿಣಾಮಗಳ ಕುರಿತು ಉಭಯರಾಜ ಗಳ 


[oN] 


ಸಂಬಂಧದಲ್ಲ ಕಟ್ಟಿದ ಅಣೆಕಟ್ಟುಗಳ ಬಗ್ಗೆ ಅವು ತಳೆದಿರುವ ನಿಲುವು 


ಸಮರ್ಥಿಸಿಕೊಂಡಿರುವ ಯೋ ಜನಾಕಾರ್ಯಗಳನ್ನು ಹೇಳಲಾಗಿದೆ. 

ಕಾವೇರಿ ಕಣಿವೆಯ ಜಲಹಂಜಿಕೊಳ್ಳುವ ಬಗ್ಗೆ ಕೆಲವಾರು ಪ್ರದೇಶಗಳು 
ಮದರಾಸಿನಿಂದ ರಾಜ್ಯ ಪುನರ್ವಿಂಗಡಣೆಯ ಸಂದರ್ಭದಲ್ಲಿ ವರ್ಗಾಯಿಸಲ್ಪಟ್ಟ 
ಕಾರಣ, ಕಬಿನಿ, ಪಂಬರ್‌ ಭವಾನಿ ನದಿಗಳ ನೀರಿನ ಪಾಲು ತನಗೂ ಇರುವ 


ಕಾನೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1431 


ಬಗ್ಗೆ ಕೇರಳವು ತನ್ನ ಹಕ್ಕಿನ ಪ್ರತಿಪಾದನೆ ಮಾಡಿರುವುದನ್ನು ವಿವರವಾಗಿ 
ತಿಳಿಸಲಾಗಿದೆ. ಅದರ ಜಲವಿದ್ಯುತ್‌ ಯೋಜನೆಯ ಸಂದರ್ಭವನ್ನು ಹೇಳಲಾಗಿದೆ. 
ಹೀಗೆಯೇ ಕೇಂದ್ರಾಡಳಿತ ಪ್ರದೇಶವಾದ ಪಾಂಡಿಚಿರಿಯ ಕಾರೈಕಲ್‌ ಪ್ರದೇಶದ 
ನೀರಾವರಿಗಾಗಿ ಕಾವೇರಿ ನೀರಿವ ಪಾಲನ್ನು ಬಯಸಿರುವ ಬಗ್ಗೆಯೂ 
ವಿವರಿಸಲಾಗಿದೆ. 


ಮೂರನೆಯ ಸಂಪುಟದಲ್ಲಿ ಭೂ ಮೇಲ್ಮೈ ಜಲದ ಹರಿವು, ನೀರಿನ 
pr ರುಗುಣವಾಗಿ ಹಂಚಿಕೆಗೆ ಬೇಕಾದ ಪ ನೆಲದ ನೀರು 
(ಅಂತರ್ಜಲ) ಪರ್ಯಾಯ ಜಲಸಂಪನ್ಮೂಲ ಎಂಬ ಮೂರು ಶೀರ್ಷಿಕೆಗಳಡಿಯಲ್ಲಿ 
ರಾಜ್ಯಗ ಗಳಿಗೆ ಸರಿಯಾದ ಪಾಲು ಒದಗಿಸ ಬೇಕಾದ ಬಗ್ಗೆ ಜೆ೦ತಿಸಲಾಗಿದೆ. 
ಅದ್ಯಯನಿಸಲಾಗಿದೆ. 


ಮೇಲ್ಮೈ ಜಲದ ಹರಿವಿನಲ್ಲಿ, ಲಭ್ಯ ವೀರಿನ ಪಮಾಣ ಮಳೆಯ ಮಾದರಿ, 
ಪ್ರ 
ಧಾಳಿಯ ಪದೇಶದ ಮಣ್ಣು. ಸಸ ಹವಾವೈವಿಧ್ಯದ ಲಕ್ಷಣಗಳ ಬಗ್ಗೆ 


ಈ RB) 
ಗಮನಿಸಬೇಕು, ಅಂತರಾಜದ ಪ್ರಸುತ ಪರಿಸ್ಥಿಶಿಯನ ನ್ನುಪ ಪರಿಗಣಿಸಬೇಕು. ಕೇರಳ, 
u pa) 


ಮೈಸೂರು. ಕರ್ನಾಟಕ, ತಮಿಳುನಾಡು ನಡುವಣ ಜಲ ಹೊಂಬಾಣಿಕೆ ನಂತರದ 

ಸಂಘ ರ್ಷಗಳು, ಕಾವೇರಿ ನೀರಿವ ವರ್ಷಾವಧಿ ಬಳಕೆಯಪಟಿ, ಹವಾಮಾನ, 

ಮಳೆ - ಜಲಸಂಪನೂಲಗಳು, ಬೇಸಗೆ, ಮುಂಗಾರು, ಹಿಂಗಾರು ಮಳೆ, ಭೂಮೇಲ್ಲೆ 

ಜಲದ ಬಳಕೆ ಕುರಿತು ಹ ಪರಿಶೀಲನೆ; ಇಳುವರಿ, ಕೇರ ಳಕ್ಕ ಒದಗಬೇಕಾದ 
ತೆ 


ಮಿಳುವಾಡಿನ "ಗಾಂಡ್‌ ಅಣೆಕಟ್ಟು, ಕುರಿತೆಲ್ಲ ಹೇಳಲಾಗಿದೆ. 
ಜಲ 


pO; pe 
ಮೆಟೂರು ಆಣೆಕಟ್ಟೆಯ ಜಲದಿಳುವರಿ, ಕೊಲೆರೂ ಅಣಿಕಟ್ಟನ ಬದಿಳುವರಿ 
ಬಗ್ಗೆಯೂ ತಿಳಿಸಿದೆ. ಬಳಕೆಗಾಗುವ ಜಲಸಂಪನ್ಮೂಲಗಳ ಕುರಿತೂ ನಮೂದನೆ 


ಇದೆ. ಹಾಗೂ ಆದರ ಅಭಿವೃ ದಿಗೆ ಕ್ಕ ಕೃಷಿಯ ಯ ಹಿನ್ನೆ ಬೆಯಲ್ಲಿ ಗಮನಿಸಬೇಕೆಂದಿದೆ. 


% 


ಅಂತರ್ಜಲ (ನೆಲಮೊಳಗಣ ನೀರು)ದ ಕುರಿತು, ಹ ಜಲಚಕ್ರದ 
ಅಂಗವಾಗಿ ಮೇಲ್ಮೈ ಜಲದಂತೆಯೆ ನೀರಾವರಿಗೂ ಉಪಯೋಗಕಾರಿ ಎಂಬ 
ಅಂಶವನ್ನು ಒತ್ತಿ ನ ಅದು ರೂಪುಗೊಳ್ಳುವ ಸಂಕ್ಷಿಪ್ತ ವಿವರವನ್ನು ನೀಡಿದೆ. 
ನೀರಾವರಿ ಕೃಷಿಗೆ ಮಳೆ, ಮೇಲ್ಮೈಜಲ (ನ ದಿ) ಹಾಗೂ ತೆರೆದ ಮತ್ತು ಕೊಳವೆ 
ಭಾವಿಗಳ ಮೂಲಕ ಜಿಗಿದ ಆ ದ ರ್ಜಲದ ಪ್ರಮಾಣವನ್ನು ಮಂಡಿಸ ಲಾಗಿದೆ. ಈ 
ಆಂತರ್ಜಲವನ್ನೂ ಜಲಸಂಪನ್ಮೂಲಬವಾಗಿ ಕೃಷಿ ನೀರೊದಗಣಿಗೆ ಬಳಸಲಾಗದು 
ಎಂಬ ತಮಿಳುನಾಡಿನ ವಾದಕ 


ಕ್ವಹೆ ಮ ಒತ್ತು ಕೊಟ್ಟು ಹೇಳಿದಂತಿದೆ. ಕೆಲಮಟ್ಟಿಗೆ 


1432 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಜಲ ಭೂವೆೆ ೈಜ್ಞಾನಿಕ ಮೌಲ್ಯಮಾಪನದ ಕುರಿತೂ ಮಂಡಿಸಲಾಗಿದೆ. Waid 
ಸಪೂರ ಅವಶ್ಯಕತೆಯನ್ನು ಹೇಳಿದೆ. ಒಟ್ಟಾರೆ ಅಂತರ್ಜಲವು ಕ್ಕ 
ಪರ್ಯಾಯ ಜಲ ಸಂಪನ್ನೂಲವಾಗಬಲ್ಲದೆ? ಎಂಬ ಪ್ರಶ್ನೆಗೇ ಹೆಚ್ಚು hak 
ಹೇಳಿದಂತಿದೆ. ತಮಿಳುನಾಡು, 20 ಟಿ.ಎಂ.ಸಿ ಯಷ್ಟು ಅಂತರ್ಜಲವನ್ನು ಮೇ ಲ್ಕ 
ಜಲದೊಡನೆ ಬಳಸಿಕೊಳ್ಳಬಹುದೆಂದೂ ಹೇಳಿದೆ." ಇದರ ವ ನ 
ಹಂಚಿಕೆಯ ತೀರ್ಪಿನಲ್ಲಿ ಆಗಿರುವುದು ಸ ಸಷ್ಟ. 


ಸಂಪುಟ ನಾಲ್ಕರಲ್ಲಿ, ಆಂತರ್‌ರಾಜ್ಯ ಅಥವಾ ಅಂತರಾಷ್ಟ್ರೀಯ 
ಜಲಹಂಚಿಕೆಂತು ಸೂತಗಳು, ಕಾವೇರಿ ಕಣಿವೆಯಲ್ಲಿ ತಮಿಳುನಾಡು 
ಭಿವೃದ್ದಿಗೊಳಿಸಿರುವ ನೀರಾವರಿ ಪ್ರದೇಶ, ಕಾವೇರಿ ಕಣಿವೆಯಲ್ಲಿ ಕರ್ನಾಟಕ 
ಅಭಿವೃದ್ಧಿಗೊಳಿಸಿರುವ ನೀರಾವರಿ ಪ್ರದೇಶದ ಬಗ್ಗೆ ಹೇಳಿದೆ. ಉಭಯ ರಾಜ್ಯಗಳ 
ವಕೀಲರವಾದಗಳ ಬಗ್ಗೆಯೂ ಹೇಳಿದೆ. ತಮಿಳು ನಾಡಿನ ಐತಿಹಾಸಿಕ ಅಂಶಗಳೆಂದು, 
ಪ್ರಾಚೀನವೆಂದು ಅದರ ಅಣೆಕಟ್ಟು ಸಂಪ್ರದಾಯವನ್ನು ಹೇಳಿದೆ. ಕರ್ನಾಟಕ 
ಸಂಬಂಧದಲ್ಲಿ ಯಾದರೋ ಐತಿಹಾಸಿಕ ಅಂಶಗಳೆಂದು ನಮೂದನೆಗಳನ್ನು 1924ರ 
ವಿಷಯಗಳನ್ನೇ ಹೆಚ್ಚು ಮ ಹೀಗಾಗಿ ಜಲ ಹಂಚಿಕೆ ಸೂತ್ರಗಳ 
ಹಿನ್ನೇಃ ಯಲ್ಲಿಯೂ, ಕರ್ನಾಃ ಟಕದ ಐತಿಹಾಸಿಕ ಪ್ರಾಚೀನ ಅಂಶಗಳಿದ್ದರೂ ಅವುಗಳ 
ನ ಆಗದಿರುವ ಕಾರಣ, ಇತೀರ್ಪಿನ ಮೇಲೆ ಪರಿಣಾಮ ಬೀರಿರುವಂತಿದೆ. 
ನ್ಯಾಯಾಧಿಕರಣವು ಈ ಬಗ್ಗೆ ಇತಿಹಾಸವನ್ನು ಕದಕಿಲ್ಲದಿರುವುದು ಸಷ್ಟ 


5ನೇ ಸಂಪುಟವು 9 ಅಧ್ಯಾಯಗಳ ಸುದೀರ್ಪ ಮಂಡನೆಯಾಗಿದೆ. ಮೊದ 

ಅಧಾಯದಲ್ಲಿ ಕಾವೇರಿ ಕಣಿವೆಯ ರಾಜ್ಯಗಳಾದ ಕರ್ನಾಟಕ ಮತು 

ತಮಿಳುನಾಡಿನಲ್ಲಿಯ ಬೆಳೆಗಳು ಮತ್ತು ಬೆಳೆಗೆ ನೀರಿನ ಆಗತ್ಯ ಕುರಿತು 

ನಪಿಸಲಾಗಿದೆ. ನಂತರ ಅನುಕ್ರಮವಾಗಿ ಕಾಷೇರಿ ಅಥವಾ ಆದರ € ಉಪನದಿಗಳ 

ನೀರು ಕುಡಿಯಲು, ನೀರಾವರಿಗೆ ಜಲವಿದ್ದುತ್‌ ಉತ್ಪಾದನೆ, ಕೈಗಾರಿಕೆ ಫು 
ಸೆ 


ಪರಿಸರ ೦ರಕ್ಷಣೆ ಇತ್ಯಾ ದಿಗಳಿಗೆ ಬಳಕ್ಕೆ; ಉಭಯರಾಜ್ಯಗೇ ಳಲ್ಲಿ ಬೆಳೆಯುವ ಬೆಳೆಗಳ 
ಮಾದರಿ, ಅವುಗಳಿಗೆ ಅಗತ್ಯವಿರುವ ನೀಡು, ಬೆಳೆಯುವ ಅವಧಿ ಇತಾದಿ ವಿವರಗಳ 


ಜೆಳೆ ಪಂಚಾಗದ ಅಧಾರದ ಮೇಲೆ ನೀರಿನ ಹಂಚಿಕೆ; ಗೃಹ ಮತು ಕೈಗಾರಿಕೆಗಳಿಗೆ 
ಅಗತ್ಯವಿರುವ ಕಾವೇರಿ ಜಲಪ್ರಮಾಣ; ಪರಿಸರ ಸಂರಕ್ಷಣೆ-ನಿರ್ವಹಣೆ ಹಾಗೂ 
ಆವಿಯಾಗಿ ಹೋಗುವ ನೀರಿನ ಪ್ರಾಕೃತಿಕ ಚರ್ಕೆ ಕುರಿತ ವಿವರಗಳು; ಕೇರಳ 
ಹಾಗೂ ಕೇಂದ್ರಾಡಳಿತ ಪ್ರದೇಶವಾದ ಪಾಂಡಿಚೆರಿಗೆ ಒದಗಬೇಕಾದ ಕಾವೇರಿ 


0 A 
a ಇ ಫಿ 2 9 6 F 
ಗ SEES SE 
ಮ BGP 13 I 
LE Je QW % ನ a 
9 ಜನ Ne ಇ ಸ © KH 2a OD Kk 
0 p. () HN iw 8 4 | 3 3 
ಫಯ SBS Spy PS 
ಬ್ರಿ 13 DN ಘು ಸಿ ಸ MN 
DTG ಗ © A Bg a ~B2HR 
pS 5 NI ೧ [6a 15) 4 #೫ ಎ Ke 12 
fk ps) ae 2 pp [s H 3 2 
0) 43 4 dr Dex xy CO KK pe 13 4 ಎ ೨ 0 
yO i ನ ೨ 0೦ 3: 4 py ) po ಲೆ ವ | m೫ 
Kg: De 13 Ny 13 ೨ [4 py 1 ps ke | ¥) 0 43 Ve 4 4 p 
CN _ 4% C [ CREEK ಗ 
£) © 5 IE oy AE K © KR [EE ES: (ನ 
PAR 0೦ ಬ f R D ae W- 1 
M 1 ps ರ i i CR 
x ಲ 4 y fA x ಈ p 
ಕಜ 0B 1 2k 3 GRrFEcYGA 
೫ DE: poi 4 ವಿ ಬ 3: HED SN ನ HB 
> RS 4 &« HB <3 [ವ ) ನ [ p J 
೫ 5 yy KS] ks ರ ಲ \) © f SN LS) £ 3 
\ ೪. [YE ಗ) ES ; ದಿ ™ ಈ 4 Il £ [3 
sa ೧% 3 15, 5 OE 43 Af ೬ 9 ೫ (4 
[ 8) ಸ 8) ‘p (3 13 % a pl P p> \3 fo aD 
i | ಲ i» ps pu a ೬) A Ic o ) © 6 0 
ಫಿ 5 ww C3 Genk ರ “ADO [ey 
pe re 45 Rk E LC EE 
i AEBEG Buh $e ge PEA 
15) PRE: Ww o Ta Te ನ 4 HH ಡೆ [is 
4 6) ಸ Ss 2 TE 5 Kr ತೆ G 13 | WP 
H »T ap pS us 1 44 KC (4 Ww ಹಿ ( RR) ೭ TH 
3 ಸ 2 ಛಿ A ಹ Fe: 2 ಥ್ರ Pg KR: 
8 SNES 3K HHO 
kl HBR SE KS REET 
3 Hy ES 5H GS ರಣ 
l 3 4 [5 ಖ್‌ § 2 ೧ py SC 
14 Bb f ೪) ಳಾ PF (3 ಸ್ತಿ by ಬು H py) ಮ ( I 
4 px ಲ ¢ ky ಸ 5 4) 12) 3 1) fA ಬ್ಲ 0 x PR A 
( 0 1 ಹ ಬ ವೈ [A 3! NN 4 5B Ny et 172 © 
35 88 2 5 J ih 0 9} ( 3 4 ಪಿ Je ನ H) ೫ ೨ 
OSES HS STS ಿ'5 *S BS 
3 ed cok OD {3 ೮ [9 KH ಚಿ KY 
13 ap {3 5 O08 
a೮ 1 a3 HB 2 


Court Masters 
Cauvery Water Disputes Tribunal 
Cauvery Water Disputes Tribunal 
Final Order 
The Tribunal hereby passes, in conclusion the following order:- 
Clasue-l 


This order shall come into operation on the date of the publication 
of the decision of this Tribunal in the official gazette under Section 6 of 


the Inter-State Water Disputes Act, 1956 as amended from time to 
time. 


Clause - 11 
Agreements of the years 1892 and 1924: 


The Agreements of the years 1892 and 1924 which werc ex- 
ecuted between the then Governments of Mysore and Madras cannot 
be held to be invalid, specially after a lapse of about more than 110 and 
80 years respectively. Before the execution of the two agreements, 
there was full consultation betweent the then Governments of Madras 
and Mysore. However, the agreement of 1924 provides for review of 
some of the clauses after 1974. Accordingly we have reviewed and re- 
examined various provisions of the agreement on the principles of just 
and equitable apportionment. 


Clause - UI 
This order shall supersede- 


i) The agreement of 1892 between the then Government of Ma- 
dras and the Government of Mysore so far as it related to the Cauvery 
river system. 


ii) The agreement of 1924 between the then Government of 
Madras and the Government of Mysore so far as it related to the Cauvery 
river system. 


ಕಾವೇರಿ: ಜಲವಿವಾದ - ಐತೀರ್ಸ್ಷು - ಚಳುವಳಿಗಳು 1435 


Clause IV 


The Tribunal hereby determines that the utilisable quantum of 
waters of the Cauvery at Lower Coleroon Anicut site on the basis of 
50% dependability to be 740 thousand million cubic feet-TMC (20,954 
M.cu.m). 


Clause-V 


The Tribunal hereby orders that the water of the river Cauvery 
be allocated in three States of Kerala, Kamataka and Tamil Nadu and 
U.T. of Pondicherry for their beneficial uses as mentioned here under:- 


i) The State of Kerala - 30 TMC 
ii) The State of Karnataka - 270 TMC 
iii) THe State of Tamil Nadu - 419 TMC 
iv) U.T. of Pondicherry - 7 TMC 

726 TMC 


In addition, we reserve some quantity of water for (i) environ- 
mental protection and (11) inevitable escapages into the sea as under:- 


1) Quantity reserved for environmental - 10 TMC 
protection 
ii) Quantity deternined for inevitable - 4TMC 


escapages into the sea 
i4 TMC 
Total (726+14) 740 TMC 
Clause-VI 


‘The State of Kerala has been allocated a total share of 30 TMC, 
the distribution of which. in different tributary basins is as under: 


1436 ಕರ್ನಾಟಕ ಥೈ ತ ಚಳವಳಿ-ಸತ್ಯಾಗ್ರಹಗಳು 


() Kabini sub - basin - 21 TMC 
(ii) Bhavani sub - basin - 6 TMC 
(11) Pambar sub - basin - 3 TMC 
Clause - VII 


In case the yield of Cauvery basin is less in a distress year, the 
allocated shares shall be proportionately reduced among the States of 
Kerala, Karmata, Tamil Nadu and Union Territory of Pondicherry. 


Clause - VII 


The following inter-State contact points are identified for moni- 
toring the water deliveries: 


(i) Between Kerala and Karanataka ; Kabini reserviour 
site 


(1) Between Kerala and Tamil Nadu 
a) For Bhavani sub-basin : Chavadiyoor G.D.site 


Itis reported that Chavadiyoor GD. Site was being earlier oper- 
ated by the State of Kerala which could be revived for inter-State ob- 
servations. 


b) for Pambar sub- basin : Amaravathy reservoir site 


ill) Between Karnataka and Tamil Nadu : Billigundulu G.D.Site/ 
any other site on common border 


iv) Between Tamil Nadu and Pondichery : Seven contact points 
as already in operation 


Clause - IX 


Since the major shareholders in the Cauvery waters are the States 
of Karnataka and Tamil Nadu, we order the tentative monthly delivaries 


ಕಾವೇರಿ: ಜಲವಿವಾದ - ಐತಿೀರ್ಹ - ಚಳುವಳಿಗಳು 1437 


during a normal year to be made available by the State of Karnataka at 
the Inter-State contac point presently identified as Billingundulu guage 
and discharge station located on the common border as under :- 


Month TMC Month TMC 
fume 10 December $ 

July 34 January 3 

August 50 February 2.5 
September 40) March 2.5 
October 22 April 2.5 
November 15 May 2.5 

192 TMC 


The above quantum of 192 TMC of water comprises of 182 TMC 
from the aliocated share of Tamil] Nadu and 10 TMC of water allocated 
for environmental purposes. 


The above montlly releases shall be broken in 10 daily intervals 
by the Regulatory Authority. 


The Authority shal] properly monitor the working of monthly sched- 
ule with the help of the concerned States and Centrai Water Comunis- 
sion for a period of five years and if any modification/adjustment is 
needed in the schedule ‘hereafter, it may be worked out in consultation 
with the party States and help of Central Water Commission for fuiure 
adoption without changing the annual allocation amongst the parties. 


Clause - X 


The available utilisable waters during a water year will include 
the waters carried over from the previous water year as assessed Of. 
ihe 1st of June on the basis of stored waters available on that date in al} 
the reservoirs with cffective storage capacity of 3 TMC and above. 


1438 ಕರ್ನುಟಕ ರೈತ ಚಳವಳಿ-ಸಪಶ್ಕಾಗ್ರಹಗಳು 


Clause - XY 


Any upper riparian State shall not take any action so as to affect 
the scheduled deliveries of water to the lower riparian States. How- 
ever, the States concerned can by mutual agreement and in consulta- 
tion with the regulatory Authority make any amendment in the paitern 


of water deliveries. 


ಸ್ತ 


Clause - Af 


The use of underground waters by any riparian State and U.T. of 
Pondicherry shall not be reckoncd as usc of the water of the river 


Cauvery. 


The above declaration shali not in any way aiter the rights, If any, 
under the law for the time being in force, of any private individuals, 
bodies or authorities. 


Clause - XIX 


The States of Karnataka and Tamil Nadu brought to our notice 
that a few hydro-power projects in the common reach boundary are 
being negotiated with the National Hydro-Power Corporation (NHPC). 
I: this connection, we have oniy to observe that whenever any such 
hydro-power project is consiructed and Cauvery waters are stored in 
the roservolir, the pattern 5f downstream releases should be consistant 


with our order so that the imigation requirements are nut jeoparadized. 
Clause - XIV 


Use of water shall be measured by the extent of its depletion of 
the waters of the river Cauvery including its tributaries in any manner 
whatsoever; the depletion would also include the evaporation losses 
from the reservoirs. The storage in any reservoir across any slream of 
the Cauvery river system except the annual evaporation losses shall 
form part of the available water. The water diverted from any reservoir 
by a State for its own use during any water year shall be reckoned as 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1439 


use by that State in that water year. The measurement for domestic 
and municipal water supply, as also the industrial use shall be made in 
the manner indicated below. 


use Measurement 


Domestic and Municipal By 20 percent of the 

water supply quantity of water diverted 
or lifted from the river or 
any of its tributaries or 
from any reservoir, 
storage cr canal. 

Industrial use By 2.5 percent of the 
quantitiy of water 
diverted or lifted from the 
river or any of its 
tributaries or from any 
reservoir, storate or canal. 


Clause - XV 


If any riparian State or U.T. of Pondichery is not able to make use 
of any portion of its allocated share during any month in a particular 
water year and requests for its storage in the designated reservoirs, it 
shall be at liberty to make use ofits unutilized share in any other subse- 
quent month during the same water year provided this arrangement is 
approved by the implementing Authority. 


Clause - XVI 


Inability of any State to make use of some portion of the water 
allocated to it during any water year shall not constitute forfeiture or 
abandonment of its share of water in any subsequent water year nor 
shall it increase the share of other. State in the subsequent year if such 
State has used that water. 


Clause - XVII 


In addition, note shall be taken of all such orders, directions, rec- 
ommendations, suggestions etc., which have been detailed earlier in 


1440 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


different chapters/volumes of the report with decision for appropriate 
action. 


Clause - XVII 


Nothing in the order ofthis Tribunal shall impair the right or power 
or authority of any State to regulate within its boundaries the use of 
water, or to enjoy the benefit of waters within that State in a manner not 
inconsistent with the order of this Tribunal. 


Clause - XIX 
In this order, 


{a) “Normal year” shall mean a year in which the total yield ofthe 
Cauvery basis in 740 TMC. 


(b) Use of the water of the river Cauvery by any person or entity 
of any nature whatsoever, within the territories of a State shall be reck- 
oned as use by that site. 


(c) The expression “Water year’ shall mean the year commenc- 
ing on Ist June and ending un 31st May 


(4) The “Irrigation season” shall mean the season commencing 
on Ist June and ending on 31st January of the next year. 


{e) The expression “Ca:ivery river” Inches the main stream 07 
the Cauvery river, all its tributaries and all other streams contributing 
water directly or indirectly to the Cauvery river. 


(£) The expression “TMC” means thousand million cubic feet of 
water. 


Clause - XX 


Nothing contained herein shall prevent the alteration, amendment 
or modification of all or any of the foregoing clauses by agreement 
between the parties. 


ಕಾವೇರಿ: ಜಲವಿವಾದ - ಐತೀರ್ಹು - ಚಳುವಳಿಗಳು 1441 


Clause - XXL 


The State Governments of Kerala, Karnataka, Tamil Nadu and 
Union Territory of Pondichery shall bear the expenses of the Tribunal in 
the ratio of 15:40:40:5. However, these parties shall bear thier own 


costs before this Tr1bunal. 


Sd/- Sd/- Sd/- 
Sudhir Narain. N.S.Rao.. N.R.Singhb.J 
MEMBER MEMBER CHAIRMAN 
New Delhi 
Sth February 2007 (ಕೃಪೆ: ಜಲಸಂಪನ್ಮೂಲ ಇಲಾಖೆ) 


ಕಾವೇರಿ ನ್ಯಾಯಾಧಿಕರಣವು 2.6.1990ರಂದು ರೂಪುಗೊಂಡು, 1990ರ 
ಜುಲೈ 28ರಂದು ಮೊದಲ ಸಭೆ ನಡೆಸಿತು. 577 ದಿನಗಳ ಕಾರ್ಯಕಲಾಪ 
ನಡೆಸಿತು. 200 ದಿನಗಳಿಗೂ ಮೀರಿ ನಮ್ಮ ರಾಜ್ಯದ ಪರವಾಗಿ ವಾದ ಮಂಡನೆ 
ಆಗಿತ್ತು. ಇದು 17 ವರ್ಷಗಳ ಕಾಲ ನಡೆದು "ಕಾವೇರಿ ವಿವಾದ' ಬಗ್ಗೆ ಅಂತಿಮ 
ಆದೇಶವನ್ನು 2007ರ ಫೆಬ್ರವರಿ 5ರಂದು ನೀಡಿತು. ನ್ಯಾಯಾಧಿಕರಣದ ಸದಸ್ಯರು 
ಹಾಗೂ ಅಧ್ಯಕ್ಷ ನ್ಯಾಯಮೂರ್ತಿಗಳ ನಡುವಣ ಬಿನಾಭಿಪಾಯದಿಂದಾಗಿ 


Co 


ನ್ಯಾಯಾಧಿಕರಣವೇ ವಿವಾದದ ಕೇಂದ್ರದಂತೆ ಭಾಸವಾಗಿತ್ತು ಆಂಗ್ಲರ ಆಡಳಿತದಲ್ಲಿ 
ಆಡಳಿತ ಅಸಮಾನರ ನಡುವೆ ನಡೆದ ಒಪಂದಗಳು (1892 ಮತ್ತು 1924 ರವು) 
ಇಂದಿಗೆ ಮಾನ್ಯತೆ ಕಳೆದುಕೊಂಡಿವೆ ಎಂದು ವಾದಿಸುವ ಕರ್ನಾಟಕ ಕಾವೇರಿ 
ಕಣಿವೆಯಲ್ಲಿ ಲಭ್ಯ ನೀರಿನ ಪ್ರಮಾಣ 834 ಟಿ.ಎಂ.ಸಿಗಳಾಗಿವೆ. ತಮಿಳುನಾಡು 
ಅದನ್ನು 670 ಟಿ.ಎಂ.ಸಿ ಎಂದಿತ್ತು ತಮಿಳುನಾಡು ಕಾವೇರಿ ಕಣಿವೆಯ ಅಂತರ್ಜಲ 
ಲಭ್ಯತೆಯು 150 ಟಿ.ಎಂ.ಸಿ ಇರುವಲ್ಲಿ ಅದರ ಲೆಕ್ಕಾಚಾರವನ್ನು ತೆಗೆದುಕೊಳ್ಳಬೇಕು 
ಎಂಬುದು ಕರ್ನಾಟಕದ ವಾದವಾಗಿತ್ತು. ಕರ್ನಾಟಕದ ಪರವಾಗಿ ಎಫ್‌.ಎಸ್‌. 
ನಾರಿಮನ್‌ ತಮಿಳುವಾಡು ಪರವಾಗಿ ಕೆ.ಪರಾಶರನ್‌, ಅಮಲ್‌ಗಂಗೂಲಿ ಹಾಗೂ 
ಸಿ.ಎಸ್‌.ವೈದ್ಯನಾಥನ್‌ ಅವರುಗಳು, ಅಂತಿಮ ವಾದ ಮಂಡನೆಯು 2002ರ 
ಜನವರಿ 29 ರಿಂದ ನಡೆದುದರಲ್ಲಿ ವಾದವಿಟ್ಟರು. ಮಧ್ಯಂತರ ಆದೇಶ 1991ರಲ್ಲಿ 


ಹೊರಬಿದ್ದು ಕರ್ನಾಟಕ 205 ಟಿ.ಎಂ.ಸಿ ನೀರನ್ನು ತಮಿಳುನಾಡಿನ ಮೆಟ್ಟೂರಿಗೆ 


1442 ಕರ್ನಾಟಕ ದೈತ ಚಳವಳಿ-ಸತ್ಯಾಗ್ರಹಗಳು 


ತಲುಪಿಸಬೇಕಾಗಿತ್ತು, 11.2 ಲಕ್ಷ ಎಕರೆಗಳ ಮಿತಿಗೆ ಕರ್ನಾಟಕ ಕಾವೇರಿ ನೀರಾವರಿ 

ಪ್ರದೇಶವಿರಬೇಕು ಎಂಬ ಪ್ರತಿಬಂಧವೂ ಕರ್ನಾಟಕಕ್ಕೆ ಆಗಿತ್ತು ನ್ಯಾಯಾಧಿಕರಣದ 

ಅಧ್ಯಕ್ಷರು ಸದಸ್ಯರು 1991ರಲ್ಲಿ ಕಾವೇರಿ ಕಣಿವೆ ರಾಜ್ಯಗಳ ಪ್ರವಾಸ ಮಾಡಿದರೆ, 
ಅಸೆಸರ್‌ಗಳು 1993ರಲ್ಲಿ ಪ ಪತ್ಯೇಕ ಪ್ರವಾಸ ಮಾಡಿದರು. 


ನ್ಯಾಯಾಧಿಕರಣದ ಅಂತಿಮ ತೀರ್ಪು ಪ್ರಕಟವಾಗುವ ಸಂದರ್ಭದಲ್ಲಿ 
ಶಾಂತಿ ಕಾಪಾಡಲು ಸರ್ವಪಕ್ಷಗಳ ರೈತ ಸಂಘಟನೆಗಳ ಸಭೆ ಸೇರಿ ಜನತೆಗೆ 
ಮನವಿ ಮವರಾಡಲಾಯಿತು. ರಾಜಧಾನಿಯಲ್ಲಿ ಭಾರಿ ಬಂದೋಬಸ್ತ್‌ 
ಏರ್ಪಡಿಸಲಾಗಿತ್ತು. ಸುದ್ದಿ ಮಾಧ್ಯಮಗಳು ನಿರೀಕ್ಷೆಗಳನ್ನು ತೇಲಿಬಿಟ್ಟಿದ್ದವು. ನಾಡಿನಲ್ಲಿ 
ಸಂಚಲನ ಸೃಷ್ಟಿಸಿದ್ದವು 'ಜನ್ನೆಲೆ ಅಂಕಿ ಅಂಶಗಳನು 'ಪ್ರಕಟಿಸತೊಡಗಿಡ್ಡವು. 


1991ರಲ್ಲಿ ಕಾವೇರಿ ನ್ಯಾಯಮಂಡಳಿ ಮಧ್ಯಂತರ ತೀರ್ಪು ಪ್ರಕಟವಾದಾಗ, 
ಅದು ಕರ್ನಾಟಕದ ಹಿತಾಸಕ್ಕಿಗೆ ಎರವಾಗಿದ್ದ ಕಾರಣ ಪ್ರತಿಭಟನೆ ಆರಂಭವಾಯಿತು. 
ಅಂದು ನಡೆದ ಹಿಂಸಾಚಾರದಲ್ಲಿ ತಮಿಳುನಾಡಿನಲ್ಲಿ ಕನ್ನಡಿಗರಿಗೆ, ಕರ್ನಾಟಕದಲ್ಲಿ 
ತಮಿಳರಿಗೆ ಹಾನಿಯಾಯಿತು. 100 ಕೋಟಿ ರೂ. ಗೂ ಮೀರಿದ ಆಸಿಪಾಸಿಗೆ 
ಹಾನಿಯಾಗಿ 16 ಮಂದಿ ಕನ್ನಡಿಗರು ಹುತಾತ್ಮರಾದರು. ಹಿಂಸಾಚಾರದ ತನಿಖೆಗಾಗಿ 
ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ವೆಂಕಟೇಶ್‌ ಅವರ ನೇತೃತ್ವದ ಆಯೋಗ 
ರಚಿಸಿತು. 


ರಾಜ್ಯ ತಮಿಳು ಸಂಘವು ಡಾ.ರಾಜ್‌ ಅಭಿಮಾನಿಗಳ ಸಂಘ, ಕನ್ನಡ ಶಕ್ತಿ 
ಕೇಂದ್ರಗಳ ವಿರುದ್ಧ ದೂರು ನೀಡಿ 200 ಕೋಟಿ ರೂ.ಗಳ ಪರಿಹಾರಕ್ಕೆ ಒತ್ತಾಯಿಸಿತು. 
ಆದರೆ ಸುಪ್ರೀಮ್‌ ಕೋರ್ಟ್‌ ಕೇವಲ 2.25 ಕೋಟಿ ರೂ.ಗಳ ಪರಿಹಾರ 
ನೀಡಬೇಕೆಂದು ತೀರ್ಪು ಕೊಟ್ಟಿತು. ಅಲ್ಲಿಗೆ ತಮಿಳು ಸಂಘ ಹುಟ್ಟಿಸಿದ ದೂರಿಗೆ 
ಸಿಕ್ಕ ಪ್ರಶಿಫಲವೆ ದೂರಿನ ನೈಜತೆಯನ್ನು ಅಳೆದಂತಾಗಿತ್ತು. ಕರ್ನಾಟಕ ಸರ್ಕಾರದವರು 
ಈವರೆಗೆ 150 ಕೋಟಿ ಪರಿಹಾರ ನೀಡಿದೆ. ಅಭಿಮಾನಿ ಸಂಘವು ನಮ್ಮ ಹೋರಾಟ 
1991ರಲ್ಲಿ ತಮಿಳರ ವಿರುದ್ದವಾಗಿರಲಿಲ್ಲ, ಕಾವೇರಿ ನೀರಿನ ಹಂಚಿಕೆ ಕುರಿತ ಮಧ್ಯಂತರ 
ತೀರ್ಪಿನ ವಿರುದ್ಧ ಮಾತ್ರ ಆಗಿತ್ತು ಆದರೆ ಕೆಲಸಂಘಟನೆಗಳು ನಾವು ವಿಚಾರಣೆಯನ್ನು 
ಎದುರಿಸುವಂತೆ ಮಾಡಿದವು, ಆ ಘಟನೆಗಳನ್ನು ತಾನು ಮರೆತಿಲ್ಲ ಎಂದಿದೆ. 


ಕಾವೇರಿ ಕಣಿವೆಯ ಪ್ರದೇಶದಲ್ಲಿಯ ಕಾವೇರಿ ಕರ್ನಾಟಕದಲ್ಲಿ 34273 
ಚದರ ಕಿ.ಮೀ. ತಮಿಳುನಾಡಿನಲ್ಲಿ 43868 ಚ.ಕಿ.ಮೀ, ಕೇರಳದಲ್ಲಿ 2866 


ಕಾವೇರಿ: ಜಲವಿವಾದ - ಐತೀರ್ಸ್ನು - ಚಳುವಳಿಗಳು 1443 


ಚದರ ಕಿ.ಮೀ, ಪಾಂಡಿಚೆರಿಯಲ್ಲಿ 148 ಚ.ಕಿ.ಮೀ. ಹರಿಯುತ್ತಾಳೆ. ಆದರೂ 
ಬರಪೀಡಿತ ಪ್ರದೇಶವು ಕರ್ನಾಟಕದ 28 ತಾಲೂಕುಗಳಲ್ಲಿ, ತಮಿಳುನಾಡಿನಲ್ಲಿ 
14 ತಾಲೂಕುಗಳಲ್ಲಿ, ಇದೆ. ಕರ್ನಾಟಕದ ಕಾವೇರಿ ನೀರಿನ ಕೊಡುಗೆ 425 
ಟಿ.ಎಂ.ಸಿ. ತಮಿಳುನಾಡು 252 ಟಿ.ಎಂ.ಸಿ, ಪಾಂಡಿಚೇರಿ ಮತ್ತು ಕೇರಳದ್ದು 63 
ಟಿ.ಎಂ.ಸಿ ಆಗಿದೆ. ಅಂದರೆ ಕಾವೇರಿ ನೀರಿನ ಕೊಡುಗೆಯ ಪಾಲು ಕರ್ನಾಟಕದ್ದು 
ಶೇ. 53.8 ತಮಿಳುನಾಡಿನದು ಶೇ. 31.8ರಷ್ಟು ಕಾವೇರಿಯ ಒಟ್ಟು 340 ಟಿ.ಎಂ.ಸಿ 


ಪರಿಮಾಣದಲ್ಲಿ ಇರುವುದಾಗಿದೆ. 


ಮೆಟ್ಟೂರು ಸಂಬಂಧದ ಹಿಂದಿನ ವರದಿಯನ್ನು ಈ ಸಂದರ್ಭದಲ್ಲಿ 
ನೆನೆಯಬೇಕಾಗುತ್ತದೆ. 1921ರಲ್ಲಿ ಕರ್ನಲ್‌ ಎಲಿಸ್‌ ಎಂಬ ಆಂಗ್ಲ ಅಧಿಕಾರಿ 
ಮೆಟ್ಟೂರು ಯೋಜನಾವರದಿಯನ್ನು ಸಿದ್ದಪಡಿಸಿದಾಗ ಮದರಾಸಿನ ಮುಖ್ಯ 
ಎಂಜಿನಿಯರ್‌ ಅದನ್ನು ಪರಿಶೀಲಿಸಿ ಸಮ್ಮತಿಸಿದ್ದರು. 1916ರಲ್ಲಿ ಮದರಾಸು ನೀರಾವರಿ 
ಮಹಾ ನಿರ್ದೇಶಕರ ಸರ್‌ಜಾನ್‌ ಬೆನ್‌ಟನ್‌ ಮಾಡಿದ ಅಧ್ಯಯನವನ್ನು ಆಧರಿಸಿ 
ಎಲಿಸ್‌ ತನ್ನ ವರದಿಯನ್ನು ತಯಾರಿಸಿದ್ದ. ಈ ವರದಿಯ ರೀತಾ 242 ಟಿ.ಎಂ.ಸಿ 
ನೀರಿನಿಂದ 15.24 ಲಕ್ಷ ಅಚ್ಚುಕಟ್ಟು ಪ್ರದೇಶದಲ್ಲಿ ಮದರಾಸು ನೀರಾವರಿ ನಡೆಸಿದ್ದರು. 
ಸಾಂಬಾ ಬೆಳೆಗೆ ಈಶಾನ್ಯ ಮಾರುತವು ಮೂರನೇ ಎರಡರಷ್ಟು ನೀರನ್ನು ಪೂರೈಸುತ್ತದೆ. 
ಎನ್ನುವ ನೈಜಾಂಶವೂ ಅದರಲ್ಲಿದ್ದುದು ತಿಳಿಯುತ್ತದೆ. ತಮಿಳುನಾಡು ಕೂಡ 
ಇದನ್ನು ಒಪ್ಪಿಕೊಂಡೇ ಬಂದಿದೆ. ಈ ಬಗ್ಗೆ 2006ರ ಫೆಬ್ರವರಿಯಲ್ಲಿ ಕರ್ನಾಟಕದ 
ವಕೀಲರು ವರದಿಯನ್ನು ನ್ಯಾಯ ಮಂಡಳಿಯ ಮುಂದಿಟ್ಟಾಗ ತಮಿಳುನಾಡಿಗೆ 
ಯಾವ ಮಾತಿಗೂ ಬಾಯಿಕಟ್ಟಿ ಹೋಗಿತ್ತು. ಅಲ್ಲದೆ 1924ರ ಒಪ್ಪಂದದನ್ನಯ 
ತಮಿಳುನಾಡು ತನ್ನ 13.24 ಲಕ್ಷ ಎಕರೆ ಪ್ರದೇಶಕ್ಕೇ ಸುಮಾರು 326 ಟಿ.ಎಂ.ಸಿ 
ನೀರನ್ನು ಅನುಭೋಗಕ್ಕೆ ಪಡೆದಿತ್ತು ಎಂಬ ಆಂಶದತ್ತ ಶ್ರೀ ದಿನೇಶ್‌ ಅಮಿನ್‌ಮಟ್ಟು 
ಅವರು ಗಮನ ಸೆಳೆದಿದ್ದಾರೆ (4.2.03) ಇದರಿಂದ ಕಡಿಮೆ ಅಚ್ಚುಕಟ್ಟು ಪದೇಶಕ್ಕೆ 
ವಿಪರೀತವಾಗಿ ತಮಿಳುನಾಡು ನೀರನ್ನು ಬಳಸಿಕೊಂಡಿದ್ದೂ ಅದನ್ನು ಮುಚ್ಚಿಡುವ 
ಪ್ರಯತ್ನ ಮಾಡಿ ಬಾಯ್ದೋರು ಮಾಡುತ್ತಿತ್ತೇ ಎನಿಸುತ್ತದೆ. ಈ ಅಂಶಗಳನ್ನು 
ಕರ್ನಾಟಕ ತನ್ನ ಸಾಕ್ಲಾಧಾರಗಳಿಂದ ನ್ಯಾಯಾಧಿಕರಣದ ಮುಂದಿಟ್ಟರೂ ವಿಸ್ಮೃತಿ 
ತೋರಿ ಕರ್ನಾಟಕಕ್ಕೆ ನ್ಯಾಯವನ್ನು ಏಕೆ ದೊರಕಿಸಲಿಲ್ಲ ಎಂಬುದು ಅಚ್ಚರಿ 
ಆಗುತ್ತದೆ. ಇದು ಪ್ರಕಟವಾಗಿರುವ ಐತೀರ್ಪಿನಲ್ಲಿ ಎದ್ದುಕಾಣುತ್ತದೆ. 


1444 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಕಾವೇರಿ ವಿವಾದದ ಅಂತಿಮ ತೀರ್ಪು 5.2.07ನೇ ಸೋಮವಾರ ಬೆಳಗ್ಗೆ 
ಪ್ರಕಟವಾಗುವ ಸಂದರ್ಭ ಅಂದು ಮುನ್ನೆಚ್ಚರಿಕೆಯ ಕ್ರಮವಾಗಿ ಬೆಂಗಳೂರಿನಲ್ಲಿ 
4 ಸಾವಿರ ಮಂದಿಯನ್ನು ಬಂಧಿಸಲಾಗಿತ್ತು. ಬೆಂಗಳೂರಿನಲ್ಲಿ 15 ಸಾವಿರ 
ಹೋಲೀಸರು, 600 ಗೃಹರೆಕ್ಷಕದಳ ಸಿಬಂದಿ, ಕೇರಳ, ಆಂಧ್ರ ಕೇಂದ್ರದ ಏಳು 
ತುಕಡಿ ಕೆ.ಎಸ್‌.ಆರ್‌. ಸ ಸಶಸ್ತ ತುಕಡಿ 203 ಇತ್ತೆಂದರೆ ಗಂಭೀರ ಪರಿಸ್ಥಿತಿಯ 
ಚಿತ್ರ ದೊರಕುತ್ತದೆ. ಅದೊಂದು" ರೀತಿ ಉದ್ದೇಗ ಸ್ಪೋಟದ ಮುನ್ನ ಗುಪಗಾಮಿ 
ತಳಮಳಕ್ಕೆ ಕ್ಷಣಕ್ಷಣ ಕಾವಲಿನ ಸಂದರ್ಭವಾಗಿತ್ತು "1991ರ ಘಟನೆಗಳ (ಆಗ 
205 ಕ ನೀರು ಬಿಡುಗಡೆ ಎಂಬ ತೀರ್ಮಾನದ ವಿರುದ್ಧ ವಿಶೇಷತಹ 
ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಭಾರಿ ಪ್ರತಿಭಟನೆ, ವ್ಯಾಪಕ 
ಹಿಂಸಾಜಾರ, ತಮಿಳರ ಜಮೀನಿನ ಫಸಲಿಗೆ ಬೆಂ8 ಹಚ್ಚಿದ್ದು ನಡೆದಿತ್ತು. ಅಂಗಡಿ 
ಲೂಟಿ ನಡೆದಿತ್ತು. ತಮಿಳುನಾಡಿನಲ್ಲಿ ಕನ್ನಡಿಗರಿಗೂ ಆತಂಕವಾಗಿತ್ತು. ನೆನಪಿನಲ್ಲಿಯೆ, 
ಆತಂಕಗಳಲ್ಲಿಯೆ ಈ ಮುನ್ನೆಚ್ಚರಿಕೆ ಸಾಗಿತ್ತು. ಹಿಂಸಾಚಾರದ ಭೀತಿಯಲ್ಲಿ 
ಬೆಂಗಳೂರಿನ ಕೆಲವಾರು ತಮಿಳರು ಹೊಸೂರು, ಕೃಷ್ಣಗಿರಿ ಮುಂತಾದ ತಮಿಳುನಾಡು 
ಗಡಿ ಪ್ರದೇಶಕ್ಕೆ ವಲಸೆಯ ಪ್ರಯತ್ನ ಮಾಡುತಿದ್ದರು. ಇದೆಲ್ಲ ಕಾವೇರಿ ಐತೀರ್ಪಿನ 
ಅಂಶಗಳು ತಮಿಳುನಾಡು, ಹಾಗೂ ಬೆಂಗಳೂರಿನ ತಮಿಳರಿಗೆ ಮುಂಗಡಸೂಚ್ಛವಾಗಿ 
ತಿಳಿದಿತ್ತೇ ಎಂಬ ಅನುಮಾನಕ್ಕೆ ಕಾರಣವಾಗಿತ್ತು ತಮಿಳು ಸಂಘದವರು ಕಾವೇರಿ 
ನ್ಯಾಯಾಧಿಕರಣದ ತೀರ್ಪಿನ ಹಿನ್ನೆಲೆಯಲ್ಲಿ ತಮಗೆ ರಕ್ಷಣೆ ನೀಡಲು ರಾಷ್ಟ್ರಪತಿ, 
ರಾಜ್ಯಪಾಲ ಹಾಗೂ ಮುಖ್ಯಮಂತಿಗಳಿಗೂ ಮನವಿ ಮಾಡಿದ್ದರು. ಕೆ.ಆರ್‌.ಎಸ್‌ಗೂ 
ಬಿಗಿ ಪಹರೆ ಹಾಕಲಾಗಿತ್ತು. ಹಿಂದಿನ ಅಹಿತಕರ ಘಟನೆ ಈಗ ಮತ್ತೆ 
ನಡೆಯಬಾರದೆಂದು ಉಭಯರಾಜ್ಯಗಳ ರೈತರು "ಕಾವೇರಿ ಕುಟುಂಬ” ರಚಿಸಿಕೊಂಡು 
ಪರಸ್ಪರ ಸಮಾಲೋಚಿಸುತ್ತಿರುವ ವಿಷಯ ಸುದ್ದಿ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ 
ಗಮನಕ್ಕೆ ಬಂದಿತ್ತು. ಹೀಗಿದ್ದರೂ ಇಂಥ ಆತಂಕ, ಗಂಭೀರ ಪರಿಸ್ಥಿತಿ ಒದಗಲು 
ಕಾರಣವೇನು? ನ್ಯಾಯಾಧಿಕರಣ ತೀರ್ಪಿನ ಅಂಶಗಳ ಸೂಚನೆ ಉಭಯ ಪಕ್ಷಗಳಿಗೆ 
ತಿಳಿದಿದ್ದುದರ ಸಾಧ್ಯತೆಂರುತ್ತವೇ ನಮ್ಮ ಊಹೆ ಸಾಧಾರಗೊಳ್ಳುತ್ತ 
ಹರಿಯುವಂತಾಗುತ್ತದೆ. ಅಂತು ರಾಜ್ಕಾದಂತ ಬಿಸಿ ಭದ್ರತೆಯನ್ನು ಏರ್ಪಡಿಸಲಾಗಿತ್ತು. 
ಹೊರಬಂದ ತೀರ್ಪಿನ ವಿವರವನ್ನು ಈಗಾಗಲೇ ನೀಡಲಾಗಿದೆ. ತೀರ್ಪು ಪ್ರಕಟವಾದ 
ಹಿನ್ನೆಲೆಯಲ್ಲಿ, ಬೆಂಗಳೂರು, ಮಂಡ್ಯ ಮೈಸೂರು ಸೇರಿ ಆರು ಜಿಲ್ಲೆಗಳಲ್ಲಿ ಶಾಲಾ 
ಕಾಲೇಜುಗಳಿಗೆ ರಜೆ ಘೋಷಿಸಲಾಯಿತು. ಫೆಬ್ರವರಿ 8 ರಂದು ಸಂಘಟನೆಗಳು 
ಕರ್ನಾಟಕ ಬಂದ್‌ಗೆ ಕರೆ ನೀಡಿದುವು. 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1445 


ತೀರ್ಪಿನ ಇತಿಮಿತಿಗಳು : ಚಿಂತನೆಗಳು : ಕಾವೇರಿಯಿಂದ ಲಭ್ಯವಾಗುವ 
740 ಟಿ.ಎಂ.ಸಿ ನೀರಿನಲ್ಲಿ ಕರ್ನಾಟಕಕ್ಕೆ ಶೇ. 36.48 ರಷ್ಟು ತಮಿಳುನಾಡಿಗೆ ಶೇ. 
56.68 ರಷ್ಟು ಹಾಗೂ ಕೇರಳಕ್ಕೆ ನಿಗದಿಗೊಂಡಿರುವ 30 ಟಿ.ಎಂ.ಸಿ ನೀರು, ಅಲ್ಲಿ 
ಜಲಾಶಯ "ನಿರ್ಮಾಣವಾಗುವವರಿಗೂ ಆ ನೀರೂ ತಮಿಳುನಾಡಿನ ಪಾಲು; 
ಮಧ್ಯಂತರ ಆದೇಶದ ರೀತಾ ಮೆಟ್ಟೂರಿಗೆ 205 ಟಿ.ಎಮ್‌.ಸಿ ಯನ್ನು ತಲುಪಿಸಲು, 
ಮಧ್ಯಂತರ ಜಲಾನಯನದಲ್ಲಿ ಉತ್ತನ್ನವಾಗುತಿದ್ದ 25 ಟಿ.ಎಮ್‌.ಸಿ ನೀರಿನ ಕಾರಣ 
180 ಟಿ.ಎಮ್‌.ಸಿ. ನೀರನ್ನು ಬಿಟ್ಟಿದ್ದರೆ ಸಾಕಾಗುತ್ತಿತ್ತು. ಈಗಿನ ಆದೇಶದ ಪ್ರಕಾರ 
192 ಟಿ.ಎಮ್‌.ಸಿ ನೀರನ್ನು ಬಿಡುಗಡೆ ಮಾಡಬೇಕಾಗಿದೆ. ಅಂದರೆ 12 
ಟೆ.ಎಮ್‌.ಸಿ. ಹೆಚ್ಚಿಗೆ ಬಡಬೇಕಾದ ಹೊಡೆತ ನಮ್ಮಗೆಯೆ. ಜೂನ್‌ನಿಂದ ಮುಂದಿನ 
ಮೇವರೆಗೆ ತಮಿಳುನಾಡಿಗೆ ಬಿಡಬೇಕಾದ 192 "ಟಿ. ಎಮ್‌.ಸಿ. ನೀರಿನಲ್ಲಿ ಜೂನ್‌ 
ನಿಂದ ಆಗಸ್ಟ್‌ವರೆಗಿನ ಮಳೆ ಯತುಮಾನದಲ್ಲಿ 4 ತಿಂಗಳಿಗೆ (10+34-+50-+40) 
= 134 ಟಿ.ಎಮ್‌.ಸಿ ನೀರು ಬಿಡಬೇಕು. ಆದರೆ ಈ ನಾಲ್ಕು ತಿಂಗಳಲ್ಲಿ 110 
ಟಿ.ಎಮ್‌.ಸಿ ಗಿಂತ ಹೆಚ್ಚು ಬಿಟ್ಟರೆ ರಾಜ್ಯಕ್ಕೆ ತೀರ ಹೊರೆಯಾಗುತ್ತದೆ; ಇದು ಭಾರಿ 
ನ್ಯಾಯವೆಂದು ತಜ್ಞರ ಸೂಚನೆ ಇದೆ. ಉಳಿದ 58 ಟಿ. ಎಮ್‌.ಸಿ ನೀರು 
ವಹನ ಮುಂದಿನ ಮೇ ವರೆಗೆ (22+15+84+3425+2.5+ 
2.542.542.5) ಅನುಕಮ ಮಾಸಿಕವಾಗಿ ಬಿಡುಗಡೆ ಆಗಬೇಕು. ಹಿಂಗಾರು- 
ಈಶಾನ್ಯ ಮಾರುತ ವಿಫಲವಾದರೆ ಈ ಬಿಡುಗಡೆ ಹೇಗೆ ಸಾಧ್ಯ! ತಮಿಳುನಾಡಿನ 
RL 200 ಟಿ.ಎಮ್‌.ಸಿ ಅಂತರ್ಜಲವಬಾ ಶ್ನಾಗಲಿ, ಬಿಳಿಗುಂಡ್ದು 'ಮತ್ತು ಮೆಟ್ಟೂರು 
ನಡುವಣ 70 ಕಿ.ಮೀ ಪ್ರದೇಶದಲ್ಲಿ ಹರಿವ ಮಳೆಯಿಂದ ಒದಗುವ 30 
ಟಿ.ಎಮ್‌.ಸಿ ನೀರನ್ನಾಃ ಗಲಿ ಲೆಕ್ಕಕ್ಕೆ ಹಿಡಿದಿಲ್ಲ. ನಮ್ಮ ನೀರಾವರಿ ಪ್ರದೇಶವನ್ನು 
11.5 ಲಕ್ಷ ಹೆಕ್ಷೇರ್‌ನಿಂಡ 18.5 ಲಕ್ಷ ಹೆಕ್ಷೇರ್‌ ವಿಸ್ತರಣೆಗೆ ಅವಕಾಶ ಮಾಡಿದ್ದರೂ 


ಇದಕ್ಕೂ ಬೇಕಾಗುವ ನೀರಿನ Mr ಬಗ್ಗೆ ಹೇಳಿಲ್ಲ; ಈ ಬಗೆಗೆಲ್ಲ ಉಸ್ತುವಾ 
ಸಂಸ್ಥೆಯ ಸ್ಪರೂಪ, ಆಧದಿಕಾರಗಳ ಬಗ್ಗೆ ಸ್ಪಷ್ಟತೆ ಇಲ್ಲ. ಸಂಕಪ್ಪ ಸಮಯದಲ್ಲಿ 


ನೀರು ಬಿಡುಗಡೆ ಹೇಗೆ ಎಂಬುದರ ಬಗ್ಗೆ ಹೇಳಿಲ್ಲ. ಪರಿಸರ ಸ ಸಂರಕ್ಷಣೆಗೆಂದು 10 
ಟಿ.ಎಮ್‌.ಸಿ ನೀರು ಬಿಡುಗಡೆ ಅನಿವಾರ್ಯ ಹಾಗೂ ಹ ರಿಯುವ 
ನೀರು 4 ಟಿ.ಎಮ್‌.ಸಿ ಎಂದು ಒಟ್ಟು 14 ಟಿ. ಎಮ್‌.ಸಿ ನೀರು ಸಮುದ್ರದ ಪಾಲು 
ಎಂದು ನಿರ್ಧರಿಸಿಯೇ ಇಡದೆ. ಕೀರಳದ ಪಾಲಿಗೆ 2 ಟಿ.ಎಮ್‌.ಸಿ ನೀರು (32ರ 
ಬದಲಿಗೆ 30) ಖೋತಾ ಮಾಡಿದೆ. ಫಲಾನುಭವಿಯಾದ ಯಾವುದೇ ರಾಜ್ಯ 
ತನಗೆ ಹಂಚಿಕೆಯಾದ ನೀರನ್ನು ನಿರ್ದಿಷ್ಟ ತಿಂಗಳಲ್ಲಿ ಸಂಪೂರ್ಣವಾಗಿ 

ಳಸಲಾಗದಿದ್ದರೆ, ತನ್ನ ಜಲಾಶಯ ದಲ್ಲಿಯೇ ಸ ಸಂಗ್ರಹಿಸಿಟ್ರುಕೊಳ್ಳಲು ಕೋರಿಕೆಯನ್ನು 


1446 ಕರ್ನಾಟಕ ಥೈತ ಚಳವಳಿ-ಸತ್ಯಾಗ್ಗಹಗಳು 


ಜಲಾಧಿಕರಣಕ್ಕೆ ಸಲ್ಲಿಸಬೇಕು ಹಾಗೂ ಮುಂದೆ ಬಳಸಿಕೊಳ್ಳಲು ಪ್ರಾಧಿಕಾರ 
ಅನುಮೋದಿಸಬೇಕು ಎಂಬ ಶರತ್ತು ಹಾಕಲಾಗಿದೆ. ಕಾವೇರಿ ನ್ಯಾಯಾಧಿಕರಣದ 
17 ವರ್ಷಗಳ ಎಲ್ಲಾ ವೆಚ್ಚವನ್ನೂ ಕೇರಳ: ಕರ್ನಾಟಕ: ತಮಿಳುನಾಡು: ಪುದುಚೆರಿ= 
15:40:40:5 ರ ಅನುಪಾತದಲ್ಲಿ ಹಂಚ್ಚಿಕೊಳ್ಳಬೇಕು ಎಂದಿರುವಲ್ಲಿ (419) ಹೆಚ್ಚಿಗೆ 
ಪಡೆದ ತಮಿಳುನಾಡು ಅದಕ್ಕಿಂತ ಬಹಳ ಕಡಿಮೆ ಪಾಲನ್ನು (270) ಪಡೆದ 
ಕರ್ನಾಟಕಕ್ಕೆ ವೆಚ್ಚ ಭರಿಸುವಲ್ಲಿ ಸಮ ಪ್ರಮಾಣವಾಗಿ ಕೊಡಬೇಕಿರುವುದು ಹೇಗೆ 
ಸರಿ? ಅಂದರೆ ಶೇ. 40ರಷ್ಟು ಹಣವನ್ನು ಹೆಚ್ಚಿನ ನೀರು ಪಡೆದ ತಮಿಳುನಾಡು 
ಕೊಡ ಬೇಕಾದಂತೆ, ಕಡಿಮೆ, ನೀರು ಪಡೆದು ಶೇ. 40ರಷ್ಟು ಹಣವನ್ನು ಖಜಾನೆ 
ಬಾಬ್ದು ಭರಿಸಬೇಕೆಂಬ ಲೆಕ್ಕಚಾರ, ಹೇಗೆ ನ್ಯಾಯವಾಗಿದೆ! ಇನ್ನೊಂದು ಗಮನಾರ್ಹ 
ಅಂಶವೆಂದರೆ ಮೆಟ್ಟೂರು ಜಲಾಶಯದಲ್ಲಿ, ಬಿಳಿಗುಂಡ್ಲುವಿನಂತೆ ಕೇಂದ್ರ ವೈಜ್ಞಾನಿಕ 
ಜಲಮಾಪನ ನೆಲೆ ಇಲ್ಲದೆ ಕೇವಲ ಲೆಕ್ಕಚಾರದ ಆಧಾರದಲ್ಲಿ ನೀರಿನ ಪ್ರಮಾಣವನ್ನು 
ಬೇಕೆಂದೇ ಕಡಿಮೆ ತೋರಿಸಿ, ಕರ್ನಾಟಕದ ನೀರನ್ನು ಹೆಚ್ಚು ಕಸಿಯುತ್ತಿದ್ದುದಕ್ಕೆ 
ಕಡಿವಾಣ ಬಿದ್ದಿದೆ. ಕಾರಣ ಮೆಟ್ಟೂರು ಬದಲು ಬಿಳಿಗುಂಡ್ಲುವಿನ ಮಾಪನ 
ಕೇಂದವೇ ಅಧಿಕೃತ ಎಂದು ನ್ಯಾಯಾಧಿಕರಣ ಗುರುತಿಸುವುದಾಗಿದೆ. ಇದರಿಂದ 
ತಮಿಳುನಾಡು ಸುಳ್ಳು ಲೆಖ್ಬ ನೀಡುವುದು ಸಾಧ್ಯವಾಗದು. ನಾವು ನೀಡಿದಷ್ಟು 
ನೀರಿನ ಲೆಕ್ಕ ಸಿಗುತ್ತದೆ. 


1892 ಹಾಗೂ 1924 ರ ಹೇರಿದ ಅಸಮಾನ ಒಪ್ಪಂದವನ್ನು ನ್ಯಾಯಾಧಿಕರಣ 
ರದ್ದುಗೊಳಿಸಿದ್ದರು 1924ರ ಒಪುಂದದ ಆಂಶಗಳು ಹಿಂಬಾಗಿಲಿನಿಂದ ನುಸುಳಿದಂತಿವೆ. 
ಅದರ ರೀತ್ಕಾ ತಮಿಳುನಾಡಿನ 16 ನೇ ಶತಮಾನದ ಅಪ್ಪರ್‌ ಅಣೆಕಟ್ಟುವಿನ ಏಳು 
ಆಡಿ ನೀರಿನ ಸಂಗ್ರಹ ಕಡ್ಡಾಯ, ತತ್ನಲವಾಗಿ ಮೆಟ್ಟೂರು ಜಲಾಶಯಕ್ಕೆ ವರ್ಷಕ್ಕೆ 
380 ಟಿ.ಎಂ.ಸಿ ಹರಿಯಲೇ ಬೇಕಾದ ಸಂದರ್ಭ 1974ರ ವರೆಗೆ ನಡದೇ 
ಇತ್ತು. ಸದ್ಯ ಪುರ್‌ ಪರಿಶೀಲನೆಗೆ ಒಪ್ಪಂದದಲ್ಲಿ ಇದ್ದ ಅವಕಾಶದಂತೆ ನಡೆದು 
ಈಗಿನ ತೀರ್ಪು ಬಂದಿದೆ. ಇನ್ನೂ 192 ಟಿ.ಎಂ.ಸಿ ನೀರು ಕೊಟ್ಟ ಮೇಲೆ 
ಉಳಿದ ಹೆಚ್ಚುವರಿ ನೀರನ್ನೂ ಬಳಸುವ ಸ್ಥಾತಂತ್ಯವಿದ್ದರೂ ಅದನ್ನು ಸಂಗ್ರಹಿಸಲು 
ಮಗದೊಂದು ಜಲಾಶಯ ನಿರ್ಮಾಣಗೊಳ್ಳಬೇಕು. 


[3] 


ರಾಜ್ಯದ ಕಾವೇರಿ ನದಿಪಾತ್ರದಲ್ಲಿ ಜಲಾಶಯ ಮತ್ತು ಸಣ್ಣ ಬ್ಯಾರೇಜುಗಳನ್ನು 
ರ್ಮಿಸಿದರೆ ಉಭಯ ರಾಜ್ಯಗಳಿಗೆ ಅಮಕೂಲ. ವ್ಯರ್ಥವಾಗಿ ಸಮುದಕ್ಕೆ ಹೋಗುವ 


ರನ್ನು ತಮಿಳುನಾಡು ಶೇಖಿರಿಸಿಟ್ಟುಿಕೊಳ್ಳಬಹುದು. ಈ ಬ್ಯಾರೇಜಿನಿಂದ ಒದಗುವ 


ಬ ಐ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1447 


ಹಿನ್ನೀರು ಪ್ರದೇಶದಿಂದ ನೀರಿನ ಸೆಲೆ ಹಾಗೂ ಅಂತರ್ಜಲಕ್ಕೆ ಅಮಕೂಲಕರ 
ಮಟ್ಟ ಜಾಗೃತಿ ಒದಗುತ್ತದೆ. ಇದಕ್ಕೆ ತಮಿಳುನಾಡು ಒಪ್ಪುತ್ತಿಲ್ಲ; ನಮ್ಮಲ್ಲಿಯ 
ಮೇಕೆದಾಟು ವಿದ್ಧುತ್‌ ಯೋಜನೆಗೂ ತಮಿಳುನಾಡು ಒಪ್ಪದೆ ಹೋಯಿತು. 
ಇನ್ನು ತಮಿಳುನಾಡಿನಲ್ಲಿ ಅಂತರ್ಜಲ ವಿಪುಲವಾಗಿದೆ. ಕಾವೇರಿ ಸತ್ವ; ಧನಾ 
ಸಮಿತಿ ಹಾಗೂ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ವರದಿಯ ರೀತ್ಯಾ 
ತಮಿಳುನಾಡಿನ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕನಿಷ್ಠ 129 ಟಿ.ಎಂ ಸಿ 
ಅಡಿ ನೀರು ಲಭ್ಯವಿದೆ. ಕರ್ನಾಟಕ ಭೂರಚನೆಯಾದರೂ ಕೊಳವೆಭಾವಿ ಹೆಚ್ಚು 
ತೋರಲು ಅಂತರ್ಜಲ ಕೊರತೆ ಅನುಭವವನ್ನು ನೀಡುವಂತಿದೆ. ತಮಿಳುನಾಡಿಗೆ 
ಈ ಸಮಸ್ಯೆ ಇಲ್ಲ ತಮಿಳುನಾಡು ಅಂತರ್ಜಲನ್ನು ಬಳಸಲೂ ತಯಾರಿಲ್ಲ. 
ಮಳೆನೀರು ಸಂಗ್ರಹಿಸಲು ಕೆರೆಕಟ್ಟೆ ನಿರ್ಮಾಣಕ್ಕೆ ಭಾರಿ ಸಂಪನ್ಮೂಲದ ಆಗತ್ಯವೆಂಬ 
ನೆಪವೊಡ್ಡಿ ಮುಂದೆಬರದು. ಕೃಷ್ಣಾನದಿ ವಿವಾದದಲ್ಲಿ ಅಂತರ್ಜಲದ ಪರಿಗಣನೆಗೆ 
ಕೊಟ್ಟ ಮಹತ್ವವನ್ನು ಇಲ್ಲಿ ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ. ರಾವಿ ಬಿಯಾಸ್‌ ವಿವಾದಗಳ 
ಸಂಬಂಧದಲ್ಲಿ ಎರಾಡಿ ನ್ಯಾಯಾಧಿಕರಣವು ಅಂತರ್ಜಲದ ಬಗ್ಗೆ ಪರಿಶೀಲಿಸಿದಂತೆ 
ಕಾವೇರಿ ನ್ಯಾಯಾಧಿಕರಣ ಬೇಕೆಂತಲೇ ಅದನ್ನು ಗಮನಿಸದೆ ಹೋಗಿದೆ. ಈ 
ಕಾರಣ ಕರ್ನಾಟಕ್ಕೆ ಆದ ನಷ್ಟ 60 ಟಿ.ಎಂ.ಸಿ; ನೀರಿನ ಹಕ್ಕು. 1.ಟಿ.ಎಂ.ಸಿ 
ಅಡಿನೀರು ಎಂದರೆ 2831 ಕೋಟಿಲಕ್ಷ 49 ಸಾವಿರ 592 ಲೀಟರು ಎಂದರೆ 
ನಮಗಾದ ನಷ್ಣವನ್ನು ಲೆಕ್ಕಕ್ಕೆ ಹಾಕಬೇಕು. ತಮಿಳುನಾಡು ಒತ್ತಡದ ಒಪ್ಪಂದ 


[2 
ರಕ್ಷಿಸಲು ಪುಟಪುಟಗಳಲ್ಲಿ ಪರವಾಗಿ ಬರೆಯಲಾಗಿದೆ. ಕರ್ನಾಟಕದ್ದನ್ನು 18.85 
ಕ್ಷ ವರಿಗೆ ಸೀಮಿತಗೊಳಿಸಿ ಅದರ ರಕ್ಷಣೆ ಕರ್ನಾಟಕದ್ದು ಎ೦ಬ 
ಭಾವನೆ ಡಿಸಲಾಗಿದೆ. ಅದಕ್ಕೆ ಪರಿಹಾರದ ಸಷ್ಟಕೆಯನ್ನು ನೀಡದಿರುವುದಾಗಿದೆ. 


ತಮಿಳುನಾಡಿಗೆ ಕಾವೇರಿ ಕಣಿವೆಯಿಂದ ನೀರು ನೀಡಿದ ಮೇಲೆ 
ಉಳಿಯಬಹುದಾದ ನೀರಿದ್ದರೆ ಅದರಿಂದ ಜಲವಿದ್ದುತ್‌ ತಯಾರಿಸಬಹುದೇ 
ಎಂಬ ಯೋಚನೆ ರಾಜ್ಯಕ್ತಿ ಇರಬಹುದು. ಒಂದುವೇಳೆ ಬಿಡುಗಡೆ ಮಾಡಬೇಕಾದ 
192ಟಿ.ಎಂ.ಸಿ.ನಲ್ಲಿ ಬಳಸಿ ಉಳಿದದ್ದನ್ನು ಸಂಗಹಿಸಿ ಮುಂದಿನ ಬಾರಿ ತಮಿಳುನಾಡಿಗೆ 
ಬಿಡಬಹುದು ಎಂದರೆ ಗಡಿಭಾಗ ಮೆಣಿದಾಟುವಿನಲ್ಲಿ ವಿವಿಜೋದಬ್ದೇಶದ ಜಲಾಶಯದ 
ನಿರ್ಮಾಣ ಆಗಬೇಕು. ತಮಿಳುನಾಡಿಗೆ ಹರಿಯುವ ನೀರಿನ ನಿಯಂತ್ರಣ, 
ಬೆಂಗಳೂರಿಗೆ ಕುಡಿಯುವ ನೀರಿನ ಪೂರೈಕೆ, ಜಲವಿದ್ಧುತ್‌ ಉತ್ಪಾದನೆಗೆ ಅದು 


1448 ಕರ್ನಾಟಕ ಥೈತ ಚಳದ ವಳಿ-ಸತ್ಯಾಗ್ಗಹಗಳು 


ಬಳಕೆಗೊಳ್ಳಬೇಕು. ಆದರೆ ಜಲಾಶಯದ ನಿರ್ಮಾಣಕ್ಕೆ ಹೊಂದಿಸಬೇಕಾದ 
ಸಾವಿರಾರು ಕೋಟಿ ರೂ. ತಮಿಳುನಾಡಿನ ತಕರಾರು, ನ್ನಾಯಾಧಿರಣದ ಆದೇಶ 
ಪಾಲನೆಯ ಸಮಸ್ಯೆಗಳಿರುತ್ತವೆ, ಎಂಬ ಅಭಿಪ್ರಾಯಗಳೂ ವರದಿಗೊಂಡಿವೆ. (6.2.02) 
ತಮಿಳುನಾಡಿನ ಕಾವೇರಿ ಕಣಿವೆಯಲ್ಲಿ ಲಭ್ಯವಿರುವ ಅಂತರ್ಜಲದ ಪ್ರಮಾಣವನ್ನು 
ನ್ಯಾಯಾಧಿಕರಣ ಪರಿಗಣಿಸಿಲ್ಲ. ರಾಜ್ಯ ಸರ್ಕಾರ ನ್ಯಾಯಾಧಿಕರಣ ಮತ್ತು ಸರ್ವೋಚ್ಚ 
ನ್ಯಾಯಾಲಯ ಮುಂದೆ ತೀರ್ಪಿನ ಪುನ್‌ರ್‌ಪರಿಶೀಲನಾ ಮನವಿಯಲ್ಲಿ ಈ 
ಅಂತರ್ಜಲ ಲಭ್ಯತೆಯ ವಿಷಯ ಪ್ರಧಾನವಾಗಿರುತ್ತದೆ. ರಾಜ್ಯದ ಮೇಲೆ ಹೇರಿರುವ 
ಮಳೆಗಾಲ ನೀರಿನ ಬಿಡುಗಡೆಯ ಪ್ರಮಾಣದ ಭಾರ ಬಹಳ ಭಾರದ್ದು ಎಂದೂ 
ಮನವಿಗೊಳ್ಳಲಿದೆ. ಯುಎನ್‌ಡಿಪಿ ಅಂಕಿ ಅಂಶಗಳ ರೀತ್ಯಾ ಕಾವೇರಿ ಕಣಿವೆಯಲ್ಲಿ 
ಲಭ್ಯವಿರುವ ಅಂತರ್ಜಲದ ಒಟ್ಟು ಪಮಾಣ (129 ಟಿ.ಎಂ.ಸಿ) 129 ಸಾವಿರದಶಲಕ್ಷ 
ಘನ ಅಡಿ ಎಂದು ಮಿಶ್ಚ ಸಂಸ್ಥೆ ಅಭಿವೃದ್ಧಿ ವರದಿಯಲ್ಲದೆ ಕರ್ನಾಟಕವೂ 
ತೋರಿಸಿಕೊಟ್ಟಿವೆ. ಭೂ ವಿಜ್ಞಾನಿಗಳು ನೀರಾವರಿಗೆ ಒದಗಿಸಿದ ನೀರಿನ ಶೇ 25 
ಭಾಗ ಅಂತರ್ಜಲ ಸಂಗ್ರಹಕ್ಕೆ ವರ್ಗಾವಣೆ ಆಗುವ ಬಗೆ ಗೆ ಹೇಳುತ್ತಾರೆ.” ಕಾವೇರಿ 
ನದಿಪಾತ್ರದಲ್ಲಿ ಶೇ 54.75 5 ರಪು ಜಲಸಂಪನ್ನೂಲ ತಮಿಳುನಾಡಿಗಿದೆ. ತಮಿಳುನಾಡಿಗೆ 
30ಲಕ್ಷ ಎಕರೆಯಷ್ಟು ನೀರಾವರಿ ಅವಕಾಶ ಮಾಡಿರುವಲ್ಲಿ ಅಂತರ್ಜಲ ಸಂಗಹವು 
ಹೆಚ್ಚುವುದಲ್ಲವೆ? ಇದನ್ನೆ (ಕೆ ನ್ಯಾಯಾಧಿಕರಣ ಮರೆಮಾಚಿದ? ಇದಲ್ಲದೆ ಕೇಂದ್ರೀಯ 
ಅಂತರ್ಜಲ ಮಂಡಲಿಯ ಅಧ್ಯಯನ ನಡೆದಿದೆಯೆ? ಉತ ತ್ರರಬೇಕು. ಆದರೆ 
ನ್ಯಾಯಾಧಿಕರಣ ಇದನ್ನೆಲ್ಲ ಪರಿಗಣಿಸದೆ ನಮ್ಮ ಮೇಲೆ ವಿಪರೀತ ಭಾರ 
ಹೊರಿಸಿ ಬಿಟ್ಟತು. ಇದಕ್ಕೆ 'ಫರಣವೆಂದರೆ ಬಹುಶಃ ಅಂತರ್ಜಲದ ಲಭ್ಯತೆಯ 
ಸ ಹಿಡಿದು ನೀರು ಬಿಡುಗಡೆಯ ಪ್ರಮಾಣ ಕಡಿಮೆ ಮಾಡಿ ತಮಿಳುವಾಡಿನ 
ನಿಷ್ಟುರ ಕಟ್ಟಿಕೊಳ್ಳಲು ನ್ಯಾಯಾಧಿಕರಣ ಸಿದ್ಧವಿರಲಿಲ್ಲ ಲಾಬಿಯೂ ಕೆಲಸ 
ಮಾಡಿರಬಹುದು. ಆದರೆ ಬಿಳುಗುಂಡ್ಗುವಿನ ವೈಜ್ಞಾದಿಕ ಮಾಪನ ಕೇಂದ್ರದಲ್ಲಿ 
ನೀರು ಕರ್ನಾಟಕದಿಂದ ತಲುಪಿದ. ಪ್ರಮಾಣವನ್ನು ಗಮವನಿಸುವಲ್ಲಿ ಪರೋಕ್ಷವಾಗಿ 
ಬಿಳುಗುಂಡ್ಲು ಮೆಟ್ಟೂರು ನಡುವಣ ಜಲಾನಯನ ಪ್ರದೇಶದ 129 ಟಿ.ಎಂ.ಸಿ 
ಅಂತರ್ಜಲವನ್ನು ಪರಿಗಣಿಸಿದಂತಾಗಿರುವ ಸೂಚನೆ ಇರಬಹುದೆ? ಮೆಟ್ಟೂರು 
ಜಲಾನಯನ ಪ್ರದೇಶವಿರುವಲ್ಲಿ ಕಾವೇರಿ ನೀರಿನಿಂದಲೇ ಅಂತರ್ಜಲ 
ಒದಗಬೇಕೆಂದರೆ ಆ ದಿಸೆಯಲ್ಲಿ ಕೇಂದ್ರೀಯ ಅಂತರ್ಜಲ ಮಂಡಲಿ ಅಧ್ಯಯನ 
ಮಾಡಿದ ವರದಿ ಇದರೆ ಅಥವಾ ಅನ್ಯದಾಖಲೆಗಳಿದ್ದರೆ ಅದನ್ನೆಲ್ಲ 
ಗಮವನಿಸಲಾಗಿದೆಯೆ? ಎಂಬುದಕ್ಕೆ ತಾರ್ಕಣೆ ಬೇಕು. 


* ಬಿ.ಪಿ.ರಾಧಾ Kil 2002, ಕರ್ನಾಟಕದಲ್ಲಿ ಅಂತರ್ಜಲ (ಅನು: ವೈ.ಲಿಂಗರಾಜು), ಜಿಯೋಲಾಜಿಕಲ್‌ 
ಸೊಸೈಟಿ ಆಫ್‌ ಇಂಡಿಯ, ಬೆಂಗಳೊರು. 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1449 


ಈ ಐತೀರ್ಪಿನಿಂದ 16 ನೀರಾವರಿ ಯೋಜನೆಗಳಿಗೆ ನಮ್ಮಲ್ಲಿ ಹಿನ್ನಡೆಯಾಗುವ 
ಸಂದರ್ಭವಿದೆ, ಯಗಚೆ, ಕಬಿನಿ ಹೇಮಾವತಿ, ಹಾರಂಗಿ, ಹಬಿನಿ ಕೆಳನೂರುಬ್ರಾಂಚ್‌ 
ಕೆನಾಲ್‌, ಉಡುತೊರೆಹಳ್ಳ, ಮಂಚನಬೆಲೆ ಏತನೀರಾವರಿ, ತಾರಕ ಏತನೀರಾವರಿ 
ಸೇರಿ 10 ಯೋಜನೆಗಳು ಈ ವರ್ಷ ಪೂರ್ಣಗೊಳ್ಳಲಿವೆ; ಹಾರಂಗಿ, ತಾರಕ 
ಕಂಚಿನಕೊಪಲು ಯೋಜನೆ 2ನೇ ಹಂತ, HE ಯೋಜನೆ, ಬನ್ನಲ್ಲಿ 
ಹುಂಡಿ ಯೋಜನೆ ಹಾಗೂ ಬಾಗೂರು ನವಿಲೆ ಎಕ್ಷಿಟ್‌ ಏತ ನೀರಾವರಿ 
ಯೋಜನೆಗಳ ಅನುಷ್ಠಾನಗೊಳ್ಳಲಿರುವ ಮುಂದಿನ ಯೋಜನೆಗಳು. ಈ 
ಯೋಜನೆಗಳಿಂದ 19.800 ಹೆಕ್ಟೇರ್‌ ಪ್ರದೇಶಕ್ಕೆ ನೀರು ಒದಗಲಿದೆ. ಆದರೆ 
ಮಧ್ಯಂತರತೀರ್ಷು 11,20 ಲಕ್ಷ ಎಕರೆ ನೀರಾವರಿಗೆ ಸೀಮಿತಗೊಳಿಸಿತ್ತು. ಸದ್ಯ 
19 ಟಿ.ಎಂ.ಸಿ ನೀರು ಬಿಳಿಗುಂಡ್ಲುವಿಗೆ ಹೋಗುವಲ್ಲಿ 12 ಟಿ.ಎಂ.ಸಿ ನೀರು 
ಹೆಜಾಗಿ ಬಿಡಬೇಕಾದ ಕಾರಣ ಹೊಸ ಯೋಜನೆಗಳಿಗೆ ನೀರಿನ ಒದಗಣಿ ಕಡಿಮೆಯೆ. 
ಆದರೆ ರಾಜ್ಯವು ಯೋಜನೆಗಳನ್ನು ಮುಂದುವರಿಸಿಕೊಂಡು ಹೋಗುವ ಬಗ್ಗೆ 

ಶೀ ಕೆ.ಎಸ .ಈಶ್ತರಪ್ಪ ಅ ಅಡಿ ತಿಳಿಸಿರುವುದನ್ನು ಶ್ರೀ ರೇಣುಕಾಪ್ರಸಾದ್‌ 
ಪಾಡ್ಯ ಅವರು ವರದಿಮಾಡಿದ್ದಾರೆ.(6.2.07). ಈ ಐತೀರ್ಪು ಜಾರಿಗೆ ಬರುವವರೆಗೆ 
ಮಧ್ಯಂತರ ಆದೇಶವೇ ಜಾರಿಗಿದ್ದು, ನ್ಯಾಯಾಧಿಕರಣದಿಂದ Ms ge ಣಿ” ಕೋರಲು 


ಮೂರು ಶಿಂಗಳ ಕಾಲಾವಕಾಶವನು ಈ ರಾಜಗಳಿಗೆ ಅವಕಾಶ ನೀಡಲಾಗಿದೆ. 
nN 


ತಮಿಳುವಾಡಿನ ಬಿಳಿಗುಂಡ್ಗುವರೆಗೆ 2001-02ರಲ್ಲಿ 189-93; 2002- 
03ರಲ್ಲ 109.44, 2003-04ರಲ್ಲಿ 75.87 ಟಿ.ಎಮ್‌.ಸಿ(ಅತಿ ಕಡಿಮೆ) ಬಿಟ್ಟಿರುವ 
ಪ್ರಮಾಣದ ನೀರಿದ್ದು, ಉಳಿದಾವ ಮ ಯೂ 1991-92ರಿಂದ 2006- 

07ರವಣೆಗೆ 230 ಟಿ.ಎಮ್‌.ಸಿ ಗಿಂತ ಕಡಿಮೆ ಬಿಟ್ಟದ್ದೇ ಇಲ್ಲ. ಅಲ್ಲದೆ 1994- 
95ರಲ್ಲಿ 393,99 ಟಿ.ಎಮ್‌.ಸಿ (ಅತಿ ಹೆಚು) ನೀರು ಬಿಡಲಾಗಿದೆ. ಆತಿ ಕಡಮೆ, 
ಅತಿಹೆಚ್ಚು ಟಿ.ಎಮ್‌.ಸಿ ನೀರು ಬಿಟುದುವಬರ ಸರಾಸರಿ ತೆಗೆದರೆ ಅದು 239.93 


ಬ [5% 
ಟಿ.ಎಮ್‌.ಸಿ ಆಗುತ್ತದೆ. ಅಲ್ಲದೆ ಈ 15 ವರ್ಷಗಳಲ್ಲಿ ಬಿಟ್ಟ ವಾರ್ಷಿಕ ನೀರಿನ 
ಸರಾಸರಿ ಪಮಾಣ 256 ಟಿ.ಎಮ್‌.ಸಿ ಅಡಿ ಅಂದರೆ ಮಧ್ದಂತರ ತೀರ್ಪಿನ 205 


1450 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಪಾಲನ್ನು ಕಬಳಿಸಿದೆ ಎಂದಾಗುತ್ತದೆ. 180 ಟಿ.ಎಮ್‌.ಸಿ ಹೋಗಲಿ ಠಈಗಿನ 192 
ಟಿ.ಎಮ್‌.ಸಿ ನೀರು ಬಿಡುಗಡೆ ಆದೇಶವನ್ನು ಗಮನಿಸಿದರೆ, ಕರ್ನಾಟಕ ಬಿಡುತ್ತಿದ್ದ 
ನೀರು ಎಷ್ಟೊಂದು ಹೆಚ್ಚಾಗಿರುತ್ತಿತ್ತು ಎಂಬುದು ಸ್ಪಷ್ಟವಾಗುತ್ತದೆ ಹಾಗೂ ತನ್ನ 
ಮಾನವೀಯ ಪ್ರಾಮಾಣಿಕತೆಯನ್ನು ಒಪ್ಪಂದದ ನಂತರವೂ ಮೆರೆದಿದೆ ಎಂಬುದು 
ತಿಳಿಯುತ್ತದೆ. ಒಂದು ಟಿ.ಎಂ.ಸಿ. ಅಡಿ ನೀರು ಎಂದರೆ (28,316846592) 
2831 ಕೋಟಿ 68 ಲಕ್ಷದ 46 ಸಾವಿರದ 592 ಲೀಟರ್‌ ನೀರು. ಈಗ ಊಹಿಸಿ 
ಕರ್ನಾಟಕದ ಔದಾರ್ಯ. 


1990ರ ದಶಕದಲ್ಲಿ ಕಾವೇರಿ ಕಣಿವೆಯಲ್ಲಿ ಅಂಥ ಸಂಕಷ್ಟವೇನೂ ಕಾಣದಿದ್ದರೂ 
ವಿವಾದ ಹಣಿಕಿತ್ತು ಸಮಾಲೋಚನೆಯಲ್ಲಿ ವಿವಾದ ಕೊನೆಮುಟ್ಟುವ ಸಮಯದಲ್ಲಿ 
ತಮಿಳುನಾಡು ರೈತನೊಬ್ಬ ಸುಪ್ರೀಂ ಕೋರ್ಟಿಗೆ ವಿವಾದವನ್ನು ಒಯ್ದ ಕಾರಣ 
ಅಂದಿನ ಕೇಂದ್ರ ಸರ್ಕಾರ ತಮಿಳುನಾಡಿನ ಒತ್ತಡಕ್ಕೆ ಸಿಲುಕಿತೆನ್ನಲಾಗಿದೆ. ಈ 
ಕಾರಣವೆ ಕಾವೇರಿ ನ್ಯಾಯಾಧಿಕರಣ ಆಸ್ತಿತ್ತಕ್ಕೆ ಬಂದು 1991ರಲ್ಲಿ ಮಧ್ಯಂತರ 
ತೀರ್ಪು ಬಂದಾಗ ಅದು ರಾಜ್ಯದ ಹಿತಕ್ಕೆ ಮಾರಕವೆಂದು ನಮ್ಮ ನಾಡಿನ ಜನ 
ಬೀದಿಗಿಳಿದು ಹೋರಾಟ ಮಾಡಿದರು. ಮಧ್ಮಂಕೆರ ಶೀರ್ಷಿನ ಘಲವಾಗಿಯೆ 
ಜಿಲ್ಲೆಯ ಗಡಿ ತಾಲೂಕುಗಳಲ್ಲಿ ನೆಮ್ಮದಿಯ ಬದುಕು ಕಲಕಿತು. ತಮಿಳು 
ಕುಟುಂಬಗಳು ವಲಸೆ ಹೊರಟವು. 2002ರಲ್ಲಿಯೂ ಈ ವಿವಾದ ಮರುಕಳಿಸಲು 
ಸೆಪುಂಬರ್‌ 3 ರಂದು ಸುಪ್ರೀಂಕೋರ್ಟ್‌, ತಮಿಳುನಾಡಿಗೆ ದಿನವೂ 1.25 ಟಿ.ಎಂ.ಸಿ 
ಅಡಿ ನೀರು ಬಿಡಲು ಕರ್ನಾಟಕಕ್ಕೆ ಆದೇಶಿಸಿತು. ಇದು ವೀರಪ್ಪನ್‌, ಸಚಿವ 
ನಾಗಪ್ಪನವರನ್ನು ಅಪಹರಿಸಿದ್ದು ಬಿಡುಗಡೆಗೆ ಆಗ್ರಹಿಸಿ ನಡೆಯುತ್ತಿದ್ದ ಹೋರಾಟದ 
ಕಾಲವೂ ಆಗಿತ್ತು. ಇದರ ಜೊತೆಗೆ ಕೂಡಿಕೊಂಡಿದ್ದು ನ್ಯಾಯಮಂಡಳಿ ತೀರ್ಪು. 
ತತ್ನಲವಾಗಿ ಮೈಸೂರು ಚಾಮರಾಜನಗರ ಪ್ರದೇಶದಲ್ಲಿ ಎಲ್ಲ ಕ್ಷೇತ್ರದ ಜನರು 
ಹೋರಾಟಕ್ಕೆ ಧುಮುಕಿದರು. ನಾಲ್ಕೈದು ಬಾರಿ ನಗರ ಬಂದ್‌, ಹಾಗೂ ಧನ 
ಹಾನಿಯಾದ ಬಗ್ಗೆ ವರದಿಗೊಂಡಿವೆ. ಮಾತುಕತೆಗೆ ತಪ್ಪಿದ ತಾಳ ಹೀಗೆ 
ಸಂದರ್ಭವನ್ನು ಸೃಷ್ಟಿಸಿತ್ತು. 

ಕೇರಳಕ್ಕೆ ಬಿಡಬೇಕಾದ 30 ಟಿ.ಎಂ.ಸಿ ಕಾವೇರಿ ನದಿ ನೀರಿನಲ್ಲಿ ಕರ್ನಾಟಕವೇ 
21 ಟೆ.ಎಂ.ಸಿ ಬಿಡಬೇಕು; ತಮಿಳುನಾಡು ಭವಾನಿ ಮತ್ತು ಪಾಂಬನ್‌ನಿಂದ 9 
ಟಿ.ಎಂ.ಸಿ ಬಿಡಬೇಕು ಎಂದರೆ ನೀರು ಹಂಚಿಕೆಯಲ್ಲಿನ ವೈರುಧ್ಯಗಳು ನೇರವಾಗಿಯೇ 
ಗೋಚರವಾಗುತ್ತವೆ. 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1451 


ಉಭಯ ರಾಜ್ಯದ ರೈತರೂ, ರೈತರೇ. ದೇಶ, ಭಾಷೆ, ಗಡಿ ಎಂದು ಕಷ್ಟ 
ಸುಖಕ್ಕೆ ಮಿತಿ ಹಾಕಿಕೊಂಡಿಲ್ಲ. ಆದರೆ ರಾಜಕೀಯವು ಈ ಸೌಹಾರ್ದಕ್ಕೆ ಬರೆ 
ಎಳೆಯುತ್ತಿದೆ. ಅಂತಹ ಸೌಹಾರ್ದ ವಾತಾವರಣಕ್ಕೆ ಇರುವ ಅವಕಾಶಗಳನ್ನು 
ಸ್ಪಾರ್ಥವು ನುಂಗುತ್ತದೆ. ತಮಿಳುನಾಡಿನ ರಾಜಕೀಯ ಎಂದರೆ ಪಾರಂಪರಿಕವಾಗಿ 
ಕಾವೇರಿ ನೀರೆಲ್ಲ ತನಗೇ ಬೇಕೆನ್ನುವುದು. ಕಾಲೈರೆದು ಕದನಕ್ಕೆ ಬರುವುದು. 
ನಂತರ ಬ್ರಿಟಿಷರ ಕಾಲದ ಒಪ್ಪಂದಗಳ ಗುಂಗಿನಲ್ಲೇ ಇದ್ದು ಕಿತಾಪತಿ ಮಾಡುವುದು. 
ಹಾಗೆ ನೋಡಿದರೆ ಮುಂಗಾರಿನಲ್ಲಿ ನಮ್ಮ ಜಲಾಶಯಗಳಲ್ಲಿ ನೀರು ಪುಷ್ಕಳವಾಗಿ 
ತುಂಬಿದರೆ ಮಾತ್ರ ನ್ಯಾಯಾಧಿಕರಣ ಹೇಳಿರುವಂತೆ ತಮಿಳುನಾಡಿಗೆ ಬಿಡುವ 
ನೀರಿನ ಪ್ರಮಾಣದ ನಿಗದಿ ಬಹಳೆ ಹೆಚ್ಚಿನದಿರುವಲ್ಲಿ, ಹಾಗೆ ನೀರು ಬಿಡಲುಕಷ್ಟವೇ 
ಸರಿ. ಅಂತು ಅದು ಸಂಕೋಚಪ್ರಮಾಣದಲ್ಲಿ ಮಾತ್ರ ಸಾಧ್ಯ. ಈ ಸಂದರ್ಭದಲ್ಲಿ 
ನಾವು ಬಿಡಬಹುದಾಗಿದ್ದ ನೀರು ಸುಮಾರು 80 ಟಿ.ಎಂ.ಸಿ ಎಂಬುದು ತಾಂತ್ರಿಕ 
ನೆಲೆಯಮಾತು. ಅಲ್ಲದೆ ಹಿಂಗಾರಿನಲ್ಲಿ ತಮಿಳುನಾಡಿಗೆ ನೀರಿನ ಬರ ಇರದೆ 
ಭರಪೂರ ಸಂಗ್ರಹವಾಗುತ್ತದೆ. ಆದರೆ ನ್ಯಾಯಾಧಿಕರಣ ಕೊಟ್ರ ನೆಪ- ನೀರು 
ಬಿಡುಗಡೆ ಮಾಡದಿದ್ದರ ಕುರುವೈೆ ಬೆಳೆ ಹಾಳಾಗುತ್ತದೆ ಎಂಬ ತಮಿಳುನಾಡಿನ 
ನಾಟಕೀಯ ಕೋರಿಕೆ. ನಮ್ಮಲ್ಲಿ ರಾಜ್ಯದ ದನಿ ಏರಿಸಿ ಕೂಗುವಂಧಥ ರಾಜಕಾರಣಿಗಳ 
ಕೊರತೆಯೆ, ಇಂಥ ತೀರ್ಪಿಗೆ ಅವಕಾಶ ನೀಡಿತೆ? ಎಂಬ ಅನುಮಾನವೂ 
ಒದಗುತ್ತದೆ. ಕಾವೇರಿ ನಮ್ಮ ನಾಡಿನ ಆರ್ಥಿಕ ಬೆನ್ನೆಲಬು. ಕೃಷಿಗೆ ಜೀವಜಲ. 
ಹೀಗಿದ್ದೂ ಪಕ್ಷ ರಾಜಕೀಯ ಬಿಟ್ಟು ಪ್ರಚಾರವಿಟ್ಟು ಕಾವೇರಿಗಾಗಿ ಕೊರಳೆತ್ತುವ 
ಗಡಸುತನ ನಮ್ಮವರಿಗೇಕಿಲ್ಲ? ಎಂಬ ಸಂಪಾದಕೀಯ ಪ್ರಶ್ನೆಗಳೂ ಇವೆ. 


ನ್ಯಾಯಾಧಿಕರಣವು ತಮಿಳುನಾಡಿನ ಪಾರಂಪರಿಕ ಹಕ್ಕನ್ನು (Prescrip- 
tive - long standing custom) ಮಾತ್ರ ಮಾನ್ಯ ಮಾಡಿ 419 ಟಿ.ಎಂ.ಸಿ ನೀರನ್ನು 
ಕೊಟ್ಟಿದೆ ಎನ್ನಲಾಗಿದೆ. ಅದಕ್ಕಿಂತಲೂ ಹೆಚ್ಚಿನ ಪಾರಂಪರಿಕ ಹಕ್ಕು ಕರ್ನಾಟಕಕ್ಕೆ 
ಇದ್ದೂ ಏಕೆ ನ್ಯಾಯಾಧಿಕರಣ ಗಮನಿಸಲಿಲ್ಲ! ಬಹುಶಃ ಹಾಗೆ ಶಾಸನೋಕ್ತ 
ಸೆ ದ್ದೃತ ಪ್ರತಿ ಮಾಡುವ ಪ್ರಯತ್ನ ನಮ್ಮ ಕಡೆಯಿಂದ ಆಗಲಿಲ್ಲವೆ? ನಮಗೆ 
ಕಡಿಮೆ ನೀರನ್ನು ನಿಗದಿಗೊಳಿಸಿದರೂ ಜಲವಿದ್ಭುದ್‌ ಯೋಜನೆಗಳನ್ನೂ ಕೈಗೊಳ್ಳಲು 
ತೋರಿಸಿದ ನ್ಯಾಯಾಧಿಕರಣದ ಹಸಿರು ನಿಶಾನೆಯ ನಮಗೆ ಸಾಕಾಯಿತೆ? ಅದೇನೇ 
ಇರಲಿ ರಾಜ್ಯ ಸರ್ಕಾರ ೪:೪ pೀ!ಂn ಅನ್ನು ಸರ್ವಪಕ್ಷಗಳ ಸಭಾ ಸಮಾಲೋಚನೆ 
ಮಾಡಿ ಹಾಕುವ ಚಿಂತನ ನಡೆಸಿದುದು ಗಮನಾರ್ಹ. ಕೇರಳದ ಮುಖ್ಯಮಂತ್ರಿಯವರು 


1452 ಕರ್ನಾಟಕ ದೈತ ಚಳವಳಿ-ಸತ್ಯಾಗ್ರಹಗಳು 


ತಮ್ಮ ರಾಜ್ಯಕ್ಕೆ ನಿರೀಕ್ಷಿಸಿದ್ದ ನೀರಿನ ಪ್ರಮಾಣಕ್ಕಿಂತ ಕಡಿಮೆ ನಿಗದಿಗೊಳಿಸಿರುವ 
ಬಗ್ಗೆ ಅತೃಪ್ತಿ ಸೂಚಿಸಿದ್ದಾರೆ. 


ನೀರಾವರಿ ಭೂಮಿ ಮಿತಿಯನ್ನು 11.2 ಲಕ್ಷದಿಂದ 18.85 ಲಕ್ಷ ಎಕರೆಗೆ 
ವಿಸರಿಸಿದೆ. ಅನುಕೂಲಾಂಶವಿದ್ದರೂ ಅದಕ್ಕೆ ನೀರೋದಗಣಿಯ ಬಗ್ಗೆ ಅಸ್ಪಷ್ಟತೆಯನ್ನು 
ನಿವಾರಿಸಬೇಕಿತ್ತು ಮಧ್ಯಂತರ ತೀರ್ಪಿನಲ್ಲಿ ಜೂನ್‌ನಿಂದ ಸೆಪ್ಪೆಂಬರ್‌ವರೆಗೆ 
ಬಿಡಬೇಕಿದ್ದ ನೀರಿನ ಪ್ರಮಾಣವನ್ನು 137 ಟಿ.ಎಂ.ಸಿಯಿಂದ 134 ಟಿ.ಎಂ.ಸಿಗೆ 
ಇಳಿಸಿರುವುದು ಸಮಾಧಾನಕರವೆಂದುಕೊಳ್ಳುವುದು ಅನಿವಾರ್ಯವಾಗಬೇಕೆ? ಈ 
ನಡುವೆ ಬಿಳಿಗುಂಡ್ಲು ಮತ್ತು ಮೆಟ್ಟೂರು ನಡುವಣ ಪ್ರದೇಶದಲ್ಲಿ 25 ಟಿ.ಎಂ.ಸಿ. 
ನೀರು ಒದಗುವ (ಸಂಗ್ರಹ) ಬಗ್ಗೆ ದಾಖಲಿಸಿರುವುದು ಒಂದು ಸ್ಥಾಗತಾರ್ಹ 
ಅಂಶ. 


ಮಂಡ್ಯ ಸಿಲ್ಲರ್‌ ಜೂಬಿಲಿ ಪಾರ್ಕ್‌ನಲ್ಲಿ ರೈತ ಹಿತರಕ್ಷಣಾ ಸಮಿತಿ ಐತೀರ್ಪು 
ಕುರಿತು ತೆಗೆದುಕೊಂಡ ನಿರ್ಣಯಗಳಲ್ಲಿ, ಕರ್ನಾಟಕವು ಅಚ್ಚುಕಟ್ಟು ಪ್ರದೇಶವನ್ನು 
ಹೆಚ್ಚಿಸಿಕೊಳ್ಳಲು ಅಡ್ಡಿಯಾದ ಐತಿಹಾಸಿಕ ಕಾರಣಗಳನ್ನು ಮನಗಾಣದೆ 
ತೀರ್ಪುನೀಡಲಾಗಿದೆ. ಅನ್ಯಾಯದ ಪರಿಶೀಲನೆ ನಡೆಸದಿರುವುದು ಖಂಡನೀಯ; 
ಮೈಸೂರು, ಬೆಂಗಳೂರು, ಮಂಡ್ಯ, ಚನ್ನಪಟ್ಟಣಕ್ಕೆ ಕಾವೇರಿ ನೀರು ಕನಿಷ್ಠ 48 
ಟಿ.ಎಂ.ಸಿ ಅಗತ್ಯವಿದ್ದರೂ ನ್ಯಾಯಾಧಿಕರಣ ಅವಕಾಶಮಾಡಿಕೊಟ್ಟಿಲ್ಲ; ಅಹಿಂಸಾ 
ಮಾರ್ಗದಲ್ಲಿ ಹೋರಾಟ ಅಂತೇ ರೂಪಿಸೋಣ-ಎಂಬ ಬಗೆಗೆಲ್ಲ 
ನಿರ್ಣಯಗಳಾದುವು. 


1986ರಲ್ಲಿ ರೂಪುಗೊಂಡರೂ ಅಜೆತಡೆಗಳೊಡನೆ ಕೂಡಿದ ಕಬಿನಿ 2ನೇ 
ಹಂತ ಕಾಮಗಾರಿಗಳು, ಐತೀರ್ಪಿನಿಂದಾಗಿ ನಡೆಯುವುದು ಅನುಮಾನವೆನ್ನಲಾಗಿದೆ. 
ಸಮೀಕ್ಷಾಕಾರ್ಯ ಮುಗಿದಿತ್ತು. ಕಂದೇಗಾಲದ ಬಳಿ ಜಲಸಂಗ್ರಹ ಸ್ಥಳ, 
ನಾಲಾಮಾರ್ಗಗಳನ್ನು ಗುರುತಿಸಲಾಗಿತ್ತು. ಕಬಿನಿಯಿಂದ ಜಲಸಂಗಹಾಗಾರಕ್ಕೆ 
ನೀರೆತ್ತಲು 24.5 ಮೆಗಾವ್ಯಾಟ್‌ ವಿದ್ಯುತ್‌ ಬೇಕು. ಈ ಪೈಕಿ 22 ಮೆಗಾವ್ಯಾಟ್‌ 
ವಿದ್ಯುತ್‌ ಅನ್ನು ಕಬಿನಿಯಿಂದ ಉಳಿಕೆ 2.5 ಮೆಗಾವಾಟ್‌ ವಿದ್ಯುತ್‌ ಅನ್ನು 
ಬೇರೆಡೆಯಿಂದ ಪಡೆದುಕೊಳ್ಳಲು ನಿರ್ಧಾರವಾಯಿತು. ಈ ಹಂತದ ರೈತರು 
ದೇವನೂರು ಮಠಾಧೀಶ ಶ್ರೀ ಮಹಾಂತಸ್ಥಾಮಿಗಳ ನೇತೃತ್ವದಲ್ಲಿ ಹೋರಾಟ 
ಸಮಿತಿಯನ್ನು ರೂಪಿಸಿದರು. ಇದು ಹೊಸಯೋಜನೆ ಅಲ್ಲ. ವಿಸ್ತರಣಾ ಯೋಜನೆ. 


ಕಾವೇರಿ: ಜಲವಿವಾದ - ಐತೀರ್ಹ - ಚಳುವಳಿಗಳು 1453 


ಚಾಮರಾಜನಗರ ಜಿಲ್ಲೆ ಮಳೆಯಾಶಿತ ಪ್ರದೇಶ, ಅಲ್ಲಿ ಬರಗಾಲ ಸಾಮಾನ್ಯ 
ಅಂತರ್ಜಲದ ಕುಸಿತವಿದೆ. ಇಲ್ಲಿ ಕಾಮಗಾರಿಗೆ ಅಡ್ಡಿವಿನಿಲ್ಲ. ಸರ್ಕಾರ 
ಕಾಮಗಾರಿಯನ್ನು ಕೈಗೆತ್ತಿಕೊಂಡರೆ ಸಮಸಮವಾಗಿ (600 ಕೋಟಿ ರೂ) ಹಣ 
ನೀಡಲು ರೈತರು ಸಿದ್ಧ. ಆದರೆ ಐತೀರ್ಪಿನಿಂದಾಗಿ ಹೋರಾಟದ ಹಾದಿ ಬೇರೆ 
ತಿರುವು ಪಡೆದುಕೊಳ್ಳುವ ಲಕ್ಷಣವಿದೆ ಎಂಬುದು ಅಂಶಿ. ಪ್ರಸನ್ನಕುಮಾರ್‌ ಅವರ 
ಅಭಿಪ್ರಾಯ. ಕಾಮಗಾರಿ ನಡೆಯದಿದ್ದರೆ ರೈತರ ಆಶೆ ಮುರುಟಿ ಹೋದಂತೆಯಿ. 
ಕೆ.ಆರ್‌.ಎಸ್‌. ಮತ್ತು ಕಬಿನಿ ನಲದ ಬಿಡುಗಡೆಯಾಗುವ ಹೆಚ್ಚುವರಿ 
ವೀರು ಒಡಿದಿಟ್ಟುಕೊಳ್ಳಲು ಕೆಳಭಾಗದಲ್ಲಿ ಜಲಾಶಯಗಳಿಲ್ಲ. ಹೀಗಾಗಿ ಕುಡಿಯುವ 
ನೀರು ಪೂರೈಕೆ "ಬಟ್ಟೆ, ಉಳಿದ ನೀರು ಪಾಲಾರ್‌ ನದಿ ಮೂಲಕ ತಮಿಳುನಾಡಿನ 
ಮೆಟ್ಟೂರು ಜಲಾಶಯದ ಪಾಲಾಗುತ್ತದೆ. ಈ ಐತೀರ್ಪಿನ ಜಾರಿಗಾಗಿ ಭಾಕ್ರಾ- 
ಬಿಯಾಸ್‌ ನದಿಗಳ ನಿರ್ವಹಣಾ ಮಂಡಳಿ ಮಾದರಿಯಲ್ಲಿ ಕಾವೇರಿ ನಿಯಂತ್ರಣ 
ಮಂಡಳಿಯನ್ನು ರಚಿಸಬೇಕೆಂದಿದೆ. ಅಂತು 1233 ಕೋಟಿ ರೂ.ಗಳ ಏತ ನೀರಾವರಿ 
ಯೋಜನೆಯಲ್ಲಿ ಕಬಿನಿ ಪ್ರದೇಶದ ಕೊನೆಭಾಗ (ಚಾಮರಾಜನಗರ ಮೈಸೂರು 
ಜಿಲ್ಲೆಕ್ಕೆ 65 ಟಿ.ಎಂ.ಸಿ ಅಡಿ ಕಬಿನಿ ನೀರು ಬಳಸಿ ಎಂದಿರುವುದು 133 ಲಕ್ಷ 
Wi €ರ್‌ ಜಮೀನಿನ ನೀರಾವರಿಗೆ ಧಕ್ಕೆ ಲಕ್ಷಾಂತರ ರೈತರಿಗೆ ನಿರಾಸೆ ಈ 
ರ್ಪಿನಿಂದಾಗಿದಬೆ. 


ತಮಿಳುನಾಡಿಗೆ ನೀರು ಪೂರೈಸುವುದು ಈವರೆಗೆ ನಡೆದು ಬಂದಿದೆ. ಮುಂದೆ 
ಕಬಿನಿಯಿಂದ ಕೇರಳಕ್ಕೂ 21 ಟಿ. ke ನೀರು ಬಿಡಬೇಕು. ಆದರೆ ಕೇರಳದಲ್ಲಿ 
ಜಲಾಶಯ ಯೋಜನೆ ರೂಪುಗೊಳ್ಳುವವರಿಗೆ ಈ ನೀರು ಪೂರೈಕೆ ಜಾರಿಗಿಲ್ಲ 
ಎಂಬುದೊಂದು ತಾತಾ ್ವಿಲಿಕ ಸಮಾದಾನ. ತಮಿಳುನಾಡಿಗೆ ತಜ್ಞರು ಸೂಚಿಸಿದ್ದು 
395 ಟಿ.ಎಂ.ಸಿ ನೀರು "ಎಂದು ಹೇಳಿದ್ದರೂ ನ್ಯಾಯಾಧೀ ಕರಣ 24 ಟಿ.ಎಂ.ಸಿ. 
ಹೆಚ್ಚು ನೀರನ್ನು ಉದಾರವಾಗಿ ನೀಡಿಬಿಟ್ಟದೆ. ನಮಗೆ 1924ರ ಒಪ್ಪಂದದಲ್ಲಿ ಇದ್ದ 
174 ಟಿ.ಎಂ.ಸಿ. ನೀರಿನ ಹಕ್ಕು ಈಗ 270 ಟಿ.ಎಂ.ಸಿಗೆ ಏರಿಸಿದೆ ಎಂದು ಅಂಕಿ 
ಅಂಶಗಳ ಸಮಾಧಾನದ ತುಪ್ಪ ಸವರಿದೆಯಷ್ಟೆ. 1924ರ ಮೊದಲಿಗೆ 3.43 ಲಕ್ಷ 
ಎಕರೆ ಕೃಷಿ ನೀರಾವರಿ ಇದ್ದು, ನಂತರ 7.24 ಲಕ್ಷ ಎಕರೆ, ಮುಂದೆ 8.17 ಲಕ್ಷ 
ಎಕರೆಗೆ ನಿಸರಿಸಿದ್ದು ಮಧ್ಯ ೦ತರ ತೀರ್ಪಿನಲಿ 11.2 ಲಕ್ಷ ಎಕರೆ ಮಿತಿ ಹಾಕಲಾಗಿತ್ತು. 
ಈಗ 18. 5 ಲಕ್ಷ ವಕರೆಗೆ ವಿಸರಿಸಿದ್ದರೂ, ನೀರನ್ನು ಹೇಗೆ ಬೇಕಾದರೂ ಬಳಸಲು 
ಸ್ಥಾತಂತ್ಯವಿದೆ "ಎಂದರೂ, ಮುಂದೆ ಒಟ್ಟು ಕೃಷಿ 33 83ಲಕ್ಷ ಎಕರೆ ಕೃಷಿಯನ್ನೂ 
ಅಭಿವೃದ್ಧಿಗೊಳಿಸುವ ಪ್ರಯತ್ನಕ್ಕೆ ನೀರಿನ ಆಕರ ಎಲ್ಲಿ? ಈ ಬಗ್ಗೆ ರಾಜಿ 
ಹೆಚ್ಚುವರಿಯಾಗಿ 40 ಟಿ.ಎಂ.ಸಿ ನೀರು ದೊರೆಯುವ ಅವಕಾಶವು ನ್ಯಾಯಾಧಿಕರಣದ 
ಆದೇಶಗಳಲ್ಲಿ ತಡಕಿದರೆ ಕಂಡುಬರುತ್ತದೆ ಎನ್ನುವ ಮಾತಿದೆ. ಅಂದರೆ ನಮಗೆ 


1454 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ದತ್ತವಾಗುವ ನೀರಿನ ಒಟ್ಟು ಪ್ರಮಾಣವನ್ನು ಸೂಕ್ತವಾಗಿ ಎಚ್ಚರಿಕೆಯಿಂದ ಬಳಕೆ 
ಮಾಡಿದರೆ ಅನುಕೂಲ ಎಂದಾಗುತ್ತದೆ. ನಮಗೆ ಕುಡಿಯುವ ನೀರು, ವಿದ್ಯುತ್‌ 
ಉತ್ಪಾದನೆ, ನೀರಾವರಿ ಎಲ್ಲ ಸೇರಿ ಸದ್ಯಕ್ಕೆ ತಜ್ಞರ ಪ್ರಕಾರ 428 ಸಿ 
ಅಗತ್ಯವಿದೆ. ಕೊಟ್ಟಿರುವ 270ಕ್ಕೆ 40 ಟಿಎಂಸಿ ನೀರನ್ನು ಹೆಕ್ಕಿಕೊಂಡರೂ 310 
ಸಿ ಆಗುತ್ತದೆ. ಇನ್ನು 8 ಟಿ.ಎಂ.ಸಿ ನೀರನ್ನು ಸಂಪಾದಿಸಿಕೊಳ್ಳುವ ಮಾರ್ಗ 
ಹುಡುಕಿಕೊಳ್ಳಬೇಕಾಗುತ್ತದೆ. 


ಮುಂಗಾರು, ಹಿಂಗಾರು ಮಳೆ ನಮ್ಮಲ್ಲಿ ಸರಿಯಾಗಿ ಆಗದಿದ್ದರೆ, ಜನವರಿಯಿಂದ 
ಮೇವರೆಗೆ ನಮ್ಮ ಜಲಾಶಯಗಳ ನೀರಿನ ಸಂಗ್ರಹ ತೀರ ಕುಸಿದು ಕುಡಿಯುವ 
ನೀರಿಗೂ ಪರದಾಟವಾಗುತ್ತದೆ. ತಮಿಳುನಾಡಿಗೆ ನಾವು ಬಿಡುವ ನೀರು ಹಾಗು 
ಸಾಮಾನ್ಯವಾಗಿ ಖಚಿತವಾದ ಅಲ್ಲಿನ ಹಿ೦ಗಾರುವಿನಿಂದ ಅಲ್ಲಿಯ ಅಂತರ್ಜಲಕ್ಕೆ 
ಬಾಧಕವಿಲ್ಲ ಆದರೆ ನಮಗೆ ನೀರಿನ ಕಡಿಮೆ ನಿಗದಿಯಿಂದಾಗಿ ಬೆಂಗಳೂರು, 
ಹಾಸನ, ಮೈಸೂರು ಜಿಲ್ಲೆ ಹಾಗೂ ನೆರೆ ನೆಲೆಗಳಲ್ಲಿ ಉದ್ದೇಶಿತ ವಿಶೇಷವಿತ್ತ 
ಮ ನೀರಿನ ಕೊರತೆ ಕಟ್ಟಿಟ್ಟಬುತ್ತಿ. ಮಳೆ ವಿಫ ಸವಾರರ ನಮ್ಮಗತಿ 
ಹೇಳುವುದೇ ಬೇಡ. ಇನ್ನು ಬೃಹತ್‌ ಚಿಂಗಳೂರಿಗರು, ಕೃಷಿ ನು: 
ಗಡಿರೈತರ ಗತಿ ಏನು! Pe ಉದ್ಯಾನ ನಪ. ಪರಿಸರ ಬಾಳಿಕೆ 
ಹೇಗೆ? ಹೊಸ ಕೈಗಾರಿಕೆಗಳಿಗೆ ಕಾವೇರಿ ಕಣಿವೆಯ ನದಿ ನೀರು ಲಭ್ಯವಾದೀತೆ? 
ಹೊಸಯೋಜನೆಗಳ ಹಾಗು ಜಲಾಶಯ ನಿರ್ಮಾಣಕ್ಕೆ ತಮಿಳುನಾಡು ಮುಖ್ಯಮಂತ್ರಿ 
ಶ್ರೀ.ಎಂ. ಕರುಣಾನಿಧಿಯವರ ವಿರೋಧವಿದೆ; ಕಾನೂನು ಕಾಳಗಕ್ಕೂ ಸಿದ್ದ ಎ೦ಬ 
ಸೂಚನೆಯೂ ತಮಿಳುನಾಡಿನಿಂದ ಇದೆ. ತಮಿಳುನಾಡು ತನ್ನ ಅಂತರ್ಜಲ 
ಸಂಗ್ರಹದಿಂದ 40 ಟಿ.ಎಂ.ಸಿ ನೀರನ್ನು ಬಳಕೆಮಾಡಿಕೊಳ್ಳುತ್ತಿರುವ ಬಗ್ಗೆ 
ಅದೇಶಿಸಿರುವಲ್ಲಿ ಅಲ್ಲಿನ ಅಂತರ್ಜಲದ ವಿಮಲತೆಯ ಚಿತ್ರ ನಮಗೆ ದೊರಕುತ್ತದೆ. 
ನ್ಯಾಯಾಧೀಕರಣ ಇದನ್ನು ಪರಿಗಣಿಸಿ ನಮಗೆ ಇನ್ನಷ್ಟು ಹೆಚ್ಚು ನೀರನ್ನು 
ನಿಗದಿಗೊಳಿಸಬೇಕಿತ್ತು. ಈ ಹಿನ್ನೆಲೆಯಲ್ಲಿ ನ್ಯಾಯಾಧಿಕರಣ ಮತ್ತು ಸರ್ವೋಚ್ಛ 
ನ್ಯಾಯಾಲಯಕ್ಕೆ ಅನುಗುಣ ತಾಂತ್ರಿಕ ಅಹವಾಲು ಸಲ್ಲಿಸಬೇಕಾಗುತ್ತದೆ. 


ಸದ್ಯದ ಆದೇಶದ ರೀತ್ಯಾ 192 ಟಿ.ಎಮ್‌.ಸಿ ನೀರನ್ನು ಬಿಳಿಗುಂಡ್ಲುವಿಗೆ 
(ಬಿಳಿಗುಂಡ್ಲು ಒಂದು ಪುಟ್ಟ ಹಾಡಿ:ಅಲ್ಲಿನ ಜನರ ಆಡುಭಾಷೆ ತಮಿಳು, ಕಾವೇರಿ 
ದಂಡೆ ಬಳಿ ಇದ್ದರೂ ಕುಡಿವ ನೀರು, ಬೇಸಾಯಕ್ಕೆ ಹಾಗೂ ಕಾವೇರಿ ನೀರು 
ಬಳಿಸುವಂತಿಲ್ಲ. ಕೊಳವೆ ಭಾವಿಯ ನೀರೇ ಅವರಿಗೆ ಜೀವಜಲ) ಸೇರುವಂತೆ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1455 


ಬಿಡಬೇಕು. ಮಧ್ಯಂತರ ಆದೇಶದಂತೆ ರೀತ್ಯಾ ಇಲ್ಲಿಗೆ ಸೇರುತ್ತಿದ್ದ ನೀರು 217 
ಟಿ.ಎಂ.ಸಿ ಬಿಳಿಗುಂಡ್ಲುವಿನಿಂದ ಮೆಟ್ಟೂರು ನಡುವೆ ಹೆಚ್ಚುವರಿಯಾಗಿ 25 ಟಿ.ಎಂ.ಸಿ 
ಸ ಸೇರುತ್ತಿದ್ದರೂ ಕರ್ನಾಟಕ ಬಿಟ್ಟ ನೀರು ಕಡಿಮೆ "ಎಂದು ವೈಜ್ಞಾನಿಕ ಅಳತೆ 

ಮಾಪನವಿಲ್ಲದಿದ್ದ ಮೆಟ್ಟೂರಿನ ಅಳತೆ 'ಕೇಂದದಲ್ಲಿ ತಮಿಳುನಾಡು ತೋರಿಸುತ್ತಿತ್ತು 
ಬಿಳಿಗುಂಡ್ಲುವಿಗ "ಮಾಪ ನ ಕೇಂದ್ರ ಲೆಕ್ಸಾಚಾರವನ್ನು ಈಗ ಪರಿಗಣಿಸುವುದರಿಂದ, 
205ರ ಬದಲಿಗೆ 192 ಟಿ.ಎಂ.ಸಿ ನೀರು "ಎಂದಿರುವಲ್ಲಿ 13 ಟಿ.ಎಂ.ಸಿ ಉಳಿತಾಯ, 
ಮೆಟ್ಟೂರುವರೆಗಿನ 25 ಟಿ.ಎಂ.ಸಿ ನೀರು ಸೇರಿ 38 ಟಿ ಟಿ.ಎಂ.ಸಿ ನೀರು ರಾಜ್ಯಕ್ಕೆ 
ಉಳಿಕಾಯವಾಗುತ್ತದೆ. ಕೇರಳಕ್ಕೆ ಮುಂದೆ 21 ಟಿ.ಎಂ.ಸಿ ಬಿಡಬೇಕೆಂದರೂ 7 
ಟಿ.ಎಂ.ಸಿ ಉಳಿತಾಯವಾಗುತ್ತದೆ. "ಅದನ್ನು ಬಳಸಿಕೊಳ್ಳುವ ಮಾರ್ಗ ನಮ್ಮದಿರಬೇಕು. 
ಹೋರಾಟಗಳು ಈ ಹಿನ್ನೆಲೆಯಲ್ಲಿ ಕಾವುಗೊಂಡವು, 


ರಾಜ್ಯವ್ಯಾಪಿಯಾಗಿ ಕನ್ನಡಿಗರ ಆಕ್ರೋಶ ಹರಡಿತು. ಹೋರಾಟವು ಏಕಸೂತ್ರಿತ 
ನಾಯಕತ್ವದಲ್ಲಿ ಇನ್ನೂ ಅಣಿಯಾಗಿರಲ್ಲ. ಅಂತಾಗಿ ಸ್ಥಳೀಯವಾಗಿ ಸಂಘ - 
ಸಂಸ್ಥೆಗಳು ಹಾಗೂ ನಾಯಕರು, ಕಾನೂನು ತರ್ಕಗಳನ್ನು ಬದಿಗಿಟ್ಟು ಹೋರಾಟದ 
ರೂಪರೇಷೆಗಳನ್ನು ನಿರ್ಧರಿಸಿದ್ದು ಕಾಣಬರುತ್ತಿತ್ತು. ತೀರ್ಪಿನ ಪೂರ್ಣಪಾಠದ 
ಅರಿವು ಅವರಿಗೆ ಒದಗಿರಲಿಲ್ಲ. 


ತಲಕಾವೇರಿಯಿಂದ 7 ಕಿ.ಮೀ. ದೂರದ ಭಾಗಮಂಡಲಕ್ಕೆ ಕಾವೇರಿ ಗುಪ್ತ 
ಗಾಮಿನಿಯಾಗಿ ಬಂದು ತಿವೇಣಿ ಸಂಗಮದಲ್ಲಿ ಕನ್ನಿಕಾ ಸುಜೆನ್ಬೀತಿಯರೊಡಸನೆ 
ಕೂಡುತ್ತಾಳೆ. ಕಾಡು ಬೆಳೆಸಿದವರು ಈ ನದಿ ದೇವಿಯೆರೆ. ಆದರೆ” ಇಂದು ಇಲ್ಲಿನ 
ಅರಣ್ಯ ಪ್ರದೇಶ ಕುಸಿಯುತ್ತಿದೆ. ಅಲ್ಲೆಲ್ಲ ವಾಣಿಜ್ಯ ಬೆಳೆಗಳಾದ ಕಾಫಿ ಕರಿಮೆಣಸು 
ಬೆಳೆಯೆಲಾಗುತ್ತಿದೆ. ಹೀಗಾಗಿ ಮರಗಳ ಸಾಂದ್ರತೆ ಕುಸಿದು, ಕಾಡಿಲ್ಲದೆ ಮಳೆ 
ರಭಸವು ತಗ್ಗಿ ನೀರಿನ ಕೊರತೆ ಕಾಣುತ್ತಿದೆ. ಕಾವೇರಿ ಇಲ್ಲಿ ಕ್ಷೀಣವಾಗಿ ಹರಿಯ 
ತೊಡಗಿದ್ದಾಳೆ. ಭಾಗಮಂಡಲದಲ್ಲಿರುವ ಸುಮಾರು 800 "ರಷ್ಟು ಜನಸಂಖ್ಯೆ 
ತಲಕಾವೇರಿ ಬಳಿಯಿಂದ ಬರುವ ಪಾಂಡಿ ಹೊಳೆಂರು ನೀರನ್ನು 
ಅವಲಂಬಿಸುವಂತಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ಕೊಡಬೇಕಾದ 
ನೀರಿನ ಪ್ರಮಾಣವೆಷ್ಠಿರಬೇಕು? ಹೀಗೆಯ ಕಾವೇರಿಗೆ ಸೇರುವ ಕೊಡಗಿನ ಲಕ್ಷ್ಮಣ 
ತೀರ್ಥ, ರಾಮತೀರ್ಥಗಳ ಹಾಗೂ ಇತರ 12 ಉಪನದಿಗಳ ಆಜುಬಾಜಿನ 
ದೇವರ ಕಾಡಿನ ಒತ್ತುವರಿ ನಡೆದು ಆಕ್ರಮಣವಾಗಿ, ಕಾಡಿನ ಸಾಂದ್ರತೆ ಕುಸಿದು 
ನೀರಿನ ಒಸರು ಅವುಗಳಿಗೆ ತೀರ ಕಡಿಮೆ ಆಗುತಿದೆ. ಇಂತಲ್ಲಿ ನಾವು 
ಹಿಡಿದಿಟ್ಟುಕೊಳ್ಳಬೇಕಾದುದನ್ನು ಕಡಿಮೆಗೊಳಿಸಲಾಗಿದೆ; ತಮಿಳುನಾಡಿಗೆ 
ಕೊಡಬೇಕಾದುದು ವಿಪುಲ. ನ್ಯಾಯ ಹೇಗಿದೆ! ನೀರೇ ಉಳಿಯದಿದ್ದರೆ 
ಹಂಚುವುದೇನು? 


1456 ಕರ್ನಾಟಕ ಡೈತ ಚಳವಳಿ-ಸತ್ಯಾಗ್ಗಹಗಳು 


ಸತತವಾಗಿ ಮಳೆ ಬರದಿದ್ದರೆ (ಎರಡು ವರ್ಷ) ಕಾವೇರಿ ನಿಯಂತ್ರಣ 
ಪ್ರಾಧಿಕಾರವು ಪರಿಸ್ಥಿತಿಯನ್ನು ನಿಭಾಯಿಸಬೇಕು. ನಿಗದಿತ ನೀರು ಬಿಡುಗಡೆ 
ಪ್ರಮಾಣವನ್ನು ಕಡಿತಗೊಳಿಸಬೇಕು ಎಂದು ನಪ್ಯಿಯಾಧಿಕರಣದ ಆದೇಶದಲ್ಲಿ 
ಹೇಳಿದೆ ಸರಿ. ಆದರೆ ಅದನ್ನು ಮೀರಿ ಬರಗಾಲ ಸತತವಾದರೆ ಮಳೆಬಾರದಿದ್ದರೆ 
ಆಗಿನ ನೀರು ಬಿಡುಗಡೆಯ ಪರಿಸ್ಥಿತಿ ಏನು? ಈ ಹಿಂದೆ ಸಾಂಬಾ, ಕುರುವೈ 
ಬೆಳೆ ಹಾಳಾಗುತ್ತದೆಂದು ಕೂಗು ಎಬ್ಬಿಸಿದ ತಮಿಳುನಾಡು ನಮ್ಮಲ್ಲಿ ನೀರಿಲ್ಲದಿದ್ದಾಗ 
ಕಬಿನಿಯಲ್ಲಿದ್ದ ಕಡಿಮೆ ನೀರಿನಿಂದಲೂ ಎಷ್ಟೋ ಟಿ.ಎಂ.ಸಿಗಳ ಬಿಡುಗಡೆಯನ್ನು 
ಕೇಂದ್ರದ ಮೇಲೆ ಒತ್ತಾಯ ಹೇರಿ ಪಡೆದುಕೊಂಡ ಉದಾ ಇಲ್ಲವೆ? ತತ್ತಲವಾಗಿ 
ಗುರುಸ್ತಾಮಿಯಂಥ ರೈತರು ಬಿಡುಗಡೆ ಮಾಡುತ್ತಿದ್ದ ಕಬಿನಿ ನೀರಿಗೆ ಹಾರಿ ಆತ್ಮ 
ಬಲಿದಾನವಾದ ಸಂಗತಿಗೇನು ಹೇಳೋಣ! ಹೀಗಾಗಿ ಹೊಂದಾಣಿಕೆಯಲ್ಲಿ ಎಚ್ಚರವೂ 
ನಮ್ಮ ರಾಜ್ಯಕ್ಷಿರಬೇಕು. ನ್ಯಾಯಾಧಿಕರಣದ ಅಂತಿಮ ತೀರ್ಪಿನ ಸಾರಾಂಶವನ್ನ, ಪನ್ನು 
ನೀಡಿ ನ್ಥಾಯಾಧಿಕರಣವನ್ನು ದೂರಬೇಕೆಂದಿಲ್ಲ. ಹಾಗಾಚರೆ ಅದರ ಮ 
ಬೇರೆ ಆದೀತು. ಪ್ರತಿಭಟನೆಯಲ್ಲಿ ಅಡ್ಡ ಮಾತಾಡುವುದನ್ನು ಬಿಟ್ಟು ಸತ್ಯಾಗ್ರಹದ 


ಕಳೆಕಳಿಯನ್ನು ತೋರಬೇಕು. ಹೊಸ pS (ಮೇಣೆದಾಟೂ) ನಾವು 


3 


್ಸಿ 

ಕಟುವಲ್ಲಿ ತ : ಬಳಿನಾಡುವಿನ ಆಂತಟಲ ಪೂರಣಕ್ಟಿ ಅವಕಾಶ ಮತಖಷು ಹೆಚುತದೆ 
ಲ ನೊರ 

ಹೀಗಿರುವಲ್ಲಿ ನಮ ಹೊಸ ಯೋಜನೆಗಳಿಗೆ ತಮಿಳುವಾಡು ತಕರಾರು ಎತುವುಬಾದದೆ 


ಅರ್ಥ ಕಾಣುವುದಿಲ ಲ್ಲ 


ಕಾವೇರಿ ಕಣಿವೆ ಜಲಾನಂಬನ ಪ್ರದೇಶದಲ್ಲಿ ತುಮಕೂರು ಜಿಲ್ಲೆಯೂ 
ಬರುತ್ತದೆ. ಮೊದಲಿಗೆ 31 ಟಿ.ಎಂ.ಸಿ ಅಡಿ ನೀರು ಪೇಮಾಪತಿಗೆ ಹರಿದು ೭ 


EE SE 1967ರಲ್ಲಿ ಯೋಜ ನೆಯು 
ರೂಪುಗೊಂಡಿತು. ಅದರರೀತ್ಯಾ 21 ಟಿ.ಎಂ.ಸಿ ಅಡಿ ನೀರನ್ನು ಹಾಸನ, ಮಂಡ್ಯ, 
ಮತ್ತು ತುಮಕೂರು ಜಿಲ್ಲೆಗಳ 'ಉಪಯೋಗಳಾಗಿಸಿತ್ತು. ನಂತರ 41 ಟಿ.ಎಂ.ಸಿ 
ನೀರಿನ ಬಳಕೆಗೆ ನಿರ್ಧಾರವಾಗಿತ್ತು. ಅದರಂತೆ 7 ಲಕ್ಷ ಎಕರೆ ಜಮೀನನ್ನು ಅರೆ 
ನೀರಾವರಿ ಜಲಾನಯನ ಪ್ರದೇಶವೆಂದು ಘೋಷಿ ಷಿಸಲು ತೀರ್ಮಾನಿಸಲಾಗಿತ್ತು 

ಇದರಲ್ಲಿ 4 ಲಕ್ಷ ಎಕರೆಯನ್ನು ತುಮಕೂರು ಜಿಲ್ಲೆಗೆ ನಿಗದಿಪಡಿಸಿ 31 ಟಿ.ಎಂ.ಸಿ 
ಅಡಿ ನೀರನ್ನು ಹೇಮಾವತಿ ಪ್ರದೇಶಕ್ಕೆ ಮೀಸಲಾಗಿರಿಸಿತ್ತು. ಹೀಗೆ ಜಮೀನನ್ನು 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1457 


ದಾಖಲಿಸಿದ್ದರೂ, ಹೇಮಾವತಿ ಪ್ರದೇಶದಲ್ಲಿ ಜಲಾನಯನವನ್ನು ನಿರ್ಮಿಸಿರಲಿಲ್ಲ. 
ತತ್ಸಲವಾಗಿ ನಿಗದಿ ಪಡಿಸಿದ್ದ 31 ಟಿ.ಎಂ.ಸಿ ನೀರನ್ನು ಒಮ್ಮೆಯೂ ಈ ಪ್ರದೇಶಕ್ಕೆ 
ಹಾಯವಬಿಡಲಿಲ್ಲ. ಇದೆಲ್ಲ ಕಾವೇರಿ ನ್ಯಾಯಮಂಡಳಿಯ ಐತೀರ್ಪು ಜಿಲ್ಲೆಗೆ 
ಮಾರಕವಾಗಲಿದೆ ಎಂದು ಜಲಾನಯನ ಪ್ರದೇಶವನ್ನು ಆರಂಭಿಸಲಿಲ್ಲ 
(ರೂಪಿಸಲಿಲ್ಲ). ಈ ತೀರ್ಪಿನಿಂದಾಗಿ ನೀರು ಸರಬರಾಜು ಮತ್ತೆ 1 ಟಿ.ಎಂ.ಸಿಯಷ್ಟು 
ಕಡಿಮೆಯಾಗಲಿದೆ ಎಂಬ ಮಾತು ಕೇಳಿ ಬರುತ್ತಿದೆ. 


ಸಂಕಷ್ಟಕಾಲದ ನೀರಿನ ಹಂಚಿಕೆ ಸೂತ್ರವು, ಕರ್ನಾಟಕವು ಕೈಗೆತ್ತಿಕೊಳ್ಳುವ 
ಹೊಸ ಜಲಾಶಯ ನಿರ್ಮಾಣಯೋಜನೆಗೆ ಒಳ್ಳೆಯ ಮಳೆಗಾಲದ ಕಾರಣ ಒದಗಿದ 
ಹೆಚ್ಚುವರಿ ನೀರನ್ನು ಬಳಸಿಕೊಳ್ಳಲು ಅಡ್ಡಿಯಾಗುವಂತಿದೆ. ಬೆಳೆಯುತ್ತಿರುವ 
ಬೆಂಗಳೂರಿಗೆ ಕುಡಿಯುವ ನೀರಿನ ಸರಬರಾಜಿಗೂ ಅದು ಅಡ್ಡಿಯಾಗಬಹುದು. 
ಒಂದೇವರ್ಷದಲ್ಲಿ ಮಳೆಗಾಲವು ಒಮ್ಮೆ ಫಲ ನೀಡಿ ಇನ್ನೊಮ್ಮೆ ವಿಫಲವಾದರೆ, 
ಈಶಾನ್ಯ ಮಾರುತದ ಹಿಂಗಾರಿನಿಂದ ಕರ್ನಾಟಕವು ನೀರು ಬಿಡುಗಡೆ ಮಾಡಲು 
ಏನಾದರೂ ಅನುಕೂಲ ಮಾಡಿಕೊಳ್ಳಬಹುದೆ? ಈ ಬಗ್ಗೆ ಐತೀರ್ಪಿನಲ್ಲಿ ಸ್ಪಷ್ಟತೆ 
ಇಲ್ಲ. ತಜ್ಞರ ರೀತ್ಕಾ ಮುಂಗಾರು ಶೆ. 52.5 ರಷ್ಟು ಮಳೆತಂದರೆ ಹಿಂಗಾರು ಶೇ 
33.5ರಷ್ಟು ಮಲೆ ತರುತ್ತದೆ. ಆದರೆ ಎರಡೂ ವಿಫಲವಾದರೆ ಅಥವಾ ಒಂದು 
ವಿಫಲವಾದರೂ ನೀರು ಬಿಡುಗಡೆಗೆ ಸಂಕಷ್ಟ ಹೇಳತೀರದಾಗುತ್ತದೆ. ಈ ಸಂಕಷ್ಟದ 
ಬಗ್ಗೆ ನ್ಯಾಯಾಧಿಕರಣದ ನಿಲುವು ಸ್ಪಷ್ಟವಿಲ್ಲ. ನಿಯಂತ್ರಣ ಉಸ್ತುವಾರಿ ಪ್ರಾಧಿಕಾರವು 
ಈ ಬಗ್ಗೆ ಪರಿಶೀಲಿಸಿ ಸೂಕ್ತವಾಗಿ ಹಂಚಿಕೆಗೆ ಕೊಡಬೇಕೆಂದು ತೀರ್ಪಿನಲ್ಲಿ ಹೇಳಿದೆ. 
ಆದರೆ ಈ ಹಿಂದಿನ ಪ್ರಾಧಿಕಾರದ ನಿಯಂತ್ರಣದ ಸಫಲತೆ ಎಷ್ಟರ ಮಟ್ಟಿಗಿತ್ತು 
ಎಂಬುದು ಹಿಂದಿನ ಘಟನೆಗಳಿಂದಲೇ ವಿದಿತವಾಗುತ್ತದೆ. ಇನ್ನೊಂದು 
ವಿಷಯವೆಂದರೆ ಉಭಯ ರಾಜ್ಯಗಳ ರೈತರು ಪರಸರ ಸಮಪಾಲು ಪಡೆಯಲು 


ರಾಜಕೀಯ ಹಾಗೂ ನೀತಿ ಸೂತ್ರಗಳ ಒತ್ತಾಸೆ ಸಿಕ್ಕಿಲ್ಲ. ಇದಲ್ಲದೆ ಸಮೀಕ್ಷೆಗಳು, 
ಉಭಯರಾಜ್ಯಗಳಿಗೆ ತೀವ್ರ ನೀರಾವರಿಗೆ ಕಾವೇರಿ ಒದಗುವಂಥ ಸಮರ್ಥ 
ನದಿಯಲ್ಲವೆಂದಿವೆ. ಹೀಗಾಗಿ ಸಮಗ್ರ ಜಲಸಂಪನ್ಮೂಲ ನಿರ್ವಹಣೆ ಹಾಗೂ 
ಕಡಿಮೆ ನೀರು ಬಳಕೆಯ ಬೇಸಾಯ ಕ್ರಮವನ್ನು ಉಭಯ ರಾಜ್ಯಗಳು 
ಅನುಸರಿಸಬೇಕು. ಈ ಶಿಫಾರಸು ಅಲನ್‌ ಸಮಿತಿಯು 1995ರಲ್ಲಿ ಪ್ರಧಾನಿಯವರಿಗೆ 
ಸಲ್ಲಿಸಿದ ಕಾವೇರಿ ಕಣಿವೆ ರೈತರ ಸಮಸ್ಯೆಗಳಿಗೆ ಸಲಹಾತ್ಮಕವಾಗಿತ್ತು. ಆದರೆ 
ಇವಾವೂ ಅನ್ವಯಗೊಳ್ಳಲಿಲ್ಲ. ಮಳೆಗಾಲ ಮಾರುತಗಳ ಅನಿಶ್ಚಯತೆಯ ಸಂದರ್ಭದಲ್ಲಿ 


1458 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ನೀರಾವರಿಯು ಶೇ. 30ರಷ್ಟಕ್ಕೆ ಮಿತಿಗೊಂಡರೆ ಆ ಸಂದರ್ಭದಲ್ಲಿ ಮಾತ್ರ ತಾಳಿಕೆಗೆ 
ಅನುಕೂಲವಾಗಬಹುದು. ಕಾವೇರಿ ಸಮಸ್ಯೆ ವಿವಾದದಲ್ಲಿ ಜನರ ಅನುಕೂಲಕ್ಕೆ 
ತಕ್ಕಂತೆ ಪರಿಹಾರ ಕಂಡುಕೊಳ್ಳುವ ಮಹಾಅವಕಾಶವನ್ನಾಗಿ ಬಳಸಿಕೊಳ್ಳಬೇಕಿತ್ತು 
ಎಂಬುದು ಚಿಂತಕರ ವಿಶ್ಲೇಷಣೆಯಲ್ಲಿ ಕಂಡು ಬರುತ್ತದೆ. 


ತಮಿಳುನಾಡಿನಲ್ಲಿ ಭೂ ಒಡೆತವನವೂ ಸಂಸ್ಥೆ ಅಥವಾ ಟಸ್ಪಗಳ ಒಡೆತನದಲ್ಲಿದೆ. 
ಕರ್ನಾಟಕದಲ್ಲಿ ಭೂಸುಧಾರಣೆಯ ಕಾರಣ ರೈತರ ಸಂಖ್ಯೆ ಭೂ ಹಂಚಿಕೆಯಾಗಿ 
ಹೆಚ್ಚಿದೆ. ಸಣ್ಣ ಹಿಡುವಳಿಗಳೂ ಇದ್ದು ವೈವಿಧ್ಯಮಯ ಬೇಸಾಯ ಪರಿಕ್ರಮಗಳು 
ಕಾಣಬರುತ್ತವೆ. ಹೋರಾಟದ ದೃಷ್ಟಿಯಿಂದ ರೈತರ ಪಾಲುದಾರಿಕೆ ವಿವಿಧ ತಂಡಗಳ 
ಮೂಲಕ ಪ್ರಾದೇಶಿಕ ವಿಂಗಡನೆಯಾಗಿ ಕಾಣಬಂದು ಒಗ್ಗಟ್ಟಿನ ಅಭಾವವೂ 
ಅನೇಕವೇಳೆಕಾಣಬಂದು, ಒಟ್ಟಾರೆ ಶಕ್ತಿ ಹಂಚಿಹೋಗಿದೆ. ಅದೇ ತಮಿಳುನಾಡಿನಲ್ಲಿ 
ಮೇಲಾಳಿಕೆಯ ಸ್ಪರೂಪ ಭೂ ಹಿಡುವಳಿಗಳಲ್ಲಿದ್ದರೂ, ಸಾಮಾಜಿಕ, ಒತ್ತಾಸೆಗಳು 
ಎಲ್ಲ ಲೋಪಗಳ ನಡುವೆಯೂ ಒಟ್ಟುಗೂಡಿ ರಾಜಕೀಯ ಲಾಬಿಯನ್ನು ನಿರ್ಮಿಸಿ 
ಕೊಂಡಿವೆ. ಫಲವನ್ನೂ ಪಡೆದುಕೊಂಡಿವೆ. ಕನ್ನಂಬಾಡಿ ಕಟ್ಟಿದ ಮೇಲೆಯೇ 
ಆಧುನಿಕ ಅಗತ್ಯವೆಂಬಂತೆ ಮೆಟ್ಟೂರು ಜಲಾಶಯ ರೂಪುಗೊಂಡಿತು. ಅಂದಿನ 
ತಮಿಳುನಾಡು ತನಗಿದ್ದ ಅವಕಾಶವನ್ನು ಏಕಾಂತಕ್ಕೆ ಬಳಸಿಕೊಂಡಿತು. ಇಂದು 
ಈ ಹಿನ್ನಲೆಗಳಲ್ಲಿ ಉಭಯ ರಾಜ್ಯಗಳು ಕಾವೇರಿಕೊಳ್ಳದವಾಗಿ ಆರ್ಥಿಕ, ಸಾಮಾಜಿಕ 
ಹಾಗೂ ಕೃಷಿ ವಲಯದ ಅಧ್ಯಯನಗೊಳ್ಳುವುದಷ್ಟೇ ಅಲ್ಲ, ರಾಜಕೀಯ ಹಾಗೂ 
ಸಾಂಸ್ಕೃತಿಕ ನೆಲೆಗಳಲ್ಲೂ ಅಧ್ಯಯನ ಒಳಗಾಗಬೇಕು. ರಾಜಕೀಯ ಸೌಹಾರ್ದ 
ಬೆಳೆಯಬೇಕು. ಶಿವನಸಮುದ್ರ ಹಾಗೂ ಮೇಣೆದಾಟುವಿನಲ್ಲಿ ಜಲಾಶಯ 
ಯೋಜನೆಯಿಂದ ಜಲವಿದ್ಯುತ್‌ ಕೇಂದ್ರದ ಸ್ಥಾಪನೆಯಿಂದ ನೀರಿನ ಶಕ್ತಿಯನ್ನು 
ಉತ್ಪನ್ನವನ್ನು ಉಭಯರಾಜ್ಯಗಳಿಗೂ ಅನುಕೂಲವಾಗುವಂತೆ ಬಳಸಿಕೊಳ್ಳಬಹುದು. 
ತಮಿಳುನಾಡಿಗೆ ಅಂತರ್ಜಲ ಪೂರ್ಣ ಮತ್ತಷ್ಟು ಹೆಚ್ಚಲು ಅನುಕೂಲವಾಗುತ್ತದೆ. 
ನ್ಯಾಯಾಧಿಕರಣ ಆದೇಶಿಸಿರುವ ನೀರು ಬಿಡುಗಡೆಯನ್ನು ಸಮಯಾನುಕೂಲವಾಗಿ 
ತಮಿಳುನಾಡು ತಕರಾರು ಮಾಡದೆ ಬಳಸಿಕೊಳ್ಳಲು ಅನುಕೂಲಿಸುತ್ತದೆ. ಇಲ್ಲಿ 
'ಕಾವೇರಿ ಕುಟುಂಬದ” ಪಾತ್ರವೂ ಸಾಂಸ್ಕೃತಿಕವಾಗಿ ಬೆಳೆಯುತ್ತದೆ. ರಾಜಕೀಯ 
ತಗ್ಗುತ್ತದೆ. ಆದರೆ ಬಹುಶಃ ರೈತರ ಪಾತ್ರವನ್ನು ರಾಜಕೀಯ ಲಾಬಿಗಳು ಕಸಿದಿರುವಂತೆ 
ಕಾಣುತ್ತದೆ. 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1459 


ಈ ಹಿಂದೆ ಬಿಳುಗುಂದ್ದುವಿಗೆ 227 ಟಿ.ಎಂ.ಸಿ. ಅಡಿ ನೀರು ಬಿಟ್ಟರೆ ಮಧ್ಯಂತರ 
ಆದೇಶದರೀತ್ಯಾ ಮೆಟ್ಟೂರಿನ ಜಲಾಶಯದಲ್ಲಿ 205 ಟಿ.ಎಂ.ಸಿ ಒಳ ಹರಿವು 
ತಮಿಳುನಾಡು ತೋರಿಸುವಲ್ಲಿ ಅನಾಯಾಸವಾಗಿ 22 ಟಿ.ಎಂ.ಸಿಯನ್ನು 
ದಕ್ಕಿಸಿಕೊಳ್ಳುತ್ತಿತ್ತು. ಬಿಳಿಗುಂಡ್ದು ಮೆಟ್ಟೂರು ನಡುವಣ ಕಾವೇರಿ ಜಲಾನಯನದಲ್ಲಿ 
ಉತ್ತನ್ನವಾಗುವ ನೀರಿನ ಪ್ರಮಾಣ 25 ಟಿ.ಎಂ.ಸಿ ಆಗಿರುವಲ್ಲಿ ಒಟ್ಟು 47 
ಟಿ.ಎಂ.ಸಿಗಳ ಕಮ್ಮಿ ಲೆಕ್ಕ ತೋರಿಸಿ ಆ ನೀರಿನ ಅನುಭೋಗ ತಮಿಳುನಾಡಿಗಿತ್ತು. 
ಸದ್ಯದ ತೀ ರ್ಪಿನಿಂದ ವ ಬಳಕೆ ತಪ್ಪಿತೇನೋ ಸರಿ. ಆದರೆ ಬಿಳುಗುಂಡ್ತುವಿಗೆ 
192 ಟಿಎಂಸಿ ತಲುಪುವಂತೆ ನೀರು ಬಿಡುಗಡೆ ಆಗಬೇಕೆಂದರೆ ಹಿಂದಿನಂತೆ 
ಹೆಚ್ಚಿನ ಪ್ರಮಾಣವಾದ 22 ಟಿ.ಎಂ.ಸಿ ಸೇರಿಸಿ 214 ಟಿ.ಎಂ.ಸಿ ಬಿಡಬೇಕಾಗುತ್ತದೆಯೇ 
ಎಂಬುದನ್ನೂ ನಮ್ಮ 18.85 ಲಕ್ಷ ಎಕರೆಗಳ ಅಗತ್ಯ ಜಲಪೂರೈಕೆಗೆ ತೀರ್ಪು 
ನಿಗದಿತ 250 ಟಿ.ಎಂ.ಸಿ ನೀರು ಸಾಕು ಎಂದಿರುವುದನ್ನು ಪರಿಶೀಲಿಸಬೇಕಾಗುತ್ತದೆ. 


ತಮಿಳುನಾಡು ತನಗೆ ದಕ್ಕಿರುವ ವಿಶೇಷ ಪಾಲಿಗೂ ಸಮಾಧಾನ ಪಟು: ಳ್ಳದೆ 
€ರ್ಪಿವಲ್ಲಿ ಜನರ ಸ ನಂಕಯದ ಕಾರಣ ನ್ಯಾಯಾಧಿಕರಣಕ್ಕೆ ಮರುಪರಿಶೀಲನಾ 
ಅರ್ಜಿ ಯನ್ನು ಸಲ್ರಿಸುವ ಮಾತವಾಡಿದೆ. 


ಪರಿಸರ ಸಂರಕ್ಷಣೆಯ ಹೆಸರಿನಲ್ಲಿ 10 ಟಿ.ಎಂ.ಸಿ ಅಡಿ ನ ತಮಿಳು 
ಪ ಮಾತ್ರ ಮೂಸಲನ್ನು ವ್ಯಾಯಾಧಿಕರಣ ಕೊಟ್ಟದ್ದು ಏಕೆ? ಕೇ ರಳಕ್ಕೆ ನಿಗದಿ 
ಮಾಡಿರುವ 30 ಟಿ.ಎಂ.ಸಿ ಅಡಿ ನೀರು ಪೈಕಿ ಕಬಿನಿಯಿಂದ 21 ಟಿ.ಎಂ.ಸಿ 
ಕರ್ನಾಟಕದಿಂದಲೇ ಕೊಡಬೇಕೆಂದಿದೆ. ಅದು ಕೇರಳದಲ್ಲಿ ಜಲಾಶಯ 
ನಿರ್ಮಾಣವಾಗುವವರಿಗೂ ಕರ್ನಾಟಕ ಬಳಸಿಕೊಳ್ಳಲು ಇಟ್ಟುಕೊಳ್ಳುವಂತಿಲ್ಲ. ಬದಲು 
ಆವರೆಗೆ 192 ಟಿ.ಎಂ.ಸಿ ಜೊತೆಗೆ 21 ಟಿ.ಎಂ.ಸಿ "ಅಡಿ ನೀರನ್ನು 'ತಮಿಳುನಾಡಿಗೇ 
ಬಿಡಬೇಕು. ಇದು ಕಾರ್ಯಗತವಾಗುತ್ತಿರುವ ಬಗ್ಗೆ ಕಾವೇರಿ ನಿರ್ವಹಣಾ ಮಂಡಳಿ 
ಗಮನಿಸು ುಶ್ತಿರಬೇಕು. ಇನ ಇಂದು ಅಂಶವೆಂದರೆ ಕೇರಳದ ಉಳಿದ 9 ಟಿ.ಎಂ.ಸಿ 
ಯೂ ಜಲಾಶಯ ಆಗುವವರಿಗೆ ತಮಿಳುನಾಡಿನ ಭವಾನಿ, ಪಂಬಾರ್‌ ಜಲಾನಯನ 
ಪ್ರದೇಶದ ನೀರು ತಮಿಳುನಾಡಿಗೆ ದಕ್ಕಿರುತ್ತದೆ. ಅದಕ್ಕೆ ಕನಿಷ್ಪ 1 ದಶಕದವರೆಗೂ 
ಬಾಧಕವಿಲ್ಲ. ಜೊತೆಗೆ ಕೊಲ್ಲಡ ಅಣಿಕಟ್ಟೆಯಿಲದ 7 ಸಮುದ ಸೇರಿ ನಷ್ಟವಾಗುತ್ತೆನ್ನಲಾದ 
4 ಟಿ.ಎಂ.ಸಿ ನೀರು ತಮಿಳುನಾಡಿಗೆ "ಮುಡಿಪು. ಬಿಳಿಗುಂಡ್ಲು ಮತ್ತು ವೆ ಮೆಟ್ಟೂರು 
ನಡುವಣ ಜಲಾನಯನ ಪ್ರದೇಶದ 25 ಟಿ.ಎಂ.ಸಿ ಲೆಕ್ಕವನ್ನು ನ್ಯಾಯಾಧಿಕರಣ 
ಗಮನಿಸಿಲ್ಲ. ಅಲ್ಲಿಗೆ ಕರ್ನಾಟಕ ಬಿಡಬೇಕಾದ ನೀರು ಕನಿ ಷ್ಟ 10 ವರ್ಷಗಳವರೆಗೆ 
ಹೀಗಿದೆ. 


1460 ಕರ್ನಾಟಕ ಥೈತ ಚಳವಳಿ-ಸತ್ಯಾಗ್ಲಹಗಳು 


1i. 192 + (ಬಿಳಿಗುಂಡ್ತುವಿಗೆ 192 ಟಿ.ಎಂ.ಸಿ ಇರಲು ತಲುಪಿಸಬೇಕಾದ 
ನೀರು 22 ಟಿ.ಎಂ.ಸಿ) = 192 + (22) 


1) ಕೇರಳಕ್ಕೆ ಬಿಡಬೇಕಾದ ಕಬಿನಿ ನೀರು (ಸದ್ಯ ತಮಿಳುನಾಡಿಗೆ 10 
ವರ್ಷಗಳ ಕಾಲಬಿಡಬೇಕು)=21 
(ಕರ್ನಾಟಕದಲ್ಲಿ ಏತ ನೀರಾವರಿ ಕೈಗೊಳ್ಳಲು ಒಪ್ಪಿಗೆ ನೀಡಿಲ್ಲ; 
ಹೊಸನೀರಾವರಿ ಪ್ರದೇಶದಲ್ಲಿ ಒಂದೇ ಬೆಳೆಗೆ ನಿರ್ಬಂಧಿತ ಅವಕಾಶ) ಒಟ್ಟು 
ಬಿಡಬೇಕಾದ್ದು : 213+)22) ಟಿ.ಎಂ.ಸಿ 


11 ತಮಿಳುನಾಡು ಪಡೆಯುವ ಹಾಗೂ ಆದರೊಗಿನ ಅಂತರ್ಜಲ ಮೀಸಲು 
ಟಿ.ಎಂ.ಸಿ ಲಾಭ 


|: ನ್ಯಾಯಾಧಿಕರಣದ ನಿಗದಿ = 419 ಟಿ.ಎಂ.ಸಿ 
i. ಕೇರಳದ ನಿಗದಿ ನೀರು ತಮಿಳುನಾಡಿಗೆ ದಕ್ಕುವುದು = 21(49) 
ಟಿ.ಎಂ.ಸಿ 

i. ಪರಿಸರ ಸಂರಕ್ಷಣೆ ಹೆಸರಲ್ಲಿ ಮೀಸಲು ನೀರು - 10ಟಿ.ಎಂಸಿ 

ಳು, ಅಣೆಕಟ್ಟೆಯಿಂದ ಸಮುದ್ಧಕ್ಕೆ ಸೇರಿ = 4 ಟಿ.ಎಂ.ಸಿ 
ನಷ್ಟವಾಗುವದೆನ್ನಲಾದ ನೀರು 

V. ಬಿಳಿಗುಂಡ್ಲು -ಮೆಟ್ಟೂರು ನಡುವಣ = 22 ಟಿ.ಎಂ.ಸಿ 
ಕಾವೇರಿ ಜಲಾನಯನದ ಉತ್ಪನ್ನ ಜಲಪ್ರಮಾಣ + 
(೪ ಅಂತರ್ಜಲ) = 50 ಟಿ.ಎಂ.ಸಿ 


(ತಮಿಳುನಾಡು ಕಾವೇರಿ ಕಣಿವೆಯಲ್ಲಿ 129 ಟಿ.ಎಂ.ಸಿ ಅಂತರ್ಜಲವಿದೆ 
ಎ೦ಬ ಒಂದು ಲೆಕ್ಕಾಚಾರವೂ ಇದೆ.) ಒಟ್ಟು - 526(49)ಟಿ.ಎಂ.ಸಿ 


ಇದರಿಂದ ನ್ಯಾಯಾಧಿಕರಣದ ತೀರ್ಪು ತಮಿಳುನಾಡು ಪರವಾಗಿ ಎಷ್ಟು 
ಓಲಿಕೊಂಡಿದೆ ಎಂಬುದು ಅರಿವಿಗೆ ಬರುತ್ತದೆ. ನದಿಗಳು ಒಣಗದಂತೆ ಜನರ 
ದಾಹ ತಣಿಯುವಂತೆ ನೀರು ಅದರಲ್ಲಿ ಹರಿಯಬೇಕು ಎಂಬುದು ತಮಿಳುನಾಡಿಗೆ 
ಮಾತ್ರ ಅನ್ನಯವಾಗಬೇಕೆ? ಅದೇ ನೀತಿ ಕರ್ನಾಟಕದ ನದಿಗಳಿಗೂ ಕರ್ನಾಟಕಕ್ಕೂ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1461 


ಅನ್ವಯಿಸಲು ಗಮನಹರಿಸಬೇಕಿತ್ತಲ್ಲವೆ! ರಾಜ್ಯ ಸಲ್ಲಿಸುವ ಮರುಪರಿಶೀಲನಾ 
ಅರ್ಜಿಯಲ್ಲಾಗಲಿ, ಸುಪ್ರೀಂಕೋಟಿಗೆ ಸಲ್ಲಿಸುವ ಅಹವಾಲಿನಲ್ಲಾಗಲಿ ತನ್ನ ದೂರನ್ನು 
ದಾಖಲಿಸಬಹುದು. ಹೀಗೆಲ್ಲ ಇದ್ದರೂ ಕಾವೇರಿ ಕುಟುಂಬಗಳ ನಡುವೆ 
ನಾಂದಿಗೊಂಡಿರುವ ಸಾಮರಸ್ಯವನ್ನು ವೃದ್ಧಿಗೊಳಿಸುವ ದೃಷ್ಟಿ ನಾಯದ ಕಣ್ಣಿನಿಂದಲೇ 
ಒದಗುವುದು ಲೇಸು, ಎನಿಸುತ್ತದೆ. ಕಬಿನಿಯೋಜನೆಗಳಿಗೆ ತುಮಕೂರು, ಹೇಮಾವತಿ 
ಯೋಜನೆಗಳಿಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳಲಿ ಇನ್ನು ನ್ಯಾಯಾಧಿಕರಣವಾದರೋ 
ಕಾವೇರಿಯಿಂದ ಬೆಂಗಳೂರಿನ ಕುಡಿಯುವ ನೀರಿನ ಅಗತ್ಯತೆಯನ್ನು 2011ನೇ 
ಇಸವಿ ಲೆಕ್ಕಕ್ಕೆ ಪ್ರಕ್ಷೇಪಿಸುವಲ್ಲಿ (prಂjಂtions), 1991 ರ ಬೆಂಗಳೂರಿಗೆ ಸಂಬಂಧಿಸಿದ 
ಸೆನ್ಸಸ್‌ ವರದಿಯನ್ನು ಮಾತ್ರ ಗಮನಿಸಿದಂತಿದೆ. ಆದರೆ ಬೆಂಗಳೂರು ಸಿಲಿಕಾನ್‌ 
ಕಣಿವೆ ಎನಿಸಿ, ರಾಷ್ಟ್ರದೆಲ್ಲೆಡೆಯಿಂದ ವಲಸೆಗೆ ಅವಕಾಶಕೊಟ್ಟು ಜನಸಂಖ್ಯೆಯ 
ನೆಲೆಯನ್ನು ವಿಸ್ತರಿಸಿಬಿಟ್ರಿದೆ. 1997ರಲ್ಲಿ ಬೆಂಗಳೂರಿಗೆ ಕುಡಿಯುವ ನೀರಿನ ಅಗತ್ಯ 
ಸುಮಾರು 15 ಟಿ.ಎಂ.ಸಿಯಷ್ಟಿತ್ತು ನ್ಯಾಯಾಧಿಕರಣ ಈ ಬಗೆಗೆಲ್ಲ ಗಮನಿಸಿದಂತೆ 
ತೋರದು. ಇನ್ನು ಮಹಾ ಬೆಂಗಳೂರಿನ ಪರಿಸ್ಥಿತಿ, “ಕಾವೇರಿ” ದೃಷ್ಟಿಯಿಂದ 
ಏಮಂ ಎಂಬುದನ್ನು ಚೆಂತಿಸಲೇಬಚೇಕಾದ ವಿಷಯವಾಗಿದೆ. 


ಕರ್ನಾಟಕವು ಬೆಂಗಳೂರಿನ ಕುಡಿಯುವ ನೀರಿನ ಅವಶ್ಯಕತೆಗೆ 30 ಟಿ.ಎಂ.ಸಿ 
ಅಡಿನೀರನ್ನು ಬೆಳೆಯುವ ಬೆಂಗಳೂರಿನ ದೃಷ್ಟಿಯಿಂದ ನ್ಯಾಯಮಂಡಳಿಯನ್ನು 
ಕೇಳಿತ್ತು. ಅದರೆ ನ್ಯಾಯಮಂಡಳಿ ನೀಡಿರುವುದು 8.75 ಟಿ.ಎಂ.ಸಿ ಅಡಿ ನೀರು. 
ಅದರ ವಾದದಲ್ಲಿ ಬೆಂಗಳೂರಿನ ಶೇ. 64ರಷ್ಟು ಭಾಗ ಕಾವೇರಿಕೊಳ್ಳದಾಚೆಗಿದ್ದು 
ಶೇ. 36ರಷ್ಟು ಭಾಗ ಕೊಳ್ಳದ ಒಳಗಿದೆ ಎಂಬ ಕರ್ನಾಟಕದ ಹೇಳಿಕೆಯನ್ನು 
ತಮಿಳುನಾಡು ಪ್ರಶ್ನಿಸಿ ಶೇ. 30 ರಷ್ಟು ಮಾತ್ರ ಒಳೆಗಿದೆ ಎಂದಿದ್ದು ಮತ್ತೆ ಗಮನ 
ಸೆಳೆದಿದೆ. ಆದರೆ ವಾಸ್ತವ ಲೆಕ್ಕಾಚಾರದಲ್ಲಿ ಮೂರನೇ ಒಂದರಷ್ಟು ಭಾಗ (ಶೇ. 
331/3) ಕಾವೇರಿ ಕೊಳ್ಳದೊಳಗೆ (ನದಿಪಾತ್ರು ಬಂದು ಉಳಿದದ್ದು ಹೊರಗೆ 
ಎಂದಿದೆ. 2011 ರ (projected) ಪ್ರಕ್ಷೇತಾತ್ಮಕ ಜನಸಂಖ್ಯಾ ವಿಸ್ತಾರವನ್ನು ಗಮನಿಸಿ 
ಈ ಬೆಂಗಳೂರು ನಗರದ ಈ ಕೊಳ್ಳದೊಳಗಿನ ಪ್ರದೇಶದ (ನದೀಪಾತ್ರು ನೀರಿನ 
ಅಗತ್ಯವನ್ನು ಪ್ರತಿಯೊಬ್ಬರಿಗೆ ದಿನವೊಂದಕ್ಕೆ 150 ಲೀಟರಿನಂತೆ (150 Liters 
percapita per day : 150Lpcd) 8.75 ಟಿ.ಎಂ.ಸಿ ಅಡಿ ನೀರನ್ನು ನಿಗದಿಪಡಿಸಿದೆ. 
ಅದೇ ಬೆಂಗಳೂರು ಗ್ರಾಮಾಂತರದ ಕೊಳ್ಳ (ನದೀಪಾತ್ರ) ದೊಳಗಿನ ಪ್ರದೇಶಕ್ಕೆ 
8.52 ಟಿ.ಎಂ.ಸಿ ನೀರನ್ನು ನಿಗದಿಗೊಳಿಸಿದೆ. ಆಗ ಬೆ೦ಎಗಳೂರು ಉಭಯ 
ಪ್ರದೇಶಕ್ಕೆ ಒಟ್ಟು 17.22 ಟಿ.ಎಂ.ಸಿ. ನೀರು ಅಗತ್ಮವೆಂದಾಗುತ್ತದೆ. ಆದರೆ ನದಿಯಿಂದ 


1462 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಪಡೆಯಬೇಕಾದ್ದು ಶೇ. 50 ರಷ್ಟು ಮಾತ್ರ ಆದ್ದರಿಂದ 8.75 ಟಿ.ಎಂ.ಸಿ ಅಡಿ 
ನೀರನ್ನು ಮಾತ್ರ ಮೊತ್ತದಲ್ಲಿ ಲೆಕ್ಕಾಚಾರ ಮಾಡಿ ನೀಡಲಾಗಿದೆ ಎಂದಿದೆ 
ನ್ಯಾಯಾಧಿಕರಣ. ಅಲ್ಲದೆ ಉಳಿದ ಶೇ.50 ಭಾಗ ನೀರನ್ನು ಅಂತರ್ಜಲದಿಂದ 
ಹೆಕ್ಕಿಕೊಳ್ಳಬೇಕೆಂದಿದೆ. ಆದರೆ ವಾಸ್ತವ ಜನಜೀವನದ ಸಂಗತಿಗಳನ್ನು ನ್ಯಾಯಾಧಿಕರಣ 
ಗಮನಿಸದೆ ಕೇವಲ ಲೆಕ್ಕಾಚಾರಕ್ಕೇ ಒತ್ತುಕೊಟ್ಬಂತೆ ತೋರುತ್ತದೆ. 


ಹಿಡಿತಬೇಕು ಸರಿ; ಪ್ರಗತಿಯೂ ಬೇಕು. ಬಂಧನದೊಳಗಿರಬೇಕು ಎಂದರೆ 
ಹೇಗೆ ಸರಿ! ವಿಶ್ವ ವಾಣಿಜ್ಯ ನಗರಗಳ ವಲಯದಲ್ಲಿ ಬೆಂಗಳೂರು ಪಸ್ಥಾಪಿತವಾಗಿಬಿಟ್ಟಿದೆ; 
ವಿಶ್ವದ (out sourcing) ಔಟ್‌ ಸೋರ್ಸಿಂಗ್‌ನ ಪ್ರಮುಖ ಕೇಂದ್ರವೂ ಆಗಿಬಿಟ್ಟಿದೆ. 
ಹೀಗಾಗಿ ಈ ಪ್ರದೇಶದ ಮೇಲೆ ಆಗುವ ಪರಿಣಾಮ ಜಗತ್ತಿನ ಮೂಲೆಮೂಲೆಗೂ 
ತಾಗುವಂತಾಗಿದೆ. ಈ ಹಿನ್ನೆಲೆಯಲ್ಲಿ ದೇಸೀಕರಣಗೊಳಿಸಿಕೊಳ್ಳಲು ಪರಿಹಾರವೆಂದರೆ 
ಜಲಸೌಹಾರ್ದ ಹಂಚಿಕೆಯೆ ಪರಿಷ್ಠರಣದಲ್ಲಿ ಉಳಿದಿರುವ ದಾರಿ ಎನಿಸುತ್ತದೆ. 


ಭವಿಷ್ಯತ್ತಿನ ಮಹಾ ಬೆಂಗಳೂರಿನಲ್ಲಿ ಕೊಳವೆ ಭಾವಿಯಿಂದ ಅಂತರ್ಜಲ 
ಪಡೆಯುವ ಸಾಧ್ಯತೆಯ ಬಗ್ಗೆ ಭೂವಿಜ್ಞಾನಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ. 
2004ರಲ್ಲಿ ಸಜೀವ ಅಂತರ್ಜಲ (ಕರ್ನಾಟಕ) ಕುರಿತು ಅಧ್ಯಯನ ನಡೆಸಿ 
ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯ ತಾಲೂಕುಗಳಲ್ಲಿ ಶೇ.70 
ರಷ್ಟು ಅಂತರ್ಜಲವು ಅತಿ ಬಳಕೆಗೊಂಡು, ಮರುಪೂರಣ ಶೇ. 5 ರಿಂದ 
10ರಷ್ಟು ಮಾತ್ರ ಆಗಿರುವುದನ್ನು ತಿಳಿಸಿದ್ದಾರೆ. ಅನಿವಾರ್ಯ ಜಾಗತೀಕರಣದ 
ಕಾರಣವಾಗಿ ಹೀಗೆ ಬಹಳೆ ಬಳಕೆಯಿಂದಾಗಿ ಮರುಪೂರಣಕ್ಕೆ ಶತಮಾನಗಳು 
ಬೇಕಾಗುವಂತಿದೆ, ಜಲ ಭೂಮಿಯು ದಣಿದಿದೆ. ಈಚೆಗೆ ಅಂತರ್ಜಲ ಮಾದರಿಗಳನ್ನು 
ಕಾರ್ಬನ್‌ ಡೇಟಿಂಗ್‌ (ಇಂಗಾಲ ಕಾಲ ಪರೀಕ್ಷೆಗೆ ಒಳಪಡಿಸಿ ನೋಡಿದಾಗ 
ಆದು ಸುಮಾರು 600 ವರ್ಷದಷ್ಟು ಹಳೆಯ ಸಂಗಹದವೆಂದು ತಿಳಿದುಬಂತು. 
ಇಂತಿರುವಲ್ಲಿ ಕಾವೇರಿಯಿಂದ ಕುಡಿಯುವ ನೀರಿಗೂ ಕೊರತೆಯಾದರೆ ಮಹಾ 
ಬೆಂಗಳೂರಿಗರ ಗತಿ ಏನು? ಇದಲ್ಲದೆ 1994-95ರಲ್ಲಿ ಕರ್ನಾಟಕದಲ್ಲಿ ಕಾವೇರಿ 
ಮೂರನೇ ಹಂತದ ಯೋಜನೆಯನ್ನು ತಮಿಳುನಾಡು ವಿರೋಧಿಸಿತ್ತು ಆದರೆ 
ಅಂದಿದ್ದ ಕೇಂದ್ರ ಸಚಿವ ಶ್ರೀ ಬಿ.ಶಂಕರಾನಂದ ಅವರು ಕರ್ನಾಟಕದ ವಾದವನ್ನು 
ಎತ್ತಿ ಹಿಡಿದಿದ್ದರು. 


ಕೊಡಗಿನ ಕೂಡಿಗೆಯ ಕೇಂದ್ರೀಯ ಜಲ ಆಯೋಗದ ಜಲಮಾಪನ 
ಕೇಂದ್ರದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ತಮಿಳು ಅಧಿಕಾರಿಗಳೇ ತುಂಬಿದ್ದು 


ಕಾವೇರಿ: ಜಲವಿವಾದ - ಐತೀರ್ಸ್ಷು - ಚಳುವಳಿಗಳು 1463 


ಕೇಂದ್ರ ಸರ್ಕಾರಕ್ಕೆ ಸೂಕ್ತ ಮಾಹಿತಿ ಒದಗುತ್ತಿತ್ತೇ ಎಂಬ ರ ವ್ಯಕ್ತವಾಗಿವೆ. 
ಇದಲ್ಲದೆ ತಮಿಳು ಅಧಿಕಾರಿಶಾಹಿಯು ಎಲ್ಲೇ ಇ ಮಿಳು ನಾಡಿನ ಹಿತಾಸಕಿಗೆ 


[ae] 
ತನ್ನ ಬ 


್ಲಿ ಬಾಧ್ಯತೆ ತೆಯನ್ನು ಸ ಷ್ಪವಾಗಿ ಮ pe ವಾವು! 


ಕಾವೇರಿ ಸೂಳದಲ್ಲ ಒದಗುವ ಒಟ್ಟು ನೀರಿನ ಪ್ರಮಾಣವೇ 740 ಟಿ.ಎಂ.ಸಿ 
ಅಡಿ. ಆದರೆ ತಮಿಳುನಾಡು ನ್ಯಾಯಾಧಿಕರಣದ ಮುಂದೆ 566 ಟಿ.ಎಂ.ಸಿಗೆ 
ಕರ್ನಾಟಕ 465 ಟಿ.ಎಂ.ಸಿ.ಗೆ, ಕೇರಳ 100 ಟಿ.ಎಂ.ಸಿ, ಪುದುಚೆರಿ 9 ಟಿ.ಎಂ.ಸಿ 
ಆಡಿಗೆ ಬೇಡಿಕೆ ಇಟ್ಟಿದ್ದವು. ಇಷ್ಟೂ ಕೂಡಿದರೆ ಒಟ್ಟು ಬೇಡಿಕೆ 1140 ಟಿ.ಎಂ.ಸಿ 
ಅಡಿ- ಅಂದರೆ ತಮಿಳುನಾಡು ಇಡೀ ಬೇಡಿಕೆಯಲ್ಲಿ ಶೇ.50 ಪಾಲು ತನಗೆ 
ಸಲಬೇಕೆಂದು ಹೇಳಿದಂತಾಯಿತು. ನ್ಯಾಯಾಧಿಕರಣವು ಲಭ್ಯ ನೀರಿನಲ್ಲಿ ಈ 


ಣು 


ಬೇಡಿಕೆಯನ್ನೆ ಮನ್ನಿಸಿ ಶೇ. 50ಕ್ಕಿಂತಲೂ ಹೆಚ್ಚಿಗೆ ತಮಿಳುನಾಡಿಗೆ ಉದುರವಾಗಿ 
ನಿಗದಿ ಮಾಡಿದೆ. ಕರ್ನಾಟಕಕ್ಕೆ” ಸುಮಾರು "ಮೂರನೆ ಒಂದು ಭಾಗ ನಿಗದಿ 
ಮಾಡಿದೆ. ಇದಕ್ಕೆ ನ ನ್ಯಾಯಾಧಿಕರಣ ಕೊಡುವ ಕಾರಣ ತಮಿಳುನಾಡಿನಲ್ಲಿ ಎರಡು 
ಳೆ ತೆಗೆಯುವ (95 ಸಾವಿರ ಎಕರೆಯಲ್ಲಿ) ಪದ್ಧತಿ ಮೊದಲಿನಿಂದ ಇದೆ. 
ಅದನ್ನು ನಿಲ್ಲಿಸಲು ಹೇಳುವುದು ಕಷ್ಟ ಎಂದಿದೆ. ಅದೇ ಕರ್ನಾಟಕಕ್ಕೆ ಕಬ್ಬು 
ಬೆಳೆಯಲು 'ವಸರಿಸಿದರೆ ಬಹಳ ನೀರು ಬೇಕು. ಆದ್ದರಿಂದ ಸುಮಾರು 90 
ಸಾವಿರ ಎಕರೆ ಹೆಚ್ಚು ಬೆಳೆಯನ್ನು 40 ಸಾವಿರ ಎಕರೆಗೆ ಇಳಿಸಬೇಕೆಂದು 1924ರ 
ಒಪ್ಪಂದ ಸೂಚಕವನ್ನು ನೆಪವಾಗಿ ಮುಂದಿಟ್ಟಿದೆ; ಪರ್ಯಾಯ ಕೃಷಿಗೆ ಸಾಗಲೂ 
ವರದಿಯ 5ನೇ ಸಂಪುಟದಲ್ಲಿ ಸೂಚಿಸಿದೆ. ಆದರೆ ಆ ಒಪ್ಪಂದ ಐಂಥ 
ಹೇರಿಕೆಯದಾಗಿತ್ತು ಅಸಮಾನ ಒಪ್ಪಂದವಾಗಿತ್ತು, ನಮ್ಮ ಬೆಳೆ ಪ್ರದೇಶ ವಿಸರಣೆ 

ಆಧಿಕಾರದಂಡ ಹಾಕಿ ತಪ್ಪಿಸಲಾಗಿತ್ತು. ಎಂಬ ಬಗೆಗೆಲ್ಲ ಈಗಾಲೆ Cs 
ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಮಾಜಿ € ಭಲ ರ ಭತ್ತ 
ಹಸು ಸರ ಡಾ.ಎಂ, ಮನವ ವ ಖಾ 


ತಡವಾಗಿ ರ್‌. ಘಾ 15ರ ಪಂತರ ಭತ್ತದ ಬಿತ್ತನೆ $e ಉಷ್ಣಾಂಶ 


18°C (8: ಸೆಂಟಿಗೇಡ್‌) ಗಿಂತ ಕಡಿಮೆ ಯಾಗುವಲ್ಲಿ ಭತ್ತದ ಬೆಳೆಶೆ ೪. 80ಕ್ಕೂ 
ಮೀರಿ ಹಾನಿಗೊಳ್ಳುತ್ತದೆ. ಅದೇ ತಮಿಳುನಾಡಿನಲ್ಲಿ ಸಪ್ಪಂಬರಿನಲ್ಲಿ ಕ 
ಮತ್ತು ತಾಲಡಿಗೆ ಸ ಉತ್ತಮ ತುಮಾನವಿದು ಬಿತನೆಗೆ ಅನುಕೂಲ. 


[2] 


1464 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಹೀಗಾಗಿ ತಮಿಳುನಾಡಿಗೆ ಕಾವೇರಿಕೊಳ್ಳದಲ್ಲಿ ಕರ್ನಾಟಕದ ನೀರಿನ ಹರಿವು ಸೂಕ್ತ 
ಮಟ್ಟ ತಲುಪುವವರೆಗೂ ಕಾಯಲವಕಾಶವಿದೆ. ತಮಿಳುನಾಡು ಕೂಡ ನೀರು 
ಹೋಲಾಗುವುದನ್ನು ತಪ್ಪಿಸಲು ಹತ್ತಿ ಮೆಕ್ಕೆ ಜೋಳ ಎಳ್ಳು ಇತ್ಯಾದಿ ಪರ್ಯಾಯ 
ಹಾಗೂ ವಾಣಿಜ್ಯ ಬೆಳೆ ಬೆಳೆಯಲು ಶುರುಮಾಡಿ ಭತ್ತಕ್ಕಿಂತಲೂ ಹೆಚ್ಚಿನ 
ಆದಾಯವನ್ನು ಪಡೆಯಬಹುದು. ನೀರಿನ ಉಳಿತಾಯ ಸಾಧಿಸಬಹುದು. ಕಡಿಮೆ 
ಮಳೆ ಆದ ಸಂದರ್ಭಗಳಲ್ಲಿ ಹೀಗೆ ಬೆಳೆಮಾದರಿಯನ್ನು ಕುರುವೈ ಬದಲು 
ಅನುಸರಿಸಿದರೆ ಕೃಷಿ ಉತ್ಪನ್ನಗಳನ್ನು ಹೆಚ್ಚಿಸಿಕೊಳ್ಳಲು ಅನುಕೂಲವಾಗುತ್ತದೆ. ಈ 
ಗ್ಗೆ ಒಲವು ತೋರಬೇಕಪ್ಪೆ ಎಂದಿದ್ದಾರೆ. ಇದರಿಂದ ಕರ್ನಾಟಕಕ್ಕೆ ಪರ್ಯಾಯ 
ಬೆಳೆಗೆ ಸೂಚನೆ ಮಾಡಿದಂತೆ, ತಮಿಳುನಾಡಿಗೂ ಇಂಥ ಸೂಚನೆ ಕೊಡಲು 
ನ್ಯಾಯಾಧಿಕರಣಕ್ಕೆ ಸಾಧ್ಯವಿತ್ತು. ಆದರೆ ಅದು ಸಮದರ್ಶಿಯಾಗಿ ವರ್ತಿಸಲಿಲ್ಲ 
ಎಂಬ ಭಾವನೆ ಉಂಟಾಗುತ್ತದೆ. ಇದಲ್ಲದೆ ತಮಿಳುನಾಡಿನಲ್ಲಿ 150 ಟಿ.ಎಂ.ಸಿ 
ಅಂತರ್ಜಲವಿದ್ದು, ಕೇವಲ 45 ಟಿ.ಎಂ.ಸಿಯಷ್ಟು ಅಲ್ಲಿ ಬಳಸಲಾಗಿದೆ ಎಂಬ 
ಮಾತಿರುವಲ್ಲಿ ಈ ಬಗ್ಗೆ ಮರು ಪರಿಶೀಲನೆಯಲ್ಲಿ ಗಮನಿಸಬೇಕಿದೆ. 


ತೀರ್ಪು ಪ್ರಕಟವಾದ ವಾರಾಂತ್ಯದ ವೇಳೆಗೆ, ಕಾವೇರಿ ಸಮಸ್ಯೆಯನ್ನು 
ರಾಜಕೀಯದಿಂದ ಮೇಲೇರಿ ನೋಡಬೇಕು. ಬಿಡಿ ಬಿಡಿ ಹೋರಾಟಕ್ಕೆ ಸ್ಪಷ್ಟ 
ಕೈಗಂಬ ತೋರಬೇಕೆಂಬ ಪ್ರಯತ್ನಗಳು ನಡೆದಂತೆ ಕಾಣುತ್ತದೆ. ಮಂಡ್ಯದ ಕಾವೇರಿ 
ರೈತ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ಅಧ್ಯಕ್ಷ ಶೀ ಜಿ.ಮಾದೇಗೌಡರು. ಹೋರಾಟದಲ್ಲಿ 
ಭಾಗವಹಿಸಲು ಎಲ್ಲ ಸ್ವಾಮೊಜಿಗಳಿಗೂ ಕರೆ ಕೊಟ್ಟರು. ಮುಂದಿನ ಪೀಳಿಗೆಗೆ 


ನಮ್ಮ ವಡೆ ಭವಿಷ್ಯವನ್ನು ಕಟ್ಟಿಕೊಡಬೇಕು ಎಂಬ ಅಭಿಪ್ರಾಯವನ್ನು ವ್ಯಕ್ತಮಾಡಿದರು. 


ಮೈಸೂರಿನಲ್ಲಿ ಕಾವೇರಿ ಕ್ರಿಯಾಸಮಿತಿ ಅಧ್ಯಕ್ಷ ಕೇಂದ್ರದ ಮಾಜಿ ಸಜೆವ 
ಶ್ರೀನಿವಾಸ ಪಸಸಾದ್‌ ಅವರು ಜಾತಿ ಮತ್ತು ಪಕ್ಷಗಳ ಎಲ್ಲೆಯನ್ನು ಮೀರಿ ಯಾರ 
ಬದುಕಿಗೂ ತೊಂದರೆ ಆಗದಂತೆ ಶಾಂತಿಯುತ ಹೋರಾಟ ನಡೆಯಬೇಕು. 
ನ್ಯಾಯ ಮಂಡಳಿ ತೀರ್ಪಿನ ಸಂಬಂಧ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಲು 
ಅವಕಾಶವಿದೆ. ಇದನ್ನು ರಾಜ್ಯಸರ್ಕಾರ ಕೇಂದ್ರಕ್ಕೆ ಮನವರಿಕೆ ಮಾಡಿ ಅನ್ಯಾಯವನ್ನು 
ಸರಿಪಡಿಸಿಕೊಳ್ಳಬಹುದು. ನ್ಯಾಯಾಧಿಕರಣಕ್ಕೆ ಪುನರ್‌ ಪರಿಶೀಲನಾ ಅರ್ಜಿಸಲ್ಲಿಸುವ 

ುನ್ನ ವರದಿಯಿಂದ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯವನ್ನು ಗುರುತಿಸಿ 


ಹೇಳಬೇಕಿದೆ. ಕರ್ನಾಟಕದ ಸಂಸದರು ಸಂಸತ್‌ನಲ್ಲಿ ಕಾವೇರಿ ವಿಷಯವ 


p 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1465 


ಪ್ರಸಾಪಿಸಿ ಪ್ರಧಾನಿಯವರ ಗಮನ ಸೆಳೆಯಬೇಕಿದೆ. ಫೆಬ್ರವರಿ 12ರ ರಾಜ್ಯವ್ಯಾಪಿ 
ಬಂದ್‌ಗೆ ನಮ್ಮ ಸಂಪೂರ್ಣ ಬೆಂಬಲವಿದ್ದು ಪಾಲುದಾರಿಕೆಯೂ ಇದೆ ಎಂದೆಲ್ಲ 
ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇವೆಲ್ಲ ಮೇಲಿನ ಎಲ್ಲ ವಿಷಯಗಳಿಗೆ 
ಬೆಂಬಲವಾಗಿ ಕಾಣುತ್ತವೆ, 


ನೇತ್ರಾವತಿ ಮತ್ತು ಬರಪೊಳೆಯ ನೀರನ್ನು ಕಾವೇರಿ ಕಣಿವೆಗೆ ಪಡೆದುಕೊಂಡು 
ಬಳಕೆ ಮಾಡಿಕೊಳ್ಳಲು ನಾಭಾಧಿಕರಣಾ ಹೇಳಿದೆ. ಇದರಲ್ಲೂ ಪಾಲು ಬೇಕೆಂದ 
ತಮಿಳುನಾಡಿನ ವಾದವನ್ನು ನ್ಯಾಯಾಧಿಕರಣ ಒಪ್ಪದಿರುವುದು ಗಮನಾರ್ಹ. 
ನೇತ್ರಾವತಿಯಿಂದ 20 ಟಿ.ಎಂ.ಸಿ ಒದಗಬಹುದು. ಆದರೆ ಬರಷೊಳೆ ಯೋಜನೆ 
ಪರಿಸರದ ಕಾರಣ, ಒದಗಲಾರದು, ಎಂಬುದು ತಜ್ಜಧ ಮಾತು. ರಾಜ್ಯ ಸರ್ಕಾರ 
ಸಾಗಬೇಕಾದ್ದು ಸರ್ಮ್ವೋಚ್ಛನ್ಯಾಯಾಲಯಕ್ಕೆ ವಿನಾ ನ್ಯಾಯಾಧಿಕರಣಕ್ಕಲ್ಲ ಎಂಬ 
ಅಭಿಪಾಯವೂ ಅವರದಾಗಿದೆ. ಮಾಜಿ ಪಧಾನಿ ಶೀ.ಎಚ್‌.ಡಿ.ದೇವೇಗೌಡ ಅವರು 
ಕಾವೇರಿ ನದಿ ಸರು ಪಾಲುದಾರ ರಾಜ್ಯಗಳ ನಡುವೆ ಸಮಾಲೋಚನೆಗೆ ಕೇಂದ್ರ 
ಸರ್ಕಾರ ಮಧ್ಯಪ್ರ ಪಿಸಿ ಬಿಕ್ಕಟ್ಟು ಪರಿಹರಿಸ ಲಿ ಎಂಬ ಅಭಿಪಾ ್ರ್ರಾಯವನ್ನು 
ವ್ಯಕ್ತಪಡಿಸಿದ್ದಾ: ದ್ರೆ _ ಕಣಿವೆ ರಾಜ್ಯಗಳಿಗೆ ನ್ನಾಯಮಂಡಳಿಯು ಭೇಟಿ ಮಾಡಿದ್ದ 
ಸಂದಬ್‌ ೯ದಲ್ಲಿ ತಮಿಳುನಾಡು ನ್ಸಾ ಂಶಮೂರ್ತಿಗಳಿಗೆ ಬೆಳೆದಾಳುವ 
ಉಡುಗೊರೆಗಳನು ನೀಡಿತ್ತು € ಎಜ್‌.ಡಿ.ದೇವೇಗೌಡರೇ ಸುಪ್ರೀಂ 
ೋರ್ಟಿನಲ್ಲಿ ರಿಟ್‌ ಅರ್ಜಿ ಹಾಕಿದ್ದರು. ಈ ಬೆಳಕಿನಲ್ಲಿ ಗಮನಿಸಿದರೆ 


ಇಕಿ 
ಸದಿ ಢ ದಿಕರಣದ ತೀರ್ಪಿನ ಬಗೆ ಸಮ್ಮ ಅನ್ಯ ಭಾವನೆಗಳು ಬರಲೂ ಸಾಕು. 


[a 


12.2.2007ನೇ ಸೋಮವಾರದಂದು ಕರ್ನಾಟಕ ಬಂದ್‌ಗೆ ಅಖಿಲ ಕರ್ನಾಟಕ 
ಗಡಿ ಹೋರಾಟ ಸಮಿತಿ ಹಾಗೂ ಇನಿ ನತರ ಕನ ಡಪರ ಸಂಘಟನೆಗಳು 
ಕರೆಕೊಟ್ಟುದುದಕ್ಕೆ ರಾಜಕೀಯ ಪಕ್ಷಗ ಗಂಡರ ಪತ ಬೆಂಬಲ ವ್ಯಕ್ತವಾಗಿತ್ತು. 


ಫಥ ಬಗ್ಗೆ pio ಶಾಲಾ ee ರಜೆ ಘೋಷಣೆ, ರಾಜ್ಯ 


್ಥ ಸಂ ಚಾರ ಸ ಬಂದ್‌ 'ರಾನ್ಮಾದ್ದಂತ ಬಿಗಿ 
ಎಂ ಹೇಳಿ ಮೇಲಿನ ಪೋಲೀಸ್‌ ಬಂದೋಬಸ್ತ್‌ ಐಟಿ-ಬಿ ೧ಟಿಗೆ ರಜೆ, 
ಬೆಂಗಳೂರಿನಲ್ಲಿ ನಿಷೇಧಾಜ್ಞೆ ಜಾರಿ. ಘೋಷಣೆ, ಪ್ರತಿಕೃತಿ ದಹವಕ್ಕೆ ಕ್ಯೆ ಅವಕಾಶ 
ಇಲ್ಲ, ಸಂದರ್ಭಗಳನ್ನು ಮುಂದಾಗಿಯೆ ನ ಲಾಗಿತ್ತು IL 2.2007 ವ ರಾತ್ರಿಯೇ 


[ 8 
ಬಸ್‌ ಸಂಚಾರವಿಲ್ಲದೆ ಪಯಾಣಿಕರ ಪರದಾಟ, ಸಾವಿರ ಮಂದಿಯ ಬಂಧನ 


1466 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಇವೆಲ್ಲ ನಡೆದು ಬಂದ್‌ನ ಬಿಸಿ ತಾಗಿತ್ತು. 12.2.2007ರ ಬಂದ್‌ನ ಮುಂಗಡ 
ಬಿಸಿ 11.2.2007ರ ಭಾನುವಾರ ರಾತ್ರಿಯೇ ಕಾವೇರಿಸಿಕೊಳ್ಳತೊಡಗಿತ್ತು. 


12.2.2007ನೇ ಸೋಮವಾರವಂತು ಬೆಳಗ್ಗೆ 6 ರಿಂದ ಸಂಜೆ ಆರರವರೆಗೆ 
ಇಡೀ ಕರ್ನಾಟಕದ ಮಹಾನ್‌ ಬಂದ್‌ ನಡೆಯಿತು. ಇಡೀ ಕರ್ನಾಟಕದ ಭಾವನೆಯು 
ಕಾವೇರಿಗಾಗಿ ಮಿಡಿದಿತ್ತು. ಒಕ್ಕೊರಲ ಸಂದೇಶ ನೀಡಿತ್ತು. ಪ್ರತಿಭಟನೆಯ ಸಾಕ್ಷಿಯಾಗಿ 
ಅವತಾರ ತಾಳಿತ್ತು. ಕಾವೇರಿ ಕೊಳ್ಳದಲ್ಲಿ ಜನಜೀವನ ನಿಶ್ಯಬ್ದ. ಶಾಂತಿಯುತ 
ಬಂದ್‌. ಪ್ರತಿಭಟನೆ ಎಲ್ಲೆಲ್ಲೂ ಕಾಣಬಂದ ದೃಶ್ಯವಾಗಿತ್ತು. ನಗರದಲ್ಲೂ ರೈತರ 
ಭಾಷೆಯ ಸೊಗಡು ಬಂದಿತ್ತು. ಕಾವೇರಿ ಸಂಚಲನ ಅಭೂತಪೂರ್ವವೆನಿಸಿತ್ತು. 
ಅಪೂರ್ವ ಸಂಯಮದಿಂದ ಜನಮತ ಬಿಂಬಿಸಿದ ಬಂದ್‌ ಇದಾಗಿತ್ತು ರಾಷ್ಟ್ರದ 
ಗಮನ ಸೆಳೆಯುವಲ್ಲಿ ಯಶಸ್ವಿ ಆಗಿತ್ತು ಪಕ್ಷಾತೀತವಾಗಿ ನಡೆದ ಬಂದ್‌ ಇದಾಗಿತ್ತು. 
ಚಿತ್ರೋದ್ಯಮ ಕೂಡ ಬಂದ್‌ ಆಗಿತ್ತು. ವಿಶೇಷವೆಂದರೆ ಬೆಂಗಳೂರಿನ ತಮಿಳು- 
ಕನ್ನಡಿಗರು ನ್ಯಾಯಾಧಿಕರಣದ ತೀರ್ಪು ವಿರೋಧಿಸಿ ಬಂದ್‌ಗೆ ಬೆಂಬಲವಿತ್ತಿದ್ದರು. 
ವಿಧಾನ ಸಭೆಯ ಬಾಗಿಲಲ್ಲಿ ಶಾಸಕರು ಧರಣಿ ಕುಳಿತು ಮೌನ ಪ್ರತಿಭಟನೆ 
ಮಾಡಿದರು. ಕಲಾಪವನ್ನು ಮುಂದೂಡಲಾಯಿತು. ವಿಧಾನ ಪರಿಷತ್ತಿನಲ್ಲಿಯೂ 
“ಕೋರಂ” ಕೊರತೆಯಿಂದ ಕಲಾಪವನ್ನು ಮುಂದೂಡಲಾಯಿತು. ರಾಜಕೀಯ 
ಪಕ್ಷಗಳು. ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಚಳುವಳಿಯನ್ನು 
ಜೀವಂತವಿಡಲು ನಿರ್ಧರಿಸಿದುವು. ಡಾ. ರಾಜಕುಮಾರ್‌ ಕುಟುಂಬದ ವಟ 
ಶಿವರಾಜಕುಮಾರ್‌ ಅವರಿಂದ 80 ಎತ್ತಿನ ಗಾಡಿ ಮೆರವಣಿಗೆಗೆ ಚಾಲನೆ ಆಯಿತು. 
ವಿಮಾನ ಹಾರಾಟದಲ್ಲಿ ವ್ಯತ್ಯಯ, ಜನಜೀವನ ಅಸವ್ಯಸ್ತ ಕಾರ್ಯಕರ್ತನ ಬಂಧನ 
ಆಯಿತು. ನಾಡ ತುಂಬ ಕಾವೇರಿ ಸಂಚಲನ; ಕೇಂದಕ್ಕೆ ತಾಗಿದ ನಾಡಜನರ 
ಒಕ್ಕೊರಲ ದನಿ ಜನಮತ ಬಿಂಬಿಸಿದ ಬಂದ್‌ ಆಗಿತ್ತು. ತಮಿಳು ಭಾಷಿಕರಿಗೆ 
ತೊಂದರೆಯಾಗದಂಥ ಅಪೂರ್ವ ಸಂಯಮದ ಎಲ್ಲ ಕನ್ನಡಿಗರ ಸಾತ್ತಿಕ ಪ್ರತಿಭಟನೆ 
ಆಗಿತು. 


ಕಾವೇರಿಯ ತವರು ಕೊಡಗಿನಲ್ಲಿ, ಕುಶಾಲನಗರದ ಬಳಿಯ ಸೋಮವಾರ 
ಪೇಟೆ ಏತ ನೀರಾವರಿ ಯೋಜನೆ, ಪಿರಿಯಾಪಟ್ಟಣ ತಾ.ನ. ಕರಡಿಲಕ್ಕನ ಕೆರೆ 
ಬಳಿಯ ಬೃಹತ್‌ ಏತ ನೀರಾವರಿ ಯೋಜನೆಗಳು (31 ಸಾವಿರ 500 ಎಕರೆ 
ಭೂಮಿಗೆ ನೀರೊದಗಿಸುವ ಸೋಮವಾರ ಪೇಟಿ, ಪಿರಿಯಾಪಟ್ಟಣ, ಅರಕಲಗೂಡು 
ಜಮೀನುಗಳಿಗೆ ಯೋಜನೆ) ನೀರಿನ ಕೊರತೆಯಿಂದ ಸ್ಥಗಿತಸ್ಥಿತಿ ತಲುಪಿದ್ದವು. 


ಕಾವೇರಿ: ಜಲವಿವಾದ - ಐತೀರ್ಹು - ಚಳುವಳಿಗಳು 1467 


ತೀರ್ಪಿನ ಪರಿಣಾಮ ಇವುಗಳ ಚೇತರಿಕೆಗೆ ಬೆಂಬಲವಾಗುವುದೇ ಇಲ್ಲ .13.2.07ನೇ 
ಮಂಗಳವಾರ ಬೆಂಗಳೂರಿನಲ್ಲಿ ಚಿತ್ರ ತಾರೆಯರಾದ ಶಿವರಾಜಕುಮಾರ್‌, ಉಪೇಂದ್ರ, 
ದೇವರಾಜ್‌, ರವಿಚಂದನ್‌, ಜೈ ಜಗದೀಶ್‌, ಶ್ರೀಮತಿ ತಾರಾ, ಜಯಮಾಲಾ, 
ಸುಧಾರಾಣಿ, ಜಯಂತಿ, ಶ್ರುತಿ, ಪ್ರೇಮಾ, ಮಾಲಾಶೀ, ಮಾಳವಿಕಾ, ನಿರ್ಮಾಪಕ 
ಸಾ.ರಾ.ಗೋವಿಂದು ಮುಂತಾದವರು ವಿಷ್ಣುವರ್ಧನ್‌ ನೇತೃತ್ನದಲ್ಲಿ ಬೃಹತ್‌ 
ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡು ರಾಜಭಪನದ ಎದುರು ಪ್ರತಿಭಟನೆ 
ರಾಡಿದ್ದು, ರಾಜ್ಯಾ ನ ಮನವಿ ಪತ್ರ ಕೊಟ್ಟದ್ದು ರೈತರ ಕೂಗಿಗೆ ಓ ಗೊಟ್ಟ 
ಬಗೆ ಆಗಿತ್ತು ಹೋರಾಟಕ್ಕೆ ಹೊಸ ಶಕ್ತಿ ಬಂದಂತಾಗಿತ್ತು ವಿಷ್ಣುವರ್ಧನ್‌ ಅವರು, 
ಅಂಬರೀಷ್‌ ಅವರು ಕೂಡ ಹೋರಾಟದ ಮುಖ್ಯವಾಹಿನಿಗೆ ಬಂದು ಚಾಲನೆ 
ಕೊಡಲಿ ಎಂಬ ನ ವ್ಯಕೆಗೊಳಿಸಿದರು. ಕಲಾವಿದರು ಪ್ರತಿಭಟನೆಯ 
ಕೇತವಾಗಿ ಕೈಗೆ ಕಪು ು) ಪೆಟ್ಟಿ ಧರಿಸಿದ್ದರು; ಸುಮಾರು 5 ಸಾವಿರಕ್ಕೂ ಖೀರಿ 
ಹಸ ನಿಗಳು ಸ ಸಮೂಹ ದ ಕಾಲ್ಡ ಡಿಗೆಯ ಜೊತೆ ಪ ಸಿ 
ವ 


೩ 


ಸಭೆಯಿಂದಲೂ ವಿ ಪ ಹ ತೀ 5ೀರ್ಷಿನಿಂದ ರಾಜ್ಯಕ್ಕೆ 


[et [3 
ಅನಾಯ ಆಗಿದೆ ಎಂದು ಸಿಡಿದೆದ್ದು ಚಿತ್ರನಟ ಶ್ರೀ ಅಂಬರೀಶ್‌ ಅವರು, ಕೇಂದ್ರ 


ಮಂತಿಪದವಿ ಹಾಗೂ ಲೋಕಸಭಾ ಗಸ ಸ್ಥಾನ ಸಟ ನೀಡಿದ್ದು 
ವರದಿಗೊಂಡಿತು (15.2.07). ಆದರೆ ತ 
ಸ್ಪೀಕರ್‌ ಶ್ರೀ ಸೋಮನಾಥ ಚಟರ್ಜಿ ಆವರು ಅಂಗೀಕೆರಿಸಲಿಲ್ಲ. 


14.2.2007ನೆ? ಬುಧವಾರ ಮಾನ್ಯ ಮುಖ್ಯಮಂತ್ರಿ ಶ್ರೀ ಎಚ್‌.ಡಿ. 
ಕುಮಾರಸ್ತಾಮಿಯವರು ಪ್ರಧಾನಿಯವರನ್ನು ಭೇಟಿಮಾಡಿ ಕಾವೇರಿ ಐತೀರ್ಮುನ್ನು 
ಜಾರಿಗೊಳಿಸುವ ಅಧಿಸೂಚನೆಯನು ತಕ್ಷಣವೇ ಹೊರಡಿಸದಿರಲು ಮನವಿ ಮಾಡುವ 
ಉದ್ದೇಶವಿತ್ತು ಸರ್ವಪಕ್ಷಗಳ EE ನಂತರವೇ ರಾಜ್ಯದ ನಿಲುವನ್ನು ಸಷ್ಟಪಡಿಸಲು 
ಬರುವ ನಿಯೋಗದ ಸೇಟಿಗೆ ಕಾಲಾವಕಾಶವನ್ನೂ ಬಯಸಿದರು. Ed 
ಮೂರನೆಯ ಒಂದು ಭಾಗ ಮಾತ್ರ ಕಾವೇರಿ ನಂೊಳ್ಳೆ ಬರುವಲ್ಲಿ ಬೆಂಗಳೂರಿಗೆಂದೇ 
30 ಟಿ.ಎಂಸಿ ಕುಡಿಯುವ ನೀರಿನ ಹಂಚಿ ಕ ಮಾಡಲು ರಾಜ್ಯದ ಮನವಿಗೆ 
ನ್ಯಾಯಾಧಿಕರಣ ಪುರಸ್ಕಾರ ಹ ನೀರನ್ನು ನದಿ ಕೊಳ್ಳದಾಚೆ 
ವರ್ಗ ಮಾಡುವುದು ಜಲವಿವಾದ ಕಾಯಿದೆಯಡಿ ಸಾಧ್ಯವಾಗದು ಎಂಬ ನನನ 


ನ್ಯಾಯಾಧಿಕರಣ ಹೇಳಿಬಿಟ್ಟಿತ್ತು ಆದರೆ ಈ ಬಗ್ಗೆ ಧಾರ ಸಂಬಂಧದ ಪಸಾ 


1468 ಕರ್ನಾಟಕ ದೈತ ಚಳವಳಿ-ಸತ್ಯಾಗ್ಗಹಗಳು 


ಮಾಡುವಲ್ಲಿ ಹೇಳದೆ ಕಾವೇರಿ ಚಳುವಳಿಯಲ್ಲಿ ರಾಜ್ಯದ ಹಾಗೂ ಬೆಂಗಳೂರು 
ಶಾಂತಿ-ಕಾನೂನು ವ್ಯವಸ್ಥೆ, ವಿಶೇಷವಾಗಿ ಬೆಂಗಳೂರಿನ ಐಟಿ ಮಂದಿಯ 
ಸುರಕ್ಷತೆಯ ಬಗ್ಗೆ ಪ್ರಧಾನಿಯವರು ಪ ಪಸಾ ಸ್ತಾಪಿಸಿದ್ದನ್ನು ಮಾಧ್ಯಮಗಳು ರೈತರಿಗಿಂತ 
ಐಟಿಯವರದೇ ಕಾಳಜಿ ಕೇಂದದ್ದು ಎಂದು ಅಸಮಾಧಾನವನ್ನು 
ವ್ಯಕ್ತಪಡಿಸಿದುದುಂಟು. ಇಲ್ಲಿ ಸಾಂದರ್ಭಿಕ ಆಗತ್ಯ ಯಾವುದೆಂದು ಕೇಂದ್ರವು 
ಗಮನಿಸಬೇಕಿತ್ತು ಎಂದು ಮಾಧ್ಯಮಗಳ ಅಭಿಪ್ರಾಯವಾಗಿತ್ತು 


ಕಾವೇರಿ ಹೋರಾಟಕ್ಕೆ ಸಂಸದರು ದನಿಗೊಟ್ಟು, ಸರ್ವಪಕ್ಷಗಳ ಸಬೆ 
ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಬದ್ದ ಎಂದರು. ರೈತರ ಪರವಾದ ಅಹಿಂಸಾತ್ಮಕ 
ಚಳವಳಿಗೆ ಸಂಪೂರ್ಣ ಬೆಂಬಲವಿದೆ ಕ ಮಾಜಿ ಮುಖ್ಯಮಂತ್ರಿ 
ಸರ್ವ ಶ್ರೀ ಎಸ್‌.ಬಂಗಾರಪ್ಪ ಅನಂತಕುಮಾರ್‌, ವಿಜಯಶಂಕರ್‌, ಎನ್‌.ವೈ. 
ಹನುಮಂತಪ್ಪ, ಕೇಂದ್ರ ಸಚಿವರಾದ ಕೆ.ಎಚ್‌.ಮುನಿಯಪ್ಪ, ಎಂ.ವಿ.ರಾಜಶೇಖರನ್‌ 
ಅವರು ರಾಜ್ಯದ ಹಿತಕಾಪಾಡಲು ಬದ್ದ ಎಂದು ಘೋಷಿಸಿದರು. ಕಾವೇರಿ 
ಹಿತರಕ್ಷಣಾಸಮಿತಿ ಕರೆದಿದ್ದ ಸಂಸದರ ಸಭೆಯಲ್ಲಿ, ನ್ಯಾಯಾಧಿಕರಣದ ತೀರ್ಪನ್ನು 
ವಿರೋಧಿಸುವ ನನಿಟಾ ನಿರ್ಣಯವನ್ನು ವಿಧಾನ ಮಂಡಲದ ಉಭಯ 
ಸದನಗಳಲ್ಲಿ ಕೈಗೊಳ್ಳಲು ರಾಜ್ಯ ಸರ್ಕಾರಕ್ಕೆ ಸಲಹೆ ಮಾಡಿದರು. ಮಾಜಿ ಮುಖ್ಬ ಶ್ರಿಮಂತ್ರಿ 
ಶ್ರೀ.ಎಸ್‌.ಬಂಗಾರಪುನವರು ನುಡಿಯುವ ನೀರಿಗೂ ನಿರ್ಬಂಧ ಹೇರುವ ಮೂಲಕ 
ನ್ಯಾಯಾಧಿಕರಣವು ಸಮಸ್ಯೆ ಬಗೆಹರಿಸುವ ಬದಲು ಬೆಂಕಿ ಹಚ್ಚುವ ಕೆಲಸ 
ಮಾಡಿದೆ ಎಂದು ನುಡಿದರು. ಮಾಜಿ ಕೇಂದ್ರ ಸಚಿವ ಶ್ರೀ ಅನಂತಕುಮಾರ್‌ 
ಅವರು ರಾಜ್ಯಕ್ಸಾದ ಅನ್ಟಾಯದ ವಿರುದ್ಧ ನ್ಯಾಯಾಧಿಕರಣಕ್ಕೆ ಮೇಲ್ಮನವಿ ಸಲ್ಲಿಸುವುದು 
ನಂತರ ಸುಪ್ರೀಂ ಕೋರ್ಟ್‌ ಮೆಟ್ಟಲೇರಬಹುದು ಎಂದು ಸಬೆಯಲ್ಲಿ ತಿಳಿಸಿದರು. 
ಕಾವೇರಿ ನದಿ ಪ್ರಾಧಿಕಾರದ ಸಭೆಯಲ್ಲಿ ಕೇಂದ್ರದ ಮೇಲೂ ಒತ್ತಡ ಹಾಕಬೇಕು; 
ನಾಯಕರನ್ನು ಕೇಂದ್ರದ ಬಳಗ ಕೊಂಡೊಯ್ದು ಚರ್ಚಿಸಬೇಕು ಎಂದರು; 
ನಿಜವ ಅವರು ಈ ಬಗ್ಗೆ ತಜ್ಜರನ್ನೊ ಳಗೊಂಡ ಸಲಹಾ 
ರಚಿಸ ಲು ಸಲಹೆ ಇಟ್ಟರು. ಸಭೆಯಲ್ಲಿ. ಮುಖ್ಯಮಂತ್ರಿ 
ಮಾರಸ್ಹಾಮಿಂಯವರಲ್ಲದೆ, ಸಚೆವರು, ರೈತ ಸಂಘದ ಅಧ್ಯಕ್ಷ 
ರ ಹಾಗೂ ರೈತ ಮುಖಂಡರೂ ಪಾಲ್ಗೊಂಡಿದ್ದರು. 


ಸ ಫ 
pe 
2 
WM G@ UT €1 
Fy 
Gp 


(wp W@W 


ರಾಜ್ಯದ ಸಂಸದರು ಕಾವೇರಿ ನೀರಿನ ಪಾಲಿನಲ್ಲಿ ಕರ್ನಾಟಕಕ್ಕೆ 
ಅನ್ಯಾಯವಾಗಿರುವುದರ ವಿರುದ್ದ ಒಕ್ಕಟ್ಟಾಗಿ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1469 


ನೀಡಿದರು. ರಾಜ್ಯದಲ್ಲಿ ಪ್ರಶಿಭಟನೆಯ ಸುರಿಮಳೆ ಆಗಿತ್ತು ಸಂಸದರ ಸಾಮೂಹಿಕ 
ರಾಜೀನಾಮೆಗೆ ಒತ್ತಾಯವಾಗಿತ್ತು ಸರ್ಕಾರಕ್ಕೆ ಇದರಿಂದ ಸಂಸತ್ತಿಗೆ ಆಯ್ಕೆಗೊಂಡವರ, 
ಆಯ್ದು ಕಳುಹಿಸಿದವರ ಬೆಂಬಲ ಬೊರಕಿದಂತಾಗಿತ್ತು ಆದರೆ ರಾಜೀನಾಮೆ 
ಇತ್ತರೆ ರಾಜ್ಯದ ಪರವಾಗಿ ಸಂಸತ್ತಿನಲ್ಲಿ ವಿಷಯವೆತ್ತುವರಾರು! ಐತೀರ್ಪಿಗೆ 
ಸಂವಿಧಾನಾತ್ಮಕ ಮೌಲ್ಯವಿರುವುದರಿಂದ ಎಚ್ಚರದಿಂದ ಲೋಪಗಳನ್ನು ತೋರಿಸಿ 
ಪರಿಹರಿಸಬೇಕೇ ವಿಚಃ ತಿರಸ್ಟಾರ ಮಾಡಿದರೆ ಕೇಂದಕ್ಕೆ ಮನವರಿಕೆ ಮಾಡಿಕೊಡುವ 
ಪ್ರಯತ್ನ ಭಂಗವಾಗಬಹುದೆಂಬ ಅಭಿಪ್ರಾಯಗಳೂ ಪ್ರಕಟವಾದುವು. ರಾಜಕೀಯ 
ಇಚ್ಛಾಶಕ್ತಿ ತೋರಿ ಅನ್ಯಾಯವನ್ನು ಸರಿಪಡಿಸಿಕೊಳ್ಳುವುದು, ಸೂಕ್ತ ಎಂಬ 
ಮಾತುಗಳೂ ಪ್ರಸಾರವಾದುವು. 


ಮಂಡ್ಕದಲ್ಲಿ ಕಾವೇರಿ ಚಳುವಳಿಯ ಮುಂದಾಳತ್ವವನ್ನು ರೂಪುರೇಷೆಯನ್ನು 
ಸಿದ್ದಪಡಿಸುವ ಹೊಣಿಯನ್ನು ಶ್ರೀ ಅಂಬರೀಷ್‌ ಅವರಿಗೆ ಹೊರಿಸಲು ಸಭೆಯಲ್ಲಿ 
ಮಂಡಿಸಲಾಯಿತು. ಅದರೆ ಅಂಬರೀಷ್‌ ಅವರು ಸಾಮೂಹಿಕ ನಾಯಕತ್ವ ಅಗತ್ಯ 
ಎಂದು ಮಂಡ್ಯದ ನಾಯಕರಿಗೆ ಅರಿಕೆ ಮಾಡುವ ಬಗ್ಗೆ ಹೇಳಿದರು. ಕಾವೇರಿ 
ಚಳುವಳಿಯಲ್ಲಿ ಯಾವುದೇ ರಾಜಕೀಯ ಬೆರೆಸುವುದು ಬೇಡ. ಸಾಮೂಹಿಕ 
ಹೋರಾಟದ ಮೂಲಕ ನೀರಿನ ಹಕ್ಕನ್ನು ಉಳಿಸಿಕೊಳ್ಳಬೇಕು ಎಂಬ ಅಭಿಪ್ರಾಯ 
ವ್ಯಕ್ತ ಪಡಿಸಿದ ಹಿನ್ನೆಲೆಯಲ್ಲಿ ಮಂಡ್ಯದ ರೈತ ಸಂಘಟನೆಗಳು ಸಂದಿಸಲೆಳಸಿದುವು. 


ಸಚಿವ ಶೀ ಕೆ.ಎಸ್‌.ಈಶ್ವರಪುನವರು ಸದ್ಧದ ಸಮಸ್ಯೆಯ ಬಗ್ಗೆ ಆಭಿಪ್ರಾಯವನ್ನು 
ವ್ಯಕ್ತಮಾಡುತ್ತ ಕಾವೇರಿ ನ್ಯಾಯಾಧಿಕರಣಕ್ಷೆ ಪುನರ್‌ಪರಿಶೀಲನಾ ಅರ್ಜಿ ಸಲ್ಲಿಸುವುದು, 
ಸುಪ್ರೀಂ ಕೋರ್ಟ್‌ ಮೊರೆ ಹೋಗುವುದು, ಕೇಂದ್ರ ಸರ್ಕಾರ ಮಧ್ಯೆ ಪ್ರವೇಶಿಸುವಂತೆ 
ಕೋರುವುದು, ಈ ಮೂರು ಅಂಶಗಳನ್ನು ಸಂಸದರ ಮತ್ತು ಸರ್ವಪಕ್ಷಗಳ 
ಮುಖಂಡರ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುವ ಬಗ್ಗೆ ಹೇಳಿದರು. 
ಅಂದರೆ ಸರ್ಕಾರ ಹಾಗೂ ಜನತಾ ಪ್ರಶಿನಿಧಿಗಳ ಕಾಳಜಿ, ಹಾಗು ಪ್ರಯತ್ನಗಳು 
ಚಿಂತನೆಗಳು ನಡೆಯುತಿರುವುದರ ಸಂಕೇತ ಇದಾಗಿದೆ. ಈ ಸಾಧ್ಯತೆಗಳು 
ಸಮಾಧಾನದ ನೆಲೆಗೆ ತಂದರೆ ಸ್ಟಾಗತಾರ್ಹವೆ. ಆದರೆ 1969ರ ರೂಪಿತ ಕೃಷ್ಣಾ: 
ನ್ಯಾಯಾಧಿಕರಣದಿಂದ ಬಂದ 1976ರ ಐತೀರ್ಪು ಮರುಪರಿಶೀಲನೆಗೆ ರಾಜ್ಯ 
ಸರ್ಕಾರ ಅರ್ಜೆಸಲ್ಲಿಸಿದಾಗ ಆದದ್ದೇನು! 24 ಅಹವಾಲುಗಳ ಪೈಕಿ 13 
ಅಹವಾಲುಗಳಿಗೆ ಮಾನ್ಯತೆ ದೊರೆಯಲಿಲ್ಲ. ಕರ್ನಾಟಕಕ್ಕೆ ಕೃಷ್ಣೆಯ 3000 ಟಿ.ಎಂ.ಸಿ. 
ಎಫ್‌.ಟಿ.ನಲ್ಲಿ ಶೇ.33 ರಷ್ಟು ಮೊದಲು ಹಂಚಿ ರಾಜ್ಯದ ಕೋರಿಕೆಯ ಮೇರೆಗೆ 


1470 ಕರ್ನಾಟಕ ಥೈತ ಚಳವಳಿ-ಸತ್ಯಾಗ್ಗಹಗಳು 


ಶೇ. 50ಕ್ಕೆ ಏರಿಸಿತು. ಐತೀರ್ಪನ್ನು 2000ದ ವೇಳೆಗೆ ಮರು ಪರಿಶೀಲಿಸಲೂ 
ಬಚಾವತ್‌ ನ್ಯಾಯಾಧಿಕರಣ ಹೇಳಿತ್ತು. ಆದರೆ ಕೃಷ್ಣೆಯಲ್ಲಿ ನೀರು ಹೆಚ್ಚಿಗೆ ಇದ್ದಾಗ 
ಹಂಚಿಕೆ ಮಾಡಲು ವ್ಯವಸ್ಥೆಯ ಏರ್ಪಾಡು, ಆಂಧ್ರ - ಮಹಾರಾಷ್ಟ್ರಗಳು 'ಕೃಷ್ಣಾಕಣಿವ 
ಆಚೆಗೆ ಒಯ್ದು ಬಳಸುತ್ತಿದ್ದ 34 ಟಿ.ಸಿ.ಎಂ. ಎಫ್‌.ಟಿಯಿಂದಾಗಿ ಉಂಟಾಗುವ 
ಪುನರುತ್ತನ್ನ ನಪ್ಪಕ್ಕೆ, ರಾಜ್ಯಕ್ಕೆ ತುಂಬಿಕೊಡಲು ಕೃಷ್ಣೆಯ ನೀರನ್ನು ಮೂಲಕಣಿವೆಯಿಂದ 
ಇನ್ನೊಂದು ನದಿ ಕಣಿವೆಗೆ ತಿರುಗಿಸಿದರೆ ರಾಜ್ಯದಪಾಲಿನ ನೀರಿನ ಪ್ರಮಾಣದ 
ಪುನರ್‌ ಪರಿಶೀಲನಾ ಹಕ್ಕು, ಹೆಚ್ಚುವರಿ ನೀರಿನ ಬಳಕೆಯ ಅವಕಾಶವನ್ನು 
ಬರಗಾಲ ವರ್ಷಕ್ಕೆ ಅಥವಾ ಕ್ಕಾರಿ ಓವರ್‌ ಸ್ಫೋರೇಜ್‌ಗೆ ಸೀಮಿತಗೊಳಿಸುವಿಕೆ; 
ಆಂಧ್ರವು ಹೆಚ್ಚುವರಿ ನೀರು ಬಳಸಿ ಸಣ್ಣ ನೀರಾವರಿಯನ್ನು ಮಾಡಿಕೊಳ್ಳಲು 
ನಾಗಾರ್ಜುನ ಸಾಗರಕ್ಕೆ ನಿಗದಿ ಮಾಡಿದ 281 ಟಿ.ಎಂ.ಸಿ (ಅಡಿ)ಯಲ್ಲಿ 17 

ಟಿ.ಎಂ.ಸಿಯನ್ನು ಖೋತಾ ಮಾಡಿ ಕರ್ನಾಟಕಕ್ಕೆ ನೀಡಬೇಕು. ಆವಿಯಾಗುವ 
ನೀರಿನ ನಷ್ಟದ ಪ್ರಮಾಣದಲ್ಲಿ 17 ಟಿ.ಎಂ.ಸಿ ಖೋತಾಮಾಡಿ ಕರ್ನಾಟಕಕ್ಕೆ 
ಹಂಚುವಿಕೆ, 'ಅವಿಯಾಗುವ ನೀರಿನ ನಷ್ಟದಷ್ಟು ಟಿ.ಎಂ.ಸಿಗಿಂತ ಕಡಿಮೆ ಇರಬೇಕು, 
ಎಂದೆಲ್ಲ ಕೋರಿದ ಕರ್ನಾಟಕದ ಕೋರಿಕೆಗೆ ನ್ಯಾಯಾಧಿಕರಣ ಬೆಲೆಕೊಡಲಿಲ್ಲ. 
ಅಂಥ ಹಿನ್ನಲೆಯನ್ನು ಕಾವೇರಿ ಸಂದರ್ಭದಲ್ಲಿಯೂ ಹೋಲಿಸಿದಲ್ಲಿ ಕನ್ನಡಿಗರ 
ಅಹವಾಲಿಗೆ ಸದ್ಯದ ನ್ಯಾಯಾಧಿಕರಣವು ಕಿವಿಗೊಟ್ಟೀತೆ? ಎ೦ಬ ಅನುಮಾನಗಳೂ 
ವ್ಯಕ್ತವಾಗಿದುವು. ಕೃಷ್ಣೆಂಯ ಸಂದರ್ಭದಲ್ಲಾದ ಅನುಭವ ಕಾವೇರಿಗೂ 
ಮರುಕಳಿಸಬಾರದು ಎಂಬ ಆಶಯ ಅಲ್ಲಿತ್ತು. 


ತಮಿಳುನಾಡು ಸರ್ಕಾರವು 19.2.2007ರಂದು ಸರ್ವಪಕ್ಷ ಸಭೆಯನ್ನು 
ಆಯೋಜಿಸಿ ನ್ಯಾಯಾಧಿಕರಣಕ್ಕೆ ಪುನರ್‌ ಪರಿಶೀಲನಾ ಅರ್ಜಿ ಸಲ್ಲಿಸುವ ಕುರಿತು 
ನಿರ್ಧಾರ ಕೈಗೊಳ್ಳಲು ಕರೆದಿತ್ತು. 


ನೀರಾವರಿ ತಜ್ಞಥ ರೀತ್ಯಾ ಸೀಮೆಂಟ್‌ ಲೈನಿಂಗ್‌ ಇಲ್ಲದೆ ಕಾಲುವೆಗಳಲ್ಲಿ 
ಇಂಗುವಿಕೆ, ಬಸಿಯುವಿಕೆ, ಸೋರುವಿಕೆಗಳಿಂದ ಉಂಟಾಗುವ ಶೇ. 20 ರಿಂದ 
70 ರಷ್ಟು ನೀರಿನ ನಷ್ಟವನ್ನು ತಗ್ನಿಸಬೇಕು. ತುಂತುರು ಹನಿ ನೀರಾವರಿ ಆಧುನಿಕ 
ತಂತ್ರಜ್ಞಾನ ವಿಧಾನವನ್ನು ಅನುಸರಿಸಿ ನೀರು ಬಳಕೆ ಮತ್ತು ನೀರಾವರಿ 
ಸಾಮರ್ಥ್ಯವನ್ನು ನಿರಂತರ ಹೆಚ್ಚಿಸಬೇಕೆನ್ನುವ ಸರ್ಕಾರದ ನೀತಿ ಇದ್ದರೂ ರೈತರಿಂದ 
ಭಾರಿ ಮೊತ್ತದ ಬಂಡವಾಳ ಹೂಡಿಕೆ "ಅಗತ್ಯವಾಗುವ ಕಾರಣ. ಸದಿ ಅದು 
ಸಾಧ್ಧವಾಗದರುವ ಬಗ್ಗೆ ನ್ಯಾಯಾಧಿಕರಣಕ್ಕೆ ಪ್ರಮಾಣಪತ್ರದಲ್ಲಿ ಮಂಡಿಸಿರುವುದಾಗಿದೆ. 


ಕಾವೇರಿ: ಜಲವಿವಾದ - ಐತೀರ್ಹು - ಚಳುವಳಿಗಳು 1471 


ಭತ್ತದ ಬೆಳೆಗೆ ಅವಧಿಯುದ್ದಕ್ಕೂ 4-5 ಅಂಗುಲ ನೀರನ್ನು ಗದ್ದೆಯಲ್ಲಿ ನಿಲ್ಲಿಸುವ 
ಪಾರಂಪರಿಕ ಪದ್ಧತಿ ರನ್ನು . 1988ರ ಹೊತ್ತಿಗೆ ರೈತ ರು ಬಿಟ್ಟು 1-2 ಅಂಗುಲ 
ನೀರಿನ ಬಳಕೆಯ ುದಾರಿತ ಪದ್ಭ ತಿಗೆ ಜಿಗಿದ ಬಗ್ಗೆ ರಾಜ್ನವು ನ್ಯಾಯಾಧಿಕರಣಕ್ಕೆ 


ಶ್ರ ತ್ರ 
ತಿಇಸಿ ಆ ಆಧಾರದ ಮೇಲೆ ತನ್ನ ಪಾಲಿನ ನೀರು : ರಾತ್ರ ಕೇಳಿ ಸಹಕರಿಸಿದೆ. 
pe 


1975ರ ಮುನ್ನ 170-180 ದಿನಗಳ ಬೆಳೆ ಅವಧಿಯ ಭತ್ತವನ್ನು 
ಬದಲು ಕೃಷಿ ವಿಶ್ವವಿದ್ಯಾಲಯ, ಕೃಷಿ ಕಷಿ ಇಲಾಖೆಯ ನಿರ್ದೇಶನದಂತೆ 145-150 
ದಿನಗಳ ಅವಧಿಯ ಭತ್ತದ By ಜೆಳದು ರೈತರು ಶೇ. 15 ರಷು ನೀರಿನ 
ಅಗತ್ಯವನ್ನು ಕಡಿಮೆ ಮಾಡಿಕೊಂಡಿದ್ದಾರೆ. ನೀರು ಬಳಕೆದಾರರ ಸ ಹಕಾರಿ ಸಂಘಗಳಿವೆ. 
ನಿಗದಿತ ನೀರು ಸರಬರಾಜು, ನೀರು ತೆರಗೆ ನಿಗದಿ ಹಾಗೂ ಸಂಗ್ರಹ ಅಧಿಕಾರವನ್ನು 
ನೀಡಿ ಪ್ರಾಥಮಿಕ ನಿರ್ವಹಣೆಯನ್ನು ಈ ಸಂಘಗಳಿಗೆ ಸರ್ಕಾರ ವಹಿಸಿದೆ. ಕೆರೆ 
ಮತ್ತು ಸಣ್ಣ ನೀರಾವರಿಯಡಿ 120-130 ೭ ದಿವಗಳ ಅಲಾವಧಿ ತಳಿಯನು ್ನಿ ಬೆಳೆಯಲು 
ರೈತರನ್ನು ಮನಿ ಸಪಲವಾಗಿದೆ. ಎಂದಿರುವ ವಲ್ಚಿ ಕರ್ನಾ ೯ಟಕ ಡು ಬಯಸಿದ 


ನೀ ರಿನ ಪಾಲು ಪೋಲು ಮಾಡಲು ಅಲ್ಲ, ಸಮರ್ಪಕವಾಗಿ, ಸಮಯೋಚಿತವಾಗಿ 
ಬಳಸಲು ಬೇಕಾದ ನೀರು ಎಂದೂ ಮನದಿ ಮಾಡಿದ್ದು ನ್ಯಾಯಾಧಿಕರಣದ 


ಅಸಿ ~~ ಸ್ಫು 
ವರದಿಗಳು, ದೈವಿಕ ಭಾಸ್ಕರ್‌ ಹಾಗೂ "ಜಾಗರಣ್‌' ನಂಥ ಹಿಂದಿ ಪತ್ರಿಕೆಗಳಲ್ಲಿ 
ಕರ್ನಾಟಕದ ಎರು ಲೇಖನಗಳನ್ನು ಬರೆದದ್ದು. ಇದರಿಂದ ತಮಿಳುನಾಡಿನ 


ಧ್ಯ 
KE ಲಿ ER 
ಗಮನಿಸಬೇಕು. ನ್ವಾಯಮಂಡಲಿಯಲ್ಲಿರುವ 20-30 ಅಧಿಕಾರಿಗಳ ್ರಿ ತಮಿಳರ 
ಲ 


. ಬ 
ಕರ್ನಾಟಕವನ್ನು ಕಾವೇರಿ ಸಮಸ್ಯೆಯ ಮೂಲ ಸ್ಪರೂಪದ ಬಗ್ಗೆ ಉತ್ತರ ಭಾರತದ 
ಪತ್ರಿಕೆಗಳಲ್ಲಿ ಲೇಖನಗಳನ್ನು ಪ್ರಕಟಿಸಬೇಕಾದ ಬಗ್ಗೆ ಶ್ರೀ ಪ್ರವೀಣ್‌ ಎಸ್‌.ಶೆಟ್ಟ 
ತಮ್ಮ ಲೇಖನದಲ್ಲಿ ಸೂಚಿಸಿದ್ದಾರೆ. ಹೀಗೆಯೇ ಕಾವೇರಿ ಜಲಮಾಪನ ಕೇ: ಂದಗಳಲ್ಲಿ 
ಇರುವ ತಮಿಳು ಅಧಿಕಾರಿಗಳ ಕಾರ್ಯ ನಿರ್ವಹಣೆಯ ಬಗ್ಗೆ ಗಮನಿಸಬೇಕು. 


ಸಾಮರಸ್ಯ ಇರುವ ಕಡೆ ಸಐ ಸ್ಥೆ ಇರದು. ಇದನ್ನು ಉಭಯರಾಜ್ಯದ ಕಾವೇರಿ 
ಸಂ ಬಂದೀ ಅಧಿಕಾರಿಗಳ ಸಭೆ ಏರ್ಪಡಿಸಿ ಸಾಮರಸ್ಯ ಏನಿಮಯಕ್ಕೆ 


ಅವಕಾಶವಾಗಬೇಕು. 


1472 ಕರ್ನಾಟಕ ಧೃತ ಚಳವಳಿ-ಸತ್ಯಾಗ್ಗಹಗಳು 


ಐತೀರ್ಪಿನಿಂದಾದ ಅನ್ಯಾಯ ಸರಿಪಡಿಸಿಕೊಳ್ಳಲು ಅಡೆ. ಸ್ವೀಕೇಟ್‌ ಜನರಬ್‌ 
ಶ್ರೀ ಉದಯ ಹೊಳ್ಳ ಅವರು ಸೂಚಿಸಿದ ಸಲಹೆಗಳು: ಸೆಕ್ಷಖ್‌ 53 )ರ ಅಡಿಯಲ್ಲಿ 
ಅಂತರ್‌ರಾಜ್ಯ ನದಿ ನೀರು ವಿವಾದ ಬನ್ನೆಲೆಯೆಲ್ಲಿ ನ್ಯಾಯಮುಂಡಳಿಯಿಂದ 
ವಿವರಣೆಗೆ ಪ್ರಾರ್ಥನೆ; 136ನೇ ಸೆಕ್ಷನ್‌ ಅಡಿ ಐತೀರ್ಪನ್ನು ಸುಪ್ರೀಂ ಕೋರ್ಟ್‌ನಲ್ಲಿ 
ಪ್ರಶ್ನಿಸುವುದು; ಸಂವಿಧಾನದ 171ನೇ ವಿಧಿಯನ್ನ್ವಯ ಸುಪ್ರೀಂ ಕೋರ್ಟ್‌ನಲ್ಲಿ 
ದಾವೆ ಹಾಕುವುದು- ಸರ್ಕಾರ ಈ ಬಗ್ಗೆ ಪರಿಶೀಲಿಸಿ ತೀರ್ಮಾನಕ್ಕೆ ಬರಬೇಕಾಯಿತು. 
ಕರ್ನಾಟಕದಲ್ಲಿ 387 ಕಿ.ಮೀ. ದೂರ ಕಾವೇರಿ ಹರಿದರೆ ತಮಿಳು ನಾಡಿನಲ್ಲಿ 
ಹರಿಯುವುದು 357 ಕಿ.ಮೀ. ಆದರೆ ನಮಗೆ ನ್ಯಾಯಮಂಡಳಿ ನಿಗದಿ ಮಾಡಿದುದು 
ಒಂದು ಪ್ರಮಾಣ, ತಮಿಳುನಾಡಿಗೆ ನಮಗಿಂತ ಒಂದೂವರೆಯಷ್ಟಕ್ಕೂ ಮೀರಿದ 
ಪ್ರಮಾಣದ ನೀರು. ಕಾವೇರಿ ನಮಲ್ಲಿ ಹೆಚ್ಚು ಹರಿದರೂ ದಾನ ಮಾತ್ರ ತಮಿಳುನಾಡಿಗೆ. 
ಕುಡಿವ ನೀರಿಗೆ ಕರ್ನಾಟಕ ಮಾತ್ರ ಅಂತರ್ಜಲ ೭ ಬರಿದು ಮಾಡಿಕೊಳ್ಳಬೇಕು. 
ತಮಿಳುನಾಡಿಗೆ ಮಾತ್ರ ಅಂತರ್ಜಲ ನಿರಂತರ ಉಳಿದಿರಬೇಕು. ಹೀಗಿದೆ 'ಭಮಗೆ 
ನ್ಯಾಯ ದಕ್ಕಿದ ಬಗೆ. ಇಂತಲ್ಲಿ ಮಾತುಕತೆ ಮೂಲಕ ವಿವಾದ ಬಗೆಹರಿಸಿಕೊಳ್ಳಲು 
ರಾಜಕೀಯ ಇಚ್ಛಾ ಶಕ್ತಿ ಮಾತ್ರ ಸಾಕೆ? ಅದೆ್ಥೆ ಸಾವರಾಬೆಕ ಇಚ್ಛಾಶಕ್ತಿಯೂ 
ದುಂಬಾಲು ಹತ್ತಬೇಕು, ಸರ್ಕಾರದಕ್ಕ ಒಳ್ಳೆಯ ಅಂ ನಿಸಬೇಃ 
ಪ್ರಭುವಿನ ಉತ್ಪಾಹಶಕ್ತಿಯಪ ರೀ ಆದೆ 
ಮೈದುಂಬಬೇಕು. 


ಅವರು, ತೀರ್ಪಿನ € ರುದ: ಪ್ರತಿ ಮ ಅಸುದಕಾರ ಚಳುವಳಿಯ 
ಪರಿವರ್ತಿಸಬೇಕು. ಪರಿಣಾಮಕಾರಿ: ಸಿ ದರ ಜೊ ನಂಬೆಳಿಯ 
ಬಿಸಿಯನ್ನು ಕೇಂದ್ರ ಸರ್ಕಾ iy ಸಸಯ ಎಬೆರೆ ಕಂದಾಯ 
ಪಾವತಿ ಸ್ಥಗಿತ ಕಛೇರಿ-ಕಾಖೂ ಡೆ ಶಾಲ ಳಿಗೆ ಗೈರು ವ ರೈಲುಗಳಲ್ಲಿ 
ಟಿಕೆಟ್‌ ರಹಿತ ಪ್ರಯಾಣ ನಡೆಸಿ ಬಂಧನಗೊಳ್ಳುವುದು ಚಗಬೆ ಸ್‌ ವಿಧಾನ 
ಸಭೆಯಲ್ಲಿ ನ್ಯಾಯಾಧಿಕರಣ ತೀರ್ಪನ್ನು ತಿರಸ್ಕರಿಸುವ ನಿರ್ಣಯ ಆಗಬೇಕು. 
ತೀರ್ಪಿನ ಅಧಿಸೂಚನೆಯನ್ನು ಕೇಂದ್ರವು ಹೊರಡಿಸದಂತೆ ಸಂಸದರು ಒತ್ತಡ 
ಹೇರಬೇಕು. ಪಕ್ಷಾತೀತವಾಗಿ ಎಲ್ಲ ಜನರೂ ಒಂದೇ ಪೇದಿಕೆಯಡಿ ಹೋರಾಡಬೇಕು 
ಎಂಬ ಅಭಿಪ್ರಾಯಗಳೂ ಕನ್ನಡ ಸೇನೆಯು ಕನ್ನಡ ಸಾಹಿತ್ಯ ಪರಿಷತ್‌ ಅಧ್ಯಕ್ಷ 
ಚಂಪಾ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ pe ಸಭೆಯಲ್ಲಿ ವ್ಯಕ್ಷವಾದುವು. 


ಕಾವೇರಿ: ಜಲವಿವಾದ -- ಐತೀರು - ಚಳುವಳಿಗಳು 1473 


ನಿವೃತ್ತ ನ್ಯಾಯಮೂರ್ತಿ ಶ್ರೀ ಎ.ಜೆ.ಸದಾಶಿವ ಅವರು ತೀರ್ಪನ್ನು ಸಾರಾಸಗಟಾಗಿ 
ತಿರಸ್ಕರಿಸುವ ನಿರ್ಣಯ ವಿಧಾನಸಭೆಯಲ್ಲಿ ಅಂಗೀಕರಿಸಿದರೆ ಇಾನೂನು ಹೋರಾಟಕ್ಕೆ 
ಹಿನ್ನಡೆಯಾಗುತ್ತದೆ. ಬದಲು ನ್ಯಾಯಾಧಿಕರಣಕ್ಕೆ ಮೇಲ್ಮನವಿ, ತೀರ್ಪು 
ಮರುಪರಿಶೀಲನಾ ಅರ್ಜಿ ಸಲ್ಲಿಸುವ ಪ್ರಯತ್ನವಾಗಬೇಕು. ಎಂದರು. ಭಾರತೀಯ 
ರೈತ ಒಕ್ಕೂಟದ ಕಾರ್ಯದರ್ಶಿ ಪ್ರೊ. ಸಿ. ನರಸಿಂಹಪ , ಅವರು ಪ್ರತಿಭಟನೆಯನ್ನು 
ಠೀವ್ರಗೊಳಿಸಬೇಕು ಎಂದರು. ಸ ಅಭಿಪ್ರಾಯಗಳನ್ನು ಗಮನಿಸುವಲ್ಲಿ, 
ಐತೀರ್ಪಿನಿಂದ ಆಗಿರುವ ಅನ್ಯಾಯಕ್ಕೆ ಜನಪ್ರತಿನಿಧಿಗಳ ಕಲಕಿದ ಮನ, ನೋವಿನ 
ಆಳ ಪ್ರತಿಭಟನೆಯ ಕಾವು ಅರಿವಿಗೆ ಬರುತ್ತದೆ. ಹಾಗೆಯೇ ನ್ಯಾಯ ದೊರಕಿಸಿಕೊಳ್ಳಲು 
ಸಾಗಬೇಕಾದ ಎಚ್ಚರದ ಹಾದಿಯನ್ನು ಪರಿಶೀಲಿಸಬೇಕಾದ ಪ್ರಸಂಗವು 
ಅವಶ್ಯಕವೆನಿಸುತ್ತದೆ. ತಮಿಳುನಾಡು ಎಲ್ಲ ಪಕ್ಷಗಳ ಪ್ರತಿನಿಧಿ ಸಭೆ ಕರೆದು ಚರ್ಚೆಯ 
ಶಾಸ್ತ್ರ ಮಾಡಿ ನ್ಯಾಯಾಧಿಕರಣಕ್ಕೆ ಮರು ಪರಿಶೀಲನಾ ಅರ್ಜಿ ಸಲ್ಲಿಸುವ ತೀರ್ಮಾನ, 
ತೀರ್ಪಿನ ಅಸ್ಪಷ್ಟ ವಿಷಯಗಳ ಬಗ್ಗೆ ವಿವರಣೆ, ನಂತರ ಅಂತಿಮ ತೀರ್ಪಿನ 
ಜಾರಿಗೆ ಸೂಕ್ತ ಕ್ರಮಕ್ಕೆ ಒತ್ತಾಯ ಇತ್ಯಾದಿಗಳ ಬಗ್ಗೆ ಪ್ರಕಟಿಸಿದೆ. ಈ ಹಿನ್ನೆಲೆಯಲ್ಲಿ 
ಕರ್ನಾಟಕ ಸರ್ಕಾರದ ನಿಲುವು ಪ್ರಕಟವಾದರೆ ಮಾತ್ರ ಇತರ ರಾಜಕೀಯ 
ಪಕ್ಷಗಳು ನಿಲುವನ್ನು ಪಕಟಿಸುತ್ತವೆ. ಈ ಕಾರಣವೆ ಸರ್ವಪಕ್ಷ ಪ್ರತಿನಿಧಿಗಳ ಹಾಗೂ 
ವಷಯ ತಜ್ಞರ A ಶೀಘ್ರ ಅಗತ್ವವಾಗುತ್ತದೆ. ತಮಿಳುನಾಡಿನ ಅಪಾರ ಅಂತರ್ಜಲ 
ಸಂಪತ್ತನ್ನು ನ್ಯಾಯಾಧಿಕರಣ ಗಮನಕ್ಕೆ ತೆಗೆದುಕೊಳ್ಳದೆ ಕಪಿಲಾ ನದಿಯಿಂದಲೇ 
ಕೀರಳದ ಪಾಲನ್ನು ಪೂರ್ತಿಯಾಗಿ ಸಮಕುನಾಡಗೆ ಬಿಡಬೇಕೆನ್ನುವ ತೀರ್ಪಿನ 
ತರ್ಕವೇಮು? ನೀರಿನ ವಿವಾದವು ಬಗೆಹರಿಯುತ್ತದೆ ಎಂಬ ಆಶಯ ಅಧಿಕಾರಸ್ಥ 
ಆಡಳಿತಗಾರರಿಗೆ ಇರಬೇಕು. ಮೌನ ಸಮಸ್ಯೆಯನ್ನು ಬಗೆಹರಿಸುವುದಿಲ್ಲ. 


ಇನ್ನು 20-2-07ರಂದು ಮೈಸೂರಿನಲ್ಲಿ ನಾನಾ ಜಾತಿ ಮತ ಸಂಘಗಳ 
ಗುರು ಮನೆಯ ಹಿರಿಯ ಕಿರಿಯ ಮಠಾಧಿಪತಿಗಳು, ಧರ್ಮಗುರುಗಳು ಸುಮಾರು 
200 ಸಂಖ್ಯೆಯಲ್ಲಿದ್ದು, ಹದಿನೈದು ಸಾವಿರಕ್ಕೂ ಮೀರಿದ ಜನಸಮೂಹದೊಡನೆ 
2 ಗಂಟೆಗಳ ಕಾಲ 3 ಕಿ.ಮೀ. ದೂರದಷ್ಟು ಮೆರವಣಿಗೆಯಲ್ಲಿ ಸಾತ್ಲಿಕ ಪ್ರತಿಭಟನೆ 
ನಡೆಸಿದರು. ವೀರಪೈವ, ಆದಿಚುಂಚನಗಿರಿ, ವಿಶ್ವಕರ್ಮ, ಭಗೀರಥ ಸಮಾಜ, 
ವಾಲ್ಡೀಕಿ ಪೀಠ, ಜೈನ, ಮಾಧ್ವ, ಮಾದಾರ, ಚೆನ್ನಯ್ಯಪೀಠದ ಗುರುಗಳು, ಕ್ರೈಸ್ತ, 
ಮುಸ್ಲಿಂ ಧರ್ಮಗುರುಗಳು ಪಾಲ್ಗೊಂಡು ತೋರಿದ ಸಾತ್ತಿಕ ಹೋರಾಟವು ಧಾರ್ಮಿಕ 
ವಲಯದ ಕಳಕಳಿಗೆ ಸಾಕಿ ಕ್ಷಿಯಾಗಿತ್ತು ನಮ್ಮ ಸಾಂಸ್ಕ ತಕ ಜಾತ್ಯಾತೀತತೆ ನಾಯದ 


1474 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ರಕ್ಷಣೆಗಾಗಿ ಹೋರಾಡಿದಂತಿತ್ತು. ಇದೊಂದು ನ್ಯಾಯಕ್ಕಾಗಿ ಜನತೆಯೊಡನಾಡಿಯಾದ 
ಕಾವಿಧಾರಿ ಸಮೂಹದ ವಿಶಿಷ್ಟ ಕಾಳಜಿ ಎನಿಸಿತ್ತು ಮಂಡ್ಯದಲ್ಲಿ ಚಲನಚಿತ್ರ 
ಮತ್ತು ಕಿರುತೆರೆಯ ನಟರು ಚಳುವಳಿಗಿಳಿದು ತಾರಾ ಮೆರಗು ನೀಡಿದರು. ಸಾಂಸ್ಕೃತಿಕ 
ಹೋರಾಟದ ವಿಭಿನ್ನ ಆಯಾಮಗಳ ಪ್ರದರ್ಶನ ಪ್ರಸರಣವಾಗಿತ್ತು. ಹೀಗೆಯೇ 
ಕಾವೇರಿ ಐತೀರ್ಪು ಕುರಿತ ನಡೆದ ವಿಚಾರ ಸಂಕಿರಣಗಳೂ ನಮ್ಮ ನೆಲದ ಜನರ 
ತಂತ್ರಜ್ಞರ, ಬುದ್ದಿಜೀವಿಗಳ ವೈಚಾರಿಕ, ಸಾಮಾಜಿಕ ನಿಲುಗಳ ಬದ್ಧತೆಗಳ 
ನಿದರ್ಶನವೆನಿಸಿದುವು. ದೆಹಲಿಯಲ್ಲಿ ರಾಜ್ಯ ಸಂಸದರ ಸಭೆ ಸೇರಿ (22-2- 
07) ಕಾವೇರಿ ಐತೀರ್ಪುನ ಜಾರಿಗೆ ಅಧಿಸೂಚನೆ ಹೊರಬೀಳದಂತೆ ತಡೆಯಬೇಕು, 
ಇಲ್ಲವೆ ವಿಳಂಬಗೊಳಿಸಬೇಕು. ಅದಕ್ಕಾಗಿ ರಾಜಕೀಯ ಹೋರಾಟ ನಡೆಸಬೇಕು 
ಎಂದು ತೀರ್ಮಾನಿಸಿದ್ದರು. ರಾಜ್ಯದ ಕೇಂದ್ರ ಸಚಿವರು ಪ್ರಧಾನಿಯವರೊಡನೆ 
ಮಾತನಾಡಿ ಮನ ಒಲಿಸಬೇಕು. ಸಂಸತ್ತನ್ನು ವೇದಿಕೆಯಾಗಿ ಬಳಸಿಕೊಂಡು 
ರಾಜ್ಯಕ್ಕೆ ಆಗಿರುವ ಅನ್ಯಾಯವನ್ನು ಇಡೀ ದೇಶವು ಗಮನಿಸುವಂತೆ ಸವಿಸ್ತಾರ 
ಚರ್ಚೆಯು ನಿಯಮಾವಳಿ 193ರ ಅಡಿ ಅವಕಾಶ ಕೋರಲು ನಿರ್ಧರಿಸಿತು. 
ಐತೀರ್ಪಿನ ಕುರಿತು ರಾಜ್ಯಾದ್ಯಂತ ಶಾಂತಿಯುತ ಹಾಗೂ ಆಹಿಂಸಾತ್ಗಕ ಪ್ರತಿಭಟನೆ 
ಆಗಿರುವಲ್ಲಿ ರಾಜ್ಯದ ಪರ ಮೂಡಿಸಿರುವ ಸದಭಿಪ್ರಾಯವನ್ನು ಕಳೆದುಕೊಳ್ಳುವುದು 
ಸಲ್ಲ ಎಂಬ ಮಾಜಿ ಪ್ರಧಾನಿ ಶ್ರೀ ಹೆಚ್‌.ಡಿ.ದೇವೇಗೌಡರ ಸಲಹೆಯೂ 
ಗಮನಾರ್ಹವಾಗಿತ್ತು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ 12 ಜನ 
ಸಚಿವರು, 29 ಮಂದಿ ರಾಜ್ಯಸಭಾ, ಲೋಕಸಭಾ ಸದಸ್ಯರು ಸಭೆಯಲ್ಲಿ 
ಪಾಲ್ಗೊಂಡಿದ್ದರು. ಅದು ಐತೀರ್ಪಿನಿಂದಾಗಿರುವ ಅನ್ಯಾಯ ಹಾಗು ರಾಜ್ಯದ 
ಜನತೆಯ ಇಂಗಿತವನ್ನು ತಿಳಿದ ಕುರುಹಾಗಿತ್ತು. 


ಮಂಡ್ಯದಲ್ಲಿ (23-2-07) ನಟ ಅಂಬರೀಷ್‌ ತಮ್ಮ ಸಹೋದ್ಯೋಗಿ 
ನಾಯಕರು, ನಟಿಯರು ಹಾಗೂ ಕಾಂಗೆಸ್‌ ಮುಖಂಡರೊಡನೆ ಬಹಿರಂಗ ಸಬೆ 
ನಡೆಸಿದರು. ಕಾವೇರಿ ಹೋರಾಟಕ್ಕೆ ಹೊಸ ಹುರುಪು ತರುವ ಪ್ರಯತ್ನ ಮಾಡಿದರು. 
ಹೋರಾಟದ ಮೂಲಕ ಕಾವೇರಿ ನ್ಯಾಯಮಂಡಳಿಯ ಕಣ್ಣು ತೆರೆಸುವ ಕೆಲಸ 
ಮಾಡುವ ಬಗ್ಗೆ ತಿಳಿಸಿದರು. ರಾಜ್ಯ ಸರ್ಕಾರದ ಖಚಿತ ನಿಲುವು ಪಕಟವಾಗಬೇಕಿದೆ 
ಎಂದರು. 23-2-07 ರಿಂದ (ಶುಕ್ರವಾರ) ಸಂಸತ್ತಿನ ಬಜೆಟ್‌ ಅಧಿವೇಶನ 
ಆರಂಭವಾಯಿತು. ಕಾವೇರಿ ತೀರ್ಪಿನಿಂದಾಗಿ ಕರ್ನಾಟಕಕ್ಕೆ ಆದ ಅನ್ಮಾಯದ 
ಬಗ್ಗೆ ಉಭಯ ಸಂಸತ್‌ ಸದನದಲ್ಲಿ ಚರ್ಚೆಗೆ ಲೋಕಸಭೆಯ ಸ್ಪೀಕರ್‌ ಶ್ರೀ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1475 


ಸೋಮನಾಥ್‌ ಚಟರ್ಜಿ, ಹಾಗೂ ರಾಜ್ಯಸಭಾಧ್ಯಕ್ಷ ಬೈರೋನ್‌ಸಿಂಗ್‌ ಶೇಖಾವತ್‌ 
ಅವರನ್ನು ರಾಜ್ಯ ಸಂಸದರು ಭೇಟಿಯಾಗಿ ಕೋರಿದಾಗ ಭರವಸೆ ಒದಗಿತು. 
ಆದರೆ ತಮಿಳುನಾಡಿನ ಮುಖ್ಯಮಂತ್ರಿ ಶ್ರೀ ಎಂ.ಕರುಣಾನಿಧಿ ಅತ್ತ ಕಾಂಗೆಸ್‌ 
ಅಧ್ಯಕ್ಷರಿಗೆ ಕೇಂದ್ರ ಸಚಿವ ತಮಿಳುನಾಡಿನ ಶ್ರೀ ಟಿ.ಆರ್‌.ಬಾಲು ಅವರು ಇತ್ತ 
ಒಂದೇ ಬಗೆ ಒಕ್ಕಣೆಯ ಪತ್ರವನ್ನು ಇತ್ತ ಸ್ಲೀಕರ್‌ಗೆ ಬರೆದರು. ಕಾವೇರಿ ಚರ್ಜೆಗೆ 
ಅವಕಾಶ ನೀಡಿದರೆ ಉಭಯ ರಾಜ್ಯಗಳ ಶಾಂತಿಗೆ ಭಂಗವಾಗುವ ಕಾರಣ 
ಚರ್ಚೆಗೆ ಅವಕಾಶ ನೀಡಬಾರದೆಂದು ಬರೆಯಲಾಗಿತ್ತು. ತತ್ತಲವಾಗಿ ಸ್ಪೀಕರ್‌ ಆ 
ಬಗ್ಗೆ ಮುಂದುವರಿಯಲಿಲ್ಲ. ಕರ್ನಾಟಕದ ಬೆಂಬಲಕ್ಕೆ ಬರಲು ಪಂಜಾಬ್‌, 
ಕೇರಳ, ಜಾರ್ನಿಂಡ್‌ ಸಂಸದರ ಮನವೊಲಿಕೆಗೆ ರಾಜ್ಯದ ಸಂಸದರೂ ತೊಡಗಿದರು. 


ಉದಕಮಂಡಲದಲ್ಲಿ ಜೆ.ಎಸ್‌.ಎಸ್‌.ಫಾರ್ಮಸಿ ಕಾಲೇಜು ಏರ್ಪಡಿಸಿದ್ದ 
ಔಷಧಿ, ವಿಜ್ಞಾನ, ತಂತ್ರಜ್ಞಾಭ ಮತ್ತು ಸೇವೆ ಕುರಿತ ಅಂತರಾಷ್ಟ್ರೀಯ ಸಮಾವೇಶದಲ್ಲಿ 
ಷ್ರಪತಿಗಳಿಗೆ ಎಲ್ಲಾ ಮಠಾಧಿಪತಿಗಳ ವತಿಯಿಂದ ಯಾರಿಗೂ ಅಸ್ಕಾಯಬಾಗದಂತೆ 
್ಲರಿಗೂ ಕಾವೇರಿ ನೀರಿನ ಸಮಾನ ಹಂಚಿಕೆ ಮಾಡುವಂತೆ ಕೋರಿ ಮನವಿಯನ್ನು 
ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಸಲ್ಲಿಸಿದರು. 
ತಾಂತ್ರಿಕ ಹಾಗೂ ವಾಸ್ತವಾಂಶದ ಆಧಾರದ ಮೇಲೆ ನಾಲ್ದೂ ರಾಜ್ಯಗಳಿಗೆ ನೀರನ್ನು 
ಹಂಚುವ ವವಸ್ಥೆ ಮಾಡಬೇಕು. ಮಳೆ ಆದರೆ ತಮಿಳುನಾಡಿಗೆ ನೀರು ಸಹಜವಾಗಿ 
ಹರಿದು ಹೋಗುತ್ತದೆ. ಆಗದಿದ್ದರೇನೆ ತೊಂದರೆ. ರಾಜ್ಯದ ಸಂಸದರು 
ಪಕ್ಷಾತೀತವಾಗಿ ಹೋರಾಡಿ ಪ್ರಧಾನಿ ಮತ್ತು ರಾಷ್ಟ್ರಪತಿಯವರನ್ನು ಭೇಟಿ ಮಾಡಿದರೆ 
ಅನುಕೂಲವಾಗುತ್ತದೆ ಎಂಬ ಅಬಿಪ್ರಾಯ ವ್ಯಕ್ತಪಡಿಸಿದರು. ಆಧ್ಧಾಕ್ಲಿಕ ಕ್ಷೇತ್ರದಿಂದ 
ಅರ್ಥಾತ್‌ ಸಂಸತರ ವತಿಯಿಂದ ಕರ್ನಾಟಕದ ಕೂಗನ್ನು ರಾಷ್ಟ್ರಪತಿಯವರಿಗೆ 
ಸಲ್ಲಿಸಿದ ಬಗೆ ಇದಾಗಿತ್ತು. ಹೀಗೆಯೇ ರಾಜಕೀಯ ನೆಲೆಯಲ್ಲಿ ಕೂಡ ಆಗಬೇಕು 
ಎಂಬ ಸೂಚನೆ ಆ ಮಾತುಗಳಲ್ಲಿ ಕಂಡುಬರುತ್ತದೆ. ಅದು ಸೌಹಾರ್ದಯುತವಾಗಿ 
ನಡೆಯಬೇಕು ಎಂಬ ಆಶಯವೂ ಅಲ್ಲಿ ಕಾಣುತ್ತದೆ. 


[3 


RS) 


24-2-07ನೇ ಶನಿವಾರದಂದು ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ 


[3 


ಸರ್ಕಾರವು ಕರೆದಿದ್ದ ಸರ್ವಪಕ್ಷಗಳ ಸಭೆಯಲ್ಲಿ ರೈತಸಂಘದ ಮುಖಂಡರು, 


[5 Ke) 
ಮಾಜಿ ಸಂಸದರು, ಮಾಜಿ ಸಚಿವರು, ರೈತ ಹೋರಾಟ ಸಮಿತಿಯ ನಾಯಕರೆಲ್ಲ 
ಇದ್ದರು. ನ್ಯಾಯಮಂಡಳಿಯ ತೀರ್ಪಿನಿಂದ ರಾಜ್ಯಕ್ಕೆ ಆಅವ್ಯಾಯವಾಗಿದೆ. 


% 


Ke 
ವೈಜ್ಞಾನಿಕವಾಗಿ ಶಾರ್ಕಿಕವಾಗಿ ತಾತ್ತಿಕವಾುಗಿ ತೀರ್ಪು ಸಮರ್ಥನೀಯವಲ್ಲ. 
RU Ww kl 


1476 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಅದಾಗಿ ಈ ತೀರ್ಪನ್ನು ಒಪ್ಪಲು ಸಾಧ್ಯವಾಗದು ಎಂಬ ಒಮ್ಮತದ ನಿರ್ಣಯವನ್ನು 
ಸಭೆಯಲ್ಲಿ ಕೈಗೊಳ್ಳಲಾಯಿತು. ನೀರಾವರಿ ತಜ್ಞರು, ಕಾವೇರಿ ವಿಷಯದಲ್ಲಿ 
ಈವರೆಗೆ ರಾಜ್ಯದ ಪರವಾಗಿ ವಾದಿಸಿದ ಕಾನೂನು ತಜ್ಞರ ಅಭಿಪ್ರಾಯವನ್ನು 
ಪಡೆದು ತೀರ್ಪಿನ ವಿರುದ್ದ ಕಾನೂನು ಹೋರಾಟ ಮಾಡಲು ಕ್ರಮ ಕೈಗೊಳ್ಳಲು 
ನಿರ್ಧರಿಸಲಾಯಿತು. ಸಂವಿಧಾನದ ಕಲಂ 131ರ ಅಡಿಯಲ್ಲಿ ಮೂಲದಾವೆ 
ಅಥವಾ ಕಲಂ 136ರ ರೀತ್ಯಾ ವಿಶೇಷ ಮೇಲ್ಲನವಿ ಅಥವಾ ನ್ಯಾಯಮಂಡಳಿಯಲ್ಲಿ 
ಪರಿಶೀಲನಾ ಅರ್ಜಿ ಸಲ್ಲಿಸಬಹುದು. ಈ ಬಗ್ಗೆ ಯಾವ ಕ್ರಮ ತೆಗೆದುಕೊಳ್ಳಬೇಕು 
ಎಂಬ ಬಗ್ಗೆಯೂ ತೀರ್ಮಾನಿಸಲು ಬಜೆಟ್‌ ಅಧಿವೇಶನದ ಮುನ್ನಾ ಒಂದು 
ದಿನದ ಅಧಿವೇಶನ ಕರೆಯಬೇಕೆಂಬ ಸಲಹೆಯೂ ಬಂತು. ನ್ಯಾಯಾಧಿಕರಣಕ್ಕೆ 
ಪುನರ್‌ ಪರಿಶೀಲನಾ ಅರ್ಜಿ ಸಲ್ಲಿಸುವ ಸಾಧ್ಯತೆ ಮೊದಲಿನದು. ಅಲ್ಲಿ ನ್ಯಾಯ 
ದೊರಕದಿದ್ದರೆ ಸುಪ್ರೀಂ ಕೋರ್ಟಿಗೆ ಹೋಗುವ ಆಲೋಚನೆಯೂ ಸರ್ಕಾರಕ್ಕೆ 
ಇದೆ ಎನ್ನುವುದಕ್ಕೂ ಸಮ್ಮತಿ ಇತ್ತು. ಕನ್ನಡ ನಾಡಿನ ಜನತೆಯ ಶಾಂತಿಯುತ 
ಹೋರಾಟವನ್ನು ಸಭೆಯು ಶ್ಲಾಫಿಸಿತ್ತು ನ್ಯಾಯ ಪಡೆಯುವ ಬಗ್ಗೆ ಸೂಕ್ತ 
ರಾಜಕೀಯ ವಾತಾವರಣ ನಿರ್ಮಿಸಿ ಅಗತ್ಯ ಒತ್ತಡ ತರುವ ಪ್ರಯತ್ನ ಮಾಡಲೂ 
ಸಭೆ ಸೂಚಿಸಿತು. ಈ ಸಭೆಯಲ್ಲಿ ಸರ್ವಶ್ರೀ ಕೇಂದ್ರಸಚಿವ ಎಂ.ವಿ.ರಾಜಶೇಖರನ್‌, 
ಕೆ.ಪಿ.ಸಿ.ಸಿ. ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ನಾಯಕರಾದ ಸಿದ್ದರಾಮಯ್ಯ, 
ಮಂಡ್ಯ ಜಿಲ್ಲಾ ರೈತ ಹೋರಾಟ ಸಮಿತಿ ಅಧ್ಯಕ್ಷ ಮಾಜಿ ಸಂಸದ ಶ್ರೀ ಜಿ.ಮಾದೇಗೌಡ, 
ರೈತ ಸಂಘದ ಅಧ್ಯಕ್ಷ ಶ್ರೀ ಕೆ.ಎಸ್‌.ಪುಟ್ಟಣ್ಣಯ್ಯ, ಶಾಸಕರಾದ ಪ್ರೊ: 
ಬಿ.ಕೆ.ಚಂದ್ರಶೇಖರ್‌, ಪ್ರತಿಪಕ್ಷ ನಾಯಕರಾದ ಧರ್ಮಸಿಂಗ್‌, ಎಚ್‌.ಕೆ.ಪಾಟೀಲ್‌, 
ಮಾಜಿ ಸಚಿವರಾದ ಎಂ.ಸಿ.ನಾಣಯ್ಯ, ಎಚ್‌.ಎನ್‌.ನಂಜೇಗೌಡ, ಜೆಡಿಯು 
ರಾಜ್ಯಾಧ್ಯಕ್ಷ ಬಿ.ಸೋಮಶೇಖಿರ್‌, ಶಾಸಕ ಡಾ। ಎಂ.ಪಿ.ನಾಡಗೌಡ, ಜೆ.ಸಿ.ಮಧುಸ್ತಾಮಿ, 
ಪಿ.ಜಿ.ಆರ್‌.ಸಿಂಧ್ಯಾ, ಸಿ.ಪಿ.ಎಂ.ನ ಜಿ.ಎನ್‌.ನಾಗರಾಜು, ಕಬಿನಿ ರೈತ ಹೋರಾಟ 
ಸಮಿತಿಯ ಕುರುಬೂರು ಶಾಂತಕುಮಾರ್‌ ಮುಂತಾದವರು ಪಾಲ್ಗೊಂಡಿದ್ದರು. 
ನಾಗರಿಕರ ಸಮಸ್ಯೆಗೆ ರೈತ ನಾಯಕರು, ರೈತರು, ಆಡಳಿತ ಮುಖ್ಯರು, ಮಾಜಿ 
ಸಚಿವರು, ಶಾಸಕರಿಂದ ಪರಿಹಾರದ ಪ್ರಯತ್ನ ಅವರ ಒಳಮಿಡಿತದ ದ್ಯೋತಕವಾಗಿ 
ಈ ಸಭೆಯಲ್ಲಿ ಆಯಿತೆನ್ನುವುದು ನಿರ್ಣಯಗಳು ಹಾಗೂ ಸಂಕಲ್ಲಗಳಿಂದ 
ವ್ಯಕ್ಷಗೊಂಡಿತು. ಇದಲ್ಲದೆ ಸಭೆಯಲ್ಲಿ ಬಂದ ಸಲಹೆಯಂತೆ ಕಾವೇರಿ ಐತೀರ್ಪಿನ 
ವಿರುದ್ದ ನಿರ್ಣಯ ಕೈಗೊಳ್ಳಲು ವಿಧಾನ ಮಂಡಲದ ಒಂದು ದಿನದ ವಿಶೇಷ 
ಆಧಿವೇಶನ ಕರೆಯುವ ಬಗ್ಗೆ ಸರ್ಕಾರದ ಚಿಂತನೆಯೂ ಹರಿದಿದ್ದು ಒಂದು 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1477 


ಅಗತ್ಯ ಹಾಗೂ ಸ್ಟಾಗತಾರ್ಜ ನಡೆ ಆಗಿತ್ತು. ಕಾವೇರಿ ತೀರ್ಪು ಕುರಿತು ಅಂತಿಮ 
ನಿರ್ಧಾರ ಕೈಗೊಳ್ಳುವ ಮೊದಲು ಸಾಹಿತಿಗಳು ಮತ್ತು ಹಿರಿಯ ನಾಗರಿಕರ ಸಭೆಯನ್ನು 
ಕರೆದು ಅಭಿಪ್ರಾಯ ಪಡೆಯುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಶ್ರೀ 
ಹೆಚ್‌.ಡಿ.ಕುಮಾರಸ್ಸಾಮಿ ಅವರು ಸುದ್ದಿಗೋಷ್ಟಿಯಲ್ಲಿ ಹೇಳಿದುದೂ ಎಲ್ಲಾ ವರ್ಗದ 
ಅಭಿಪ್ರಾಯ ಪಡೆದು ಮುಂದಿನ ಹೆಜ್ಜೆ ಇಡುವ ಬಗ್ಗೆ ತೆಗೆದುಕೊಂಡ ನಿರ್ಧಾರವು 
ಒಂದು ಗಮನಾರ್ಹ ಬೆಳವಣಿಗೆಯಾಗಿತ್ತು. 


ದೆಹಲಿಯಲ್ಲಿ ರಾಜ್ಯದ ಸಂಸತ್‌ ಸದಸ್ಯರು ಸಂಸತ್ತಿನ ಅಧಿವೇಶನದಲ್ಲಿ 
ನ್ಯಾಯಾಧಿಕರಣದ ತೀರ್ಪಿನ ಚರ್ಚೆಗೆ ಅವಕಾಶ ಕೋರಲು ನಿಯೋಗ ಹೋಗಿದ್ದಾಗ 
ಸ್ಪೀಕರ್‌ ಶ್ರೀ ಸೋಮನಾಥ ಚಟರ್ಜಿ ಒಪ್ಪಿದ್ದರು. ಆದರೆ ಈ ಚರ್ಚೆಯಿಂದ 
ಉಭಯ ರಾಜ್ಯಗಳ ಸಾಮರಸ್ಯಕ್ಕೆ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬಂದೀತು ಎಂಬ 
ತಮಿಳುನಾಡಿನ ಪತ್ರದೊಕ್ಕಣೆಗೆ ಬಾಗಿ ಚರ್ಚೆಗೆ ಅವಕಾಶವಿಲ್ಲೆಂದಾಯಿತು. ಅಂದರೆ 
ಜನತಂತ್ರ ವ್ಯವಸ್ಥೆ ಇದ್ದೂ, ಸಂಸತ್ತಿನಲ್ಲಿ ಚರ್ಚೆಯನ್ನು ವಿರೋಧಿಸುವರೆಂದರೆ 
ಅರ್ಥವೇನು? ಎಂಬ ಬಗ್ಗೆ ರಾಜ್ಯದ ಸಂಸದರು ಸಂಸತ್ತಿನಲ್ಲಿಯೇ ಕೇಳಬೇಕು 
ಎಂಬುದು ಕನ್ನಡ ಜನತೆಯ ಆಗಹವಾಗಿತ್ತು ಇದಲ್ಲದೆ ಕೃಷಿ ವಿಜ್ಞಾನಿಗಳು, 
ಜನಪ್ರಕಿಕ್ರಿಯೆಗಳು, ಪತ್ರಿಕಾ ವಿಷಯ ವಿವರಗಳು, ವಿಶ್ಲೇಷಣೆಗಳು, ತೀರ್ಪಿನ 
ಅವೈಜ್ಞಾನಿಕ ಅಂಶಗಳನ್ನು ಎತ್ತಿ ತೋರಿಸಿದರು. ಕರ್ನಾಟಕದ ವಿರೋಧಿಗಳು 
ಐಟಿ ತಂತ್ರಜ್ಞಾನದ ಮೂಲಕ `'ಜ್ಲಾಗ್‌ ಅಪಪ್ರಚಾರ ಮಾಡುತ್ತಿರುವ ಬಗ್ಗೆಯೂ 
ಎಚ್ಚರಿಸಿದುವು. ಪತ್ರಿಕೆಗಳು ತಾಂತ್ರಿಕವಾದ ವರದಿಗಳನ್ನು ಸೂಕ್ತವಾಗಿ ನೀಡುತ್ತ 
ಬಂದುವು. 


ಅಂತರರಾಜ್ಯ ಜಲವಿವಾದ ಕಾಯ್ದೆ ಪ್ರಕಾರ, ರಾಜ್ಯ ಅಥವಾ ಕೇಂದ್ರ 
ಸರ್ಕಾರ ನ್ಯಾಯಮಂಡಳಿ ಐತೀರ್ಪು ಬಗ್ಗೆ ಮರುಪರಿಶೀಲನಾ ಅರ್ಜಿ 
ಸಲ್ಲಿಸಬಹುದು. ಈ ಅವಕಾಶವನ್ನು ಬಳಸಿಕೊಳ್ಳಲು ರಾಜ್ಯ ಸರ್ಕಾರದ ಸಂದಿಗ್ಗವನ್ನು 
ಗಮನಿಸಿ, ತಾನೇ ಮರುಪರಿಶೀಲನಾ ಅರ್ಜಿ ಸಲ್ಲಿಕೆಯ ಬಗ್ಗೆ ಸಲಹೆ ನೀಡಲು 
ಕೇಂದ್ರ ಜಲಆಯೋಗವನ್ನು ಕೇಳಿತು. ಫೆಬ್ರವರಿ ಏಳರಂದೇ ಐತೀರ್ಪಿನ ಪೂರ್ಣ 
ಪಾಠವನ್ನು ಜಲಆಯೋಗಕ್ಕೆ ಕಳುಹಿಸಿತು. ಅಂತರರಾಜ್ಯ ಜಲವಿವಾದ ಕಾಯ್ದೆ 
1956ರ ಸೆಕ್ಷನ್‌ 5(3)ರ ಪ್ರಕಾರ ಐತೀರ್ಪು ಬಂದ ಮೂರು ತಿಂಗಳ ಒಳಗೆ 
ಕೇಂದ್ರ ಅಥವಾ ರಾಜ್ಯಸರ್ಕಾರ ವಿವರಣೆ ಮತ್ತು ಮಾರ್ಗದರ್ಶನ ಪಡೆಯಲು 
ಅವಕಾಶವಿರುವ ಬಗ್ಗೆ ಕೇಂದ್ರ ಜಲಸಂಪನ್ಮೂಲ ಖಾತೆ ರಾಜ್ಯ ಸಚಿವ 
ಶ್ರೀ ಜೈಪ್ರಕಾಶ್‌ ನಾರಾಯಣ್‌ ಯಾದವ್‌ ರಾಜ್ಯಸಭೆಗೆ ಶಿಳಿಸಿದ್ದುಂಟು. ಕರ್ನಾಟಕದ 


1478 ಕರ್ನಾಟಕ ರೈತ ಚಳಿವಳಿ-ಸತ್ಯಾಗಹಗಳು 


ಸಂಸದ (ರಾಜ್ಯಸಭೆ) ಶ್ರೀ ಬಿ.ಕೆ.ಹರಿಪ್ರಸಾದ್‌ ಅವರ ಪ್ರಶ್ನೆಗೆ ಲಿಖಿತ ಉತ್ತರವಾಗಿ 
ಕರ್ನಾಟಕದಲ್ಲಿ ಮಳೆಯ ಪ್ರಮಾಣ ಮತ್ತು ಹಂಚಿಕೆ ಎರಡೂ ಅಸಮಾನವಾಗಿರುತ್ತದೆ. 
ರಾಜ್ಯದ ಮೂರನೆ ಒಂದು ಭಾಗದಲ್ಲಿ ವರ್ಷದ 55ದಿನಗಳ ಕಾಲ 750 ಮಿ.ಮೀ. 
ಮಾತ್ರ ಮಳೆ ಆಗುತ್ತದೆ. ಈಚಿನ ದಶಕಗಳಲ್ಲಿ ನೀರಾವರಿ ಮತ್ತು ಕುಡಿಯುವ 
ನೀರಿಗಾಗಿ ಅಂತರ್ಜಲದ ಬಳಕೆ ಗಣನೀಯವಾಗಿ ಹೆಚ್ಚಿದೆ. ರಾಜ್ಯವು ಶೇಕಡಾ 
97 ರಷ್ಟು ಭಾಗ ಗಟ್ಟಿಶಿಲೆಯನ್ನು ಹೊಂದಿದ್ದು, ಅಂತರ್ಜಲದ ಪ್ರಮಾಣ ಕೂಡ 
ಕಡಿಮೆ ಆಗಿದೆ. 2004ರ ಸಮೀಕ್ಷೆಯ ಪ್ರಕಾರ ವರ್ಷದಲ್ಲಿ ಬಳಕೆ ಆಗುವ 
ಅಂತರ್ಜಲದ ಶೇ.70 ರಷ್ಟು ಮಾತ್ರ ಮರುಪೂರಣ ಆಗುತ್ತಿದೆ. ರಾಜ್ಯದ 65 
ತಾಲ್ಲೂಕುಗಳಲ್ಲಿ ಅಂತರ್ಜಲದ ಮಿತಿಮೀರಿ ಬಳೆಕೆ ಆಗುತ್ತಿದೆ. ವಿಶೇಷವಾಗಿ 
ಮುಂಗಾರುಪೂರ್ವ ಮತ್ತು ಮುಂಗಾರು ನಂತರ ಅಂತರ್ಜಲದ ಬಳಕೆ ಹೆಚ್ಚು 
ಎಂದೆಲ್ಲ ತಾಂತ್ರಿಕ ವಿವರಗಳೂಡನೆ ಸಚಿವರು ತಿಳಿಸಿದರು. ಈ ಅಂಶಗಳನ್ನು 
ಗಮನಿಸಿದರೆ ಮರುಪರಿಶೀಲನಾ ಅರ್ಜಿಯ ಬಗ್ಗೆ ಚಿಂತನೆ ಮಾಡಿರುವುದನ್ನು 
ಗಮನಿಸಿದರೆ ಕರ್ನಾಟಕದಲ್ಲಿ ನಡೆದುಬಂದಿರುವ ಕಾವೇರಿ ಚಳುವಳಿಯ ಬಿಸಿ 
ಕೆಂದಕ್ಕೆ ತಾಗಿದುದು ಸ್ಪಷ್ಟವಾಗಿ ಕಾಣುತ್ತದೆ. 


ಬೆಂಗಳೂರಿನ ಮಿಥಿಕ್‌ ಸೊಸೈಟಿಯು 27-2-07 ರಂದು ಕೃಷಿ 
ವಿಶ್ವವಿದ್ಯಾಲಯದ ಮಾಜಿ ಉಪಕುಲಪತಿ ಡಾ॥ ಎಂ.ಮಹದೇವಪ್ಪನವರ 
ಅಧ್ಯಕ್ಷತೆಯಲ್ಲಿ ರಾಜ್ಯ ಜಲಸಂಪನ್ಮೂಲ ಇಲಾಖೆಯ ನಿವೃತ್ತ ಮುಖ್ಯ ಎಂಜಿನಿಯರ್‌ 
ಶ್ರೀ ಆರ್‌.ಹೃಷಿಕೇಶ್‌ ಅವರಿಂದ ಕಾವೇರಿ ಜಲವಿವಾದ ಮತ್ತು ನ್ಯಾಯಾಧಿಕರಣ 
ತೀರ್ಪು ಎಂಬ ವಿಷಯವಾಗಿ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಿತ್ತು. ಶ್ರೀ 
ಹೃಷಿಕೇಶ್‌ ಅವರು ತಮ್ಮ ಉಪನ್ಯಾಸದಲ್ಲಿ ಮಂಡಳಿಯ ತೀರ್ಪು 
ಅವೈಜ್ಞಾನಿಕವಾಗಿದ್ದು 1924ರ ಒಪ್ಪಂದಕ್ಕಿಂತ ಕರಾಳವಾಗಿದೆ. ಕೆ.ಆರ್‌.ಎಸ್‌.ನಿಂದ 
ಹರಿಯುವ ಮತ್ತು ಸಂಗ್ರಹವಾಗುವ ನೀರಿಗೆ ಯಾವ ರೀತಿಯಲ್ಲೂ ಸಂಬಂಧ 
ಕಲ್ಲಿಸದೆ ಅವೈಜ್ಞಾನಿಕವಾಗಿ ತೀರ್ಪು ಬಂದಿದೆ. ನಿರ್ದಿಷ್ಟ ತಿಂಗಳಲ್ಲಿ ನಿಗದಿತ 
ಪ್ರಮಾಣದ ನೀರು ಬಿಡಬೇಕೆಂದಿರುವುದು ಸರಿಯಲ್ಲ. ಸರ್ಕಾರ 90 ದಿನಗಳ 
ಒಳಗೆ ಕೂಲಂಕಷ ಅಧ್ಯಯನ, ಚರ್ಚೆ ನಡೆಸಿ ಲೋಪದೋಷ ಸರಿಪಡಿಸುವಂತೆ 
ನ್ಯಾಯ ಮಂಡಳಿಗೆ ಮರುಪರಿಶೀಲನಾ ಅರ್ಜಿ ಸಲ್ಲಿಸುವುದು ಒಳಿತು. ಈ ಹಿಂದೆ 
ಕೃಷ್ಣಾನದಿ ಯೋಜನೆ ಸಂಬಂಧದಲ್ಲಿ ರಾಜ್ಯಕ್ಕೆ ಅನ್ಯಾಯವಾದಾಗ ರಾಜ್ಯ ಇದೇ 


ಕಾವೇರಿ: ಜಲವಿವಾದ - ಐತೀರ್ಸು - ಚಳುವಳಿಗಳು 1479 


ಮಾರ್ಗ ಅನುಸರಿಸಿ ಯಶಸ್ವಿ ಆಯಿತು. ಕನಕಪುರದ ಬಳಿಯ ಮೇಕೆದಾಟುವಿನಲ್ಲಿ 
ವಿವಿಧೋದ್ಲೇಶ ಜಲಾಶಯ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು. ಸುಮಾರು 
60 ಟಿ.ಎಂ.ಸಿ. ನೀರು ಸಂಗ್ರಹದ ಜಲಾಶಯವನ್ನು ಅಲ್ಲಿ ನಿರ್ಮಿಸಿದರೆ ಬೆಂಗಳೂರು 
ನಗರದ ನೀರಿನ ಬಪಣೆಗೆ ಪರಿಹಾರ ದೊರೆಯುತ್ತದೆ. ಸಾಕಷ್ಟು ವಿದ್ಯುತ್‌ 
ಉತ್ಪಾದನೆ ಆಗುತ್ತದೆ. ಮೇಕೆದಾಟು ಅರಣ್ಯದ ಜಾಗ ಬಳಸಲು ಈಗ 
ಅನಿವಾರ್ಯವಾಗಿರಲು ಸುಪ್ರೀಂಕೋರ್ಟಿಗೆ ಮನವರಿಕೆ ಮಾಡಿಸಿ, ಅರಣ್ಯ ಇಲಾಖೆಗೆ 
ನಿರ್ದೇಶನ ನೀಡಿಸಿದರೆ ಸಮಸ್ಯೆಗೆ ಪರಿಹಾರಗಳು ದೊರೆಯುತ್ತವೆ ಎಂಬ 
ಕಾವೇರಿ ನದಿ ಹರಿವ ಪ್ರದೇಶ ನಕ್ಷೆ ಸಹಿತ ಸಾಧಾರವಾಗಿ 

ಹೀಗೆ ತಾಂತ್ರಿಕ ಸಲಹೆಗಳು ನ್ಯಾಯಾಧಿಕರಣದ ತೀರ್ಪಿನ ಮಿತಿಗಳನ್ನು 
ಎತ್ತಿ ತೋರಿಸಿದ್ದಲ್ಲದೆ ನರ್ಯಾಯ ಸಲಹೆಗಳನ್ನು ಉಭಯ ರಾಜ್ಯೋಸಪೆಯೋಗಿ 
ಯಾಗುವಂತೆ ಸೂಚಿತಗೊಂಡವು. ಸತತವಾಗಿ ನಮ್ಮ ರಾಜ್ಯಕ್ಕೆ ನೀರಿನ ವಿಷಯದಲ್ಲೂ 
ಆಗುತ್ತಿರುವ ಅನ್ಮಾಯದ ಬಗ್ಗೆ ನೀರಾವರಿ ತಜ್ಞಧು. ಸಾಹಿತ್ಯ ಕ್ಷೇತ್ರದವರೂ ತಾಂತ್ರಿಕ 


pr) ವಿ ನಬಿ 
ತಜ್ಞರು, ಕೃಷಿತಜ್ಞರು ಸಷ್ಟವಾದ ಸಾಧಾರವಾದ ಚಿತ್ರಣವನ್ನು ಮುಂದಿಟ್ಟರು. 


ಸಭಾಧ್ಯಕ್ಷನಾಗಿ ಆಲಿಸುವೆ ಎಂದು 6-3-07 ರಂದು ಕಾವೇರಿ ಸಂಸದರ ಸಚಿ 
ಏರ್ಪಡಿಸುವ ಬಗ್ಗೆ ೪ಸಿದರು. ಸದನದ ದಿಯಮಾವಳಿ ಮತ್ತು ಕಾಲಾವಕಾಶದ 
ನಿರ್ಬಂಧಗಳಿಗೆ ಒಳಪಟ್ಟು ಯಾವುದೇ ವಿಷಯ ಕುರಿತು ರಚನಾತ್ಮಕ ಚರ್ಚೆಗೆ 
ಜನತಂತ್ರ ವ್ಯವಸ್ಥೆಗೆ ಅವಕಾಶ ಇದ್ದೇ ಇದೆ ಎಂಬ ಮಾತನ್ನು ರಾಜ್ಯ ಸಂಸದರ 
ನಿಯೋಗದ ಮುಂದೆ ಇಟ್ಟರು. ಇದನ್ನೆಲ್ಲ ತಿಳಿದ ತಮಿಳುನಾಡು ಲೋಕಸಭಾ 
ಸದಸ್ಯರ ನಿಯೋಗ ಸಂಸದೀಯ ವ್ಯ 

ದಾಸ್‌ ಮುನ್ಲಿ ಅವರ ಬಳೆ ಸಾಗಿ ತಮ್ಮ ಎಂದಿನ ವಿರೋಧವ : 
ಚರ್ಚೆಯಿಂದ ಉಭಯ ರಾಜ್ಯಗಳಲ್ಲಿ ಶಾಂತಿಯುತ ವಾತಾವರಣ ಕದಡುತ್ತದೆ 
ಎಂಬ ಮಾತು ಅವರದಾಗಿತ್ತು. ಐತೀರ್ಪಿನ ಸ್ಪಷ್ಟೀಕರಂಕ್ಕೆ 3 

ಕಾಯುವುದು ಒಳಿತು. ಈಗಲೇ ಚರ್ಚೆಗೆ ಅವಕಾಶ ನೀಡಿದರೆ ತಮಿಳುವಾಡಿನ 
ಅನಿಸಿಕೆ ಹೇಳಲೂ ಅವಕಾಶ ಕೊಡಲೇಬೇಕು ಎಂದು ನಿಯೋಗ ಕೋರಿತು. 
ತಮಿಳುನಾಡಿನ ಕೇಂದ್ರ ಸಚಿವ ಶ್ರೀ ಟಿ.ಆರ್‌.ಬಾಲು ಅವರೂ ಸೀಕರ್‌ಗೆ ಇದೇ 


1480 ಕರ್ನಾಟಕ ದೈತ ಚಳವಳಿ-ಸತ್ನಾಗ್ಗಹಗಳು 


ಮಾತನ್ನು ತಿಳಿಸಿದರೆನ್ನಲಾಗಿದೆ. ತಮಿಳುನಾಡಿನ ರಾಜ್ಯಸಭಾ ಕಾಂಗೆಸ್‌ ಸದಸ್ಯ 
ಸಭಾಪತಿ ಬೈರೋನ್‌ಸಿಂಗ್‌ ಶೇಖಾವತ್‌ ಅವರ ಬಳಿ ಹೋಗಿ ಕಾವೇರಿ ಚರ್ಚೆಗೆ 
ಅವಕಾಶ ಬೇಡ ಎಂದು ಕೋರಿದರು. ಅವಕಾಶ ನೀಡಿದರೆ ಉಭಯ ರಾಜ್ಯಗಳ 
ನಡುವಣ ಸಾಮರಸ್ಯ ಸಂಬಂದ ಕದಡಬಹುದು ಎಂಬ ಆತಂಕವನ್ನು 
ತೋಡಿಕೊಂಡರು. ಐತೀರ್ಪು ಪ್ರಕಟವಾದ ಸಂದರ್ಭದಲ್ಲಿಯೇ ಕೇಂದ್ರ 
ಜಲಸಂಪನ್ಮೂಲ ಇಲಾಖೆಯ ಮಂತ್ರಿಗಳು ತೀರ್ಪನ್ನು ಜಾರಿಗೊಳಿಸಲು ಉಸ್ತುವಾರಿ 
ಸಮಿತಿಯನ್ನು ನೇಮಿಸಲು ಶೀಘಕ್ರಮ ತೆಗೆದುಕೊಳ್ಳುವ ಬಗ್ಗೆಯೂ ಸಾರಿದರು. 
ಇದು ತಮಿಳುವಾಡು ಲಾಬಿಯ ಪ್ರಭಾವ. ಕರ್ನಾಟಕದ ಎಲ್ಲೆಡೆಯಲ್ಲಿ ಭುಗಿಲೆದ್ದಿರುವ 
ಕಾವಿನ ಅರಿವಿದ್ದರೂ ಕೇಂದ್ರ ಅಸಹಾಯಕತೆ ತೋರಿದರೆ ಕರ್ನಾಟಕಕ್ಕೆ 
ಲಾಭವಾದೀತು. ಅಕಸ್ಮಾತ್‌ ಚಳವಳಿ ಶಾಂತಿ ಮೀರಿಹೋದರೆ, ಕೇಂದ್ರದ ನೈಷ್ಟುರ್ಯ 
ತಮ್ಮ ಮೇಲಾಗುತ್ತದೆ. ಅಗಲೂ ಶಾಂತಿ ಕದಡುತ್ತದೆ, ಎಂಬುದನ್ನು ತಮಿಳುನಾಡಿಗೆ 
ಮಂನ'ವರಿಕೆ ಐರಾಡಿಸಿ ಚರ್ಚೆಂರುನ್ನು ಸ್ವಾಗತ ಮಾಡುವಂತೆ 
ನೋಡಿಕೊಳ್ಳಬೇಕಿತ್ತೆನಿಸುತ್ತದೆ. ಎಐಎಡಿಎಂಕೆ ಮುಖ್ಯಸ್ಥ ಶೀಮತಿ ಜಯಲಲಿತಾ 
ಅವಪರಂತು ಐತೀರ್ಪು ತಕ್ಷಣ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲು ಕೇಂದಕ್ಕೆ 
ಮನವಿ ಮಾಡಿದರು. 


ಈ ಬಗ್ಗೆ ಪ್ರಧಾನಮಂತ್ರಿ ಮನ್‌ಮೋಹನ್‌ಸಿಂಗ್‌ ಅವರನ್ನು ಬೇಟಿ ಮಾಡಿದ 
ಕರ್ನಾಟಕ ರಕ್ಷಣಾ ಪೇದಿಕೆಯ ಸದಸ್ಯರೆ ನಿಯೋಗಕ್ಕೆ ತಮಿಳುನಾಡು ಸಂಸದರೊಡನೆ 
ಸಮಾಲೋಚನೆ ನಡೆಸುವುದಾಗಿ ತಿಳಿಸಿದರು. ಪ್ರಧಾನಿಯವರು ಮಧ್ಯಸ್ಲಿಕೆ ವಹಿಸಿ 
ಕರ್ನಾಟಕಕ್ಕೆ ನ್ಯಾಯ ಒದಗಿಸಿ ಎಂಬ ಬೇಡಿಕೆ ನಿಯೋಗದ್ದಾಗಿತ್ತು ವೇದಿಕೆಯ 
ಸಹಸ್ರಾರು ಕಾರ್ಯಕರ್ತರು 2-3-07ನೇ ಶುಕ್ರವಾರ ಮಧ್ಯಾಹ್ನ ಅಂಬೇಡ್ಕರ್‌ 


ಭವನದಿಂದ ಸಂಸತ್‌ ಭವನದ ಸಮೀಪದ ಜಂತರ್‌ ಮಂತರ್‌ ತನಕ ಮೆರವಣಿಗೆ 


ಸಮವಸ್ತ ಧರಿಸಿ ಘೋಷಣೆಗಳನ್ನು ಕೂಗುತ್ತ ದೆಹಲಿ ಜನರನ್ನು ಆಕರ್ಷಿಸಿದರು. 
ಜಾನಪದ ನೃತ್ಯ ವಾದ್ಮಮೇಳವೂ ಜೊತೆಗೆ ಬಂದಿತು. ಜಂತರ್‌ ಮಂತರ್‌ನಲ್ಲಿ 
ಸಾಂಕೇತಿಕ ಧರಣಿ ನಡೆಸುತಿದ್ದ ವೇದಿಕ ಅಧ್ಯಕ್ಷ ಶ್ರೀ ಟಿ.ನಾರಾಯಣಗ್‌ಡ, 


ಲಿ 
[) 


ಅಧ್ಯಕ್ಷೆ ಶೀಮತಿ ಅನುಸೂಯ ಸೇರಿದಂತೆ ಒಂದೂವರೆ ಸಾವಿರದಷ್ಟು ಅವರೊಡನೆಯ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1481 


ತಂಡವನ್ನು ಭೇಟಿ ಮಾಡಿದ ಸಂಸದರಾದ ಸರ್ವಶ್ರೀ ಎಸ್‌.ಮಲ್ಲಿಕಾರ್ಜುನಯ್ಯ, 
ಅನಂತಕುಮಾರ್‌, ವಿಜಯಕುಮಾರ್‌, ಕರುಣಾಕರರೆಡ್ಡಿ ಧರಣಿಗೆ ಬೆಂಬಲ ಸೂಚಿಸಿ, 
ವೇದಿಕೆಯ ಹೋರಾಟವನ್ನು ಶ್ಲಾಘಿಸಿದರು. ಶಾಸಕ ರೋಷನ್‌ ಬೇಗ್‌ ಅವರೂ 
ಬೆಂಬಲ ಸೂಚಿಸಿದರು. ವೇದಿಕೆಯ ಅಧ್ಯಕ್ಷರು ಪ್ರಧಾನಿಯವರಿಗೆ ತೀರ್ಪಿನ ಗೆಜೆಟ್‌ 
ಪ್ರಕಟನೆ ತಡೆ, ರಾಷ್ಟ್ರೀಯ ಜಲಕಾಯಿದೆ ರಚನೆ ಆಗುವತನಕ 1991ರ ಹಿಂದಿನ 
ಸ್ಥಿತಿ ಪಾಲನೆ ವಿಷಯವನ್ನು ಒಳಗೊಂಡ ಮನವಿ ಸುಮಾರು 20 ಪುಟಗಳ 
ಮನವಿಯನ್ನು ಅರ್ಪಿಸಿದಾಗ, ಉಭಯ ರಾಜ್ಯಗಳ ಸಂಸತ್‌ ಸದಸ್ಯರೊಡನೆ 
ಚರ್ಚೆಸುವ ಬಗ್ಗೆ ಭರವಸೆ ನೀಡಿದರು. ಈ ಮಟ್ಟಿನ ಆದರವು ಪ್ರಧಾನಿಯವರಿಂದ 
ದೊರೆಯಲು ರಾಜ್ಯದ ಸಂಸದರ ಪ್ರಭಾವ ಹಾಗೂ ಕರವೇ ತಂಡದ ಕನ್ನಡ 
ಸಂಘಟನೆಗಳ ಹೋರಾಟದ ಛಲ ಹಾಗೂ ಶಕ್ತಿಯ ಬಗ್ಗೆ ಕಲ್ಲನೆ ಒದಗುತ್ತದೆ. 
ದಿಲ್ಲಿಗೆ ಹೋಗಿ ಪ್ರತಿಭಟಿಸಲಿ ಎಂದವರ ಬಾಯಿಗೂ ಬೀಗ ಬಿದ್ದಂತಾಗಿದೆ. 


ರಾಜ್ಯಕ್ಕೆ ಕಾವೇರಿ ಸಂದರ್ಭದಲ್ಲಿ ಅನ್ಯಾಯವಾಗಿರುವಾಗ ಕಾನೂನು 
ರೀತಿಯಲ್ಲಿ ಹೋರಾಡಲು ಸರ್ಕಾರದ ಪ್ರಯತ್ನ ಸಾಗಿತ್ತು. ಇದಕ್ಕಾಗಿ 
ಸುಪ್ರೀಂಕೋರ್ಟಿನಲ್ಲಿ ವಿಶೇಷ ರಜೆ ಅರ್ಜಿ ಸಲ್ಲಿಸುವುದು ಒಂದು ವಿಶೇಷ ಕ್ರಮ. 
ಯಾವಾಗ ಕ್ರಮ ಎಂಬುದಂತು ರಹಸ್ಯವೇ ಆಗಿತ್ತು. ಕಾರಣ ತಮಿಳುನಾಡು ಸಹ 
ಇಂಥದೇ ಕ್ರಮ ಕೈಗೊಳ್ಳುವ ಸಾಧ್ಯತೆಯೂ ಇತ್ತು. ವಿಶೇಷ ರಜೆ ಅರ್ಜಿ ಸಲ್ಲಿಸಲು 
ಮೂರು ತಿಂಗಳು ಕಾಲಾವಕಾಶವನ್ನು ನೀಡಲಾಗಿತ್ತು. ತೀರ್ಪು ಬಂದು ಸುಮಾರು 
ಒಂದು ತಿಂಗಳಾಗಿರುವಲ್ಲಿ ತಮಿಳುನಾಡಿನ ಕ್ರಮವನ್ನು ಗಮನಿಸಿ ಮುಂದಿನ ಹೆಜ್ಚೆ 
ಇಡಲು ರಾಜ್ಯದ ಚಿಂತನೆ ನಡೆದಿತ್ತು. ತಮಿಳುನಾಡು ಇಂಥ ಪ್ರಯತ್ನ ಮಾಡದಿದ್ದರೆ 
ಕರ್ನಾಟಕವು ಯಾವ್ಯಾವ ಅಂಶಗಳನ್ನು ಸೇರಿಸಬೇಕೋ ಅದನ್ನು ಸೇರಿಸಿ ಶ್ರೀ 
ನಾರಿಮನ್‌ ನೇತೃತ್ನ್ಸದ ತಂಡದ ಮೂಲಕ ಅರ್ಜಿ ಸಲ್ಲಿಸಲು ತಯಾರಿ ನಡೆಸಿತ್ತು. 
ಅಕಸ್ಮಾತ್‌ ರಾಜ್ಯದ ಪುನರ್‌ ಪರಿಶೀಲನಾ ಅರ್ಜಿಯನ್ನು ನ್ಯಾಯಾಧಿಕರಣ 
ತಿರಸ್ಕರಿಸಿದರೆ, ವಿಶೇಷ ರಜೆ ಅರ್ಜಿ ಸಲ್ಲಿಕೆ ಅದಕ್ಕೊಂದು ಗುರಾಣಿ ಇದ್ದಂತೆ 
ಎನ್ನಲಾಗಿತ್ತು. ಪುನರ್‌ ಪರಿಶೀಲನಾ ಅರ್ಜಿಯ ಮೂಲಕವೇ ಅನ್ಯಾಯವನ್ನು 
ತವಿಸಿಕೊಳ್ಳುವುದು ಸರ್ಕಾರಕ್ಷಿರುವ ಮೊದಲ ಅವಕಾಶ. ಆದರೆ ಪುನರ್‌ ಪರಿಶೀಲನಾ 
ಅರ್ಜಿ ಸಲ್ಲಿಸದೆಯೂ ವಿಶೇಷ ರಜೆ ಅರ್ಜಿಸಲು ಸಾಧ್ಯವಿರುವ ಬಗ್ಗೆ ಮಾಜಿ 
ನೀರಾವರಿ ಸಚಿವ ಶೀ ಹೆಚ್‌.ಎನ್‌.ನಂಜೇಗೌಡರು ಹೇಳಿರುವುದಿದೆ. ಒಂದುವೇಳೆ 
ವಿಶೇಷ ರಜೆ ಅರ್ಜಿಯನ್ನು ಸುಪ್ರೀಕೋರ್ಟ್‌ ಪುಷ್ಟೀಕರಿಸುವ ಅಂಶಗಳಿಲ್ಲವೆಂದು 


1482 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಭಾವಿಸಿದರೆ ತಿರಸ್ಪರಿಸಬಹುದು. ತೀರ್ಪಿನ ನೋಟಿಪಿಕೇಷನ್‌ ಆಗಬಾರದು 
ಎಂಬುದು ರಾಜ್ಯದ ಪ್ರಯತ್ನವಾಗಿದ್ದು ಅದು ಸ್ಟಾಗತಾರ್ಹ ನಡೆ ಆಗಿತ್ತು ಈ 
ಬಗ್ಗೆ ವಿವೇಚನೆಗಳೂ ಪ್ರಕಟಗೊಂಡವು. ಇಲ್ಲಿ ರಾಜ್ಯ ಸರ್ಕಾರದ ಎಚ್ಚರದ ನಡೆ 
ಹಾಗೂ ಪೂರ್ವಭಾವಿ ಚಿಂತನೆಗಳೂ ಎದ್ದು ಕಾಣುತ್ತವೆ. ತಮಿಳು ತನಗೆ 
ಮತ್ತಷ್ಟು ನೀರು ಬೇಕು ಎಂಬ ಉದ್ದೇಶದೊಡನೆ ವಿಶೇಷ ರಜೆ ಅರ್ಜಿಯನ್ನು 
ಅದೂ ಸಲ್ಲಿಸುವ ಸಾಧ್ಯತೆ ಇತ್ತು. 


ಇತ್ತ ಐತೀರ್ಪುವಿನ ತಕ್ಷಣದ ಅನುಷ್ಠಾನಕ್ಕೆ ತಮಿಳುನಾಡಿದ ಸಂಸದರ 
ನಿಯೋಗವೂ ಪ್ರಧಾನಿಯವರಿಗೆ ಮನವಿ ಸಲ್ಲಿಸಿತು. ಕೇರಳ ಸರ್ಕಾರವು 
ನ್ಯಾಯಾಧಿಕರಣ ತನಗೆ ನಿಗದಿಪಡಿಸಿರುವ 30 ಟಿ.ಎಂ.ಸಿ. ಅಡಿ ಸಾಲದು ಎಂದು 
ಆಕ್ಷೇಪಿಸಿ ತೀರ್ಪಿನ ಪರಾಮರ್ಶೆಗೆ ಅರ್ಜಿ ಸಲ್ಲಿಸುವ ಪ್ರಯತ್ನದಲ್ಲಿತ್ತು. 


ತಮಿಳುನಾಡು ಕಾವೇರಿಯಿಂದ ಪ್ರತಿವರ್ಷ ಲಭ್ಯವಿರುವ 340 ಟಿ.ಎಂ.ಸಿ. 
ಅಂತರ್ಜಲದ ನೀರನ್ನು ಬಳಸಿಕೊಳ್ಳುತ್ತಿಲ್ಲ. ಅದು ವ್ಯರ್ಥವಾಗುತ್ತಿದೆ. ವಿಶ್ವಸಂಸ್ಥೆ 
ಅಭಿವೃದ್ಧಿ ಕಾರ್ಯಕ್ರಮವು ತಮಿಳುನಾಡಿನ ಕಾವೇರಿ ಜಲಾಶಯಗಳಿಂದ 129 
ಟಿ.ಎಂ.ಸಿ. ಅಂತರ್ಜಲ ಲಭ್ಯವಿದೆ ಎಂದಿದೆ. ಆದರೆ ತಮಿಳುನಾಡು ಅಂತರ್ಜಲವನ್ನು 
ಸಮುದ್ರಪಾಲು ಮಾಡುತ್ತಿದೆ. ಕರ್ನಾಟಕಕ್ಕೆ ಹೇರುವ ಹೆಚ್ಚಿನ ಬೇಡಿಕೆ ಹೀಗಾಗಿ 
ಭಾರವಾಗಿದೆ. ಮುಂಗಾರು ಮಳೆಯ ಸಂಭವನೀಯ ಜಲಸಂಪತ್ತು ಹಾಗೂ 
ಹಿಂಗಾರು ಮಳೆಯಿಂದ ಸುಮಾರು 250 ಟಿ.ಎಂ.ಸಿ. ಅಡಿ ನೀರು ತಮಿಳುನಾಡಿನ 
ಮುಖ್ಯಭೂಮಿಯ ಮೇಲೆ ಸಂಗ್ರಹವಾಗುತ್ತದೆ. ತಮಿಳುನಾಡು ತನ್ನ ನೆಲದಡಿಯ 
ಜಲ ಸಂಪತ್ತನ್ನು ವ್ಯವಸ್ಥಿತವಾಗಿ ಬಳಸದೆ ಕರ್ನಾಟಕಕ್ಕೆ ತಗಾದೆ ಮಾಡಿದೆ. 
ಕರ್ನಾಟಕದಲ್ಲಿ ಕಾವೇರಿ ಜಲಾನಯನವೆಲ್ಲಾ ಬಹಳ ಇಳಿಜಾರು; ಗಟ್ಟಿಹರಳು 
ಶಿಲೆಯ ಮೇಲೆ ಕಾವೇರಿ ಎಡಬಿಡದೆ ರಭಸವಾಗಿ ಹರಿದು, ಮೆಟ್ಟೂರು 
ಜಲಾಶಯವನ್ನು ತಲಪುತ್ತದೆ. ಆದರೆ ಕರ್ನಾಟಕದಲ್ಲಿ ಮೇಲ್‌ ಜಲ ನೆಲದಾಳಕ್ಕೆ 
ಇಳಿದು ಅಂತರ್ಜಲವಾಗುವುದಿಲ್ಲ. ತಮಿಳುನಾಡಿನ ಮೆಟ್ಟೂರು ಜಲಾಶಯದಿಂದ 
ಹೊರಬಂದ ನೀರು ನೆಲಮಬಟ್ಬದಲ್ಲಿ ಮಂದವಾಗಿ ಹರಿದು ಭೂಮಿಯ 
ಒಳಪದರಗಳನ್ನು ಹೊಕ್ಕು ಅಂತರ್ಜಲ ಕಾವೇರಿಯಾಗುತ್ತಾಳೆ. ನಮ್ಮಲ್ಲಿಯಾದರೂ 
ಕೆ.ಆರ್‌.ಎಸ್‌. ಹೇಮಾವತಿ, ಕಬಿನಿ, ಹಾರಂಗಿ ಜಲಾಶಯಗಳಿಂದ 119 ಟಿ.ಎಂ.ಸಿ. 
ಅಡಿ ನೀರು ಸಂಗ್ರಹಕ್ಕೆ ಮಾತ್ರ ಅವಕಾಶವಿದ್ದು ದೊಡ್ಡ ಜಲಾಶಯಗಳು ಈ 
ಜಲಾನಯನ ಪ್ರದೇಶದಲ್ಲಿ ಇಲ್ಲ. ಶೇ. 75 ಭಾಗ ಮಳೆಯ ನೀರು ತಮಿಳುನಾಡಿಗೇ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1483 


ಸಾಗಿಬಿಡುತ್ತದೆ. ನಮ್ಮಲ್ಲಿ ಅಂತರ್ಜಲ ಸೆಟೆ ರೂಪುಗೊಂಡರೂ ಇಳಿಜಾರಿನ 
ಗುರುತ್ವಾಕರ್ಷಣೆಗೆ ಒಳಗಾಗಿ ತಗ್ಗು ಪ್ರದೇಶಗಳಿಗೆ ಸರಿದು ಹೋಗುತ್ತದೆ. ಹೀಗಾಗಿ 
ನಮಲ್ಲಿ ಶೇ. 25 ಭಾಗಕ್ಕೂ ಕಡಿಮೆ ಅಂತರ್ಜಲವಿದೆ. 


ನ 

ತಮಿಳುನಾಡಿನ ಕಾವೇರಿ ಜಲಾನಯನದ ಬರಗಾಲಪೀಡಿತ ಪ್ರದೇಶ ಸುಮಾರು 
13 ಸಾವಿರ ಚ.ಕಿ.ಮೀ. ಶೇ.36 ರಷ್ಟು ಅಂತರ್ಜಲ ಪ್ರಮಾಣವೇ ಆ ಪ್ರದೇಶಕ್ಕೆ 
ವಿಪುಲವಾಗುತದೆ ಎಂದಿದೆ, ವಿಶ್ವಸಂಸ್ಥೆ ಅಭಿವೃದ್ದಿ ಪ್ರಾದಿಕಾರ. ಅಂಥ ಬರಪೀಡಿತ 
ಪ್ರದೇಶವೆನ್ನುವಲ್ಲಿಯೂ ತಮಿಳುನಾಡು ವರ್ಷಕ್ಕೆ ಮೂರು ಬೆಳೆ ಭತ್ತ ತೆಗೆಯುವಲ್ಲಿ 
ಸಂಕಷ್ಟವೆಲ್ಲಿ! ಅದೇ ಕರ್ನಾಟಕದ ಕಾವೇರಿ ಜಲಾನಯನದಲ್ಲಿ ಸುಮಾರು 325 
ಕೋಟಿ ರೂ. ಹಣ ಖರ್ಚು ಮಾಡಿ 50 ಸಾವಿರ ಹೆಕ್ಟೇರ್‌ ಜಮೀನು 
ಅಭಿವೃದ್ಧಿಪಡಿಸಲು ಮಾತ್ರ ಸಾಧ್ಯ, ತಮಿಳುನಾಡಿನಲ್ಲಿ 50 ಕೋಟಿ ರೂ. ವೆಚ್ಚ 
ಮಾಡಿ 3 ಲಕ್ಷ 63 ಸಾವಿರ 400 ಹೆಕ್ಷ್‌ ಜಮೀನಿಗೆ ಅಂರ್ತಜಲವನ್ನೇ ಹಾಯಿಸಲು 
ಸಾಧ್ಯ ಎಂದಿದೆ ವಿಶ್ವಸಂಸ್ಥೆ ಅಭಿವೃದ್ದಿ ಪ್ರಾಧಿಕಾರ. ತಮಿಳುನಾಡಿನ ಭೂ 
ರಚನೆಯಿಂದಾಗಿ ಅಂತರ್ಜಲದ ಆಗರವಾಗಲು ನಿಸರ್ಗದ ನೆರವಿದೆ. ಕರ್ನಾಟಕದ 
ಕಾವೇರಿ ಜಲಾನಯನದ ಗಟ್ಟಿ ಒರಟು ಗ್ರಾನೈಟ್‌ ಹರಳು ಶಿಲೆಗಳಲ್ಲಿ ಅಂತರ್ಜಲದ 
ಸೆಲೆಗೆ ಅವಕಾಶವಿಲ್ಲ ತಮಿಳುನಾಡಿನ ಕಾವೇರಿ ಜಲಾನಯನದಲ್ಲಿ 1 - 2 
ಮೀಟರ್‌ ಭಾವಿ ತೋಡಿದರೂ ಆಲ್ಲೆಲ್ಲ ಪರ್ಯಾಪ್ತ ಹಂತ ತಲುಪಿರುವ ಅಂತರ್ಜಲ 
ತುಂಬಿಕೊಳ್ಳುತ್ತದೆ. ಹೀಗಾಗಿ ವಿಮ್ಧತ್‌ನಿಂದ ಅಂತರ್ಜಲ ಎತ್ತಲೂ ವೆಚವೂ 


el 


ಕಡಿಮೆ. ಅಂದರೆ ತಮಿಳುನಾಡು ಅಂತರ್ಜಲ ಸಂಪತ್ತನ್ನು ಸರಿಯಾಗಿ ಬಳಸಿದ್ದಿದ್ದರೆ 


3 


ವಿಶ್ವಸಂಸ್ಥೆ ಅಭಿವೃದ್ಧಿ ಪಾಧಿಕಾರದ ಮಾಹಿತಿಯಂತೆ ಮುಂಗಾರುಮಳೆಯ 
ಪೊರ್ಣ ಪ್ರಯೋಜನ ತಮಿಳುನಾಡಿಗಿದೆ. ಹಿಂಗಾರು ಮಳೆಯಿಂದ ಅಲ್ಲಿ 9 
ಸಾವಿರ ಎಂ.ಎಂ.ಕ್ಕೂಬ್‌ ಅಂತರ್ಜಲ ಸೇರುತ್ತದೆ. ಹೀಗೆ ಶೇಖರವಾದ ಪ್ರಮಾಣದಲ್ಲಿ 
ಮುಖ್ಯ ಜೂಮಿಯ ಸುಮಾರು 7 ಸಾವಿರ ಎಂ.ಎಂ.ಕ್ಕೊಬ್‌ ವ್ಯರ್ಥವಾಗಿ ಸಮುದಕ್ಕೆ 
ಹೋಗುತ್ತಿದೆ. ಕೊಲೆರೂನ್‌ ಮುಖ್ಯ ಭೂಮಿಯಿಂದಲೇ ಸು.3300 ಎಂ.ಎಂ೦.ಕ್ಕೊಬ್‌ 
ಭೂಜಲವು ವ್ಯರ್ಥವಾಗುತ್ತಿದೆ. ನ್ಯಾಯಾಧಿಕರಣ ಇದರ ಲೆಕ್ಕ ಹಿಡಿಯಿತೆ? ಹೀಗೆ 
ವ್ಯರ್ಥ ಮಾಡುತ್ತಿರುವ ಜಲಸಂಪತ್ತನ್ನ ಗಮನಿಸದೆ ತಮಿಳುನಾಡಿಗೆ 


1484 ಕರ್ನಾಟಕ ದೈತ ಚಳವಳಿ-ಸತ್ಯಾಗ್ರಹಗಳು 


ನ್ಯಾಯಾಧಿಕರಣವು ಕಾವೇರಿ ನೀರಿನ ಸಿಂಹಪಾಲನ್ನು ಹಂಚಿಬಿಟ್ಟದೆ, ಎಂದೆಲ್ಲ 
ಭೂವೈಜ್ಞಾನಿಕ ಹಿನ್ನಲೆಯಲ್ಲಿ ಶ್ರೀ ಟಿ.ಎಂ.ಶಿವಶಂಕರ್‌ ಅವರು ವಿಶ್ಲೇಷಿಸಿರುವುದು 
(4.3.07) ಸಾಂದರ್ಭಿಕ ಸವಾಲಾಗಿದೆ; ನೈಜವಾದ, ಸೂಕ್ತವಾದ ಪ್ರತಿಪಾದನೆ 
ಎನಿಸುತ್ತದೆ. ಅಲ್ಲದೆ ತಮಿಳುನಾಡಿನ ತಗಾದೆ ತನ್ನ ಲೋಪಗಳನ್ನು ಮುಚ್ಚಿಚ್ಚುಕೊಳ್ಳುವ 
ಸಂಕೇತವಾಗಿದೆಯೆ ಎಂದೆನಿಸುತ್ತದೆ. ಇವೆಲ್ಲ ಪುನರ್‌ ಪರಿಶೀಲನಾ ಅರ್ಜಿಯಲ್ಲಿ 
ವಿಶೇಷ ರಜಾ ಅರ್ಜಿಯಲ್ಲಿ ಎತ್ತಿ ಹೇಳಬೇಕಾದ ಅಂಶಗಳೂ ಆಗಿವೆ. 


ತಮಿಳುನಾಡು ಮುಖ್ಯಮಂತ್ರಿ ಶ್ರೀ ಎಂ.ಕರುಣಾನಿಧಿ ಅವರು ಈ ನಡುವೆ 
ಐತೀರ್ಪು ಜಾರಿಗೊಳಿಸಲು ಕೂಡಲೇ ಅಧಿಸೂಚನೆ ಹೊರಡಿಸಬಾರದೆಂದು ಕೇಂದಕ್ಕೆ 
ಮನವಿ ಮಾಡಿದರು. ಮರುಪರಿಶೀಲನಾ ಅರ್ಜಿ ಸಲ್ಲಿಸಲು ಅವಕಾಶಕ್ಕಾಗಿ ಅದು 
ಅಗತ್ಯ ಎಂದು ಅವರ ಕಾರಣವಾಗಿತ್ತು (4.3.07). ಅ೦ದರೆ ಉಭಯ ರಾಜ್ಯಗಳ 


ಅತೃಪ್ತಿ ನ್ಯಾಯಾಧೀಕರಣದ ಐತೀರ್ಪಿನ ಬಗ್ಗೆ ವಿವಿಧ ಕಾರಣಗಳಿಗಾಗಿ ಇತ್ತೆನ್ನಬೇಕು. 


ಸಂಸತ್ತಿನಲ್ಲಿ ಐತೀರ್ಪಿನ ಸಮಗ್ರ ಚರ್ಚೆಗೆ ನಿಯಮ 193ರ ಅಡಿ ಅವಕಾಶಕ್ಕೆ 
ಸಮಯ ನಿಗದಿ ಮಾಡುವ ಬಗ್ಗೆ ಸ್ಪೀಕರ್‌ ಶ್ರೀ ಚಟರ್ಜಿಯವರು ಭರವಸೆ 
ನೀಡಿರುವ ಬಗ್ಗೆ ಮಾಜಿ ಪ್ರಧಾನಿ ಶ್ರೀ ಹೆಚ್‌.ಡಿ.ದೇವೇಗೌಡರು ಸುದ್ದಿಗೋಷ್ಠಿಯಲ್ಲಿ 
ಹೇಳಿ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೆರಿ ಸದಸ್ಯರು ಸಂಸತ್ತಿನಲ್ಲಿ ಈ 


ಲ 
ವಿಚಾರ ಪ್ರಸ್ತಾಪ ಮಾಡುವ ಬಗ್ಗೆ, ಗೆಜೆಟ್‌ನಲ್ಲಿ ಅಂತಿಮ ತೀರ್ಪನ್ನು ಪ್ರಕಟಿಸದಂತೆ 


ಒತ್ತಡ ಹಾಕುವ ಬಗ್ಗೆಯೂ ಹೇಳಿದರು. ಸೀಕರ್‌ ಸಭೆ ಕರೆಯುವ ಬಗ್ಗೆ ತೆಗೆದು 
ಕೊಳ್ಳುವ ತೀರ್ಮಾನ ಮುಖ್ಯವಾಗಿದೆ ಎಂದು ಹೇಳಿದರು (5.3.07) 


ಬುದ್ದಿಜೀವಿಗಳೂ ಜನಸಾಮಾನ್ಯರೊಂದಿಗೆ ಗುರುತಿಸಿಕೊಳ್ಳಬೇಕಾದ 
ಸಂದರ್ಭಗಳನ್ನು ಅನ್ಪಯಿಸಿಕೂಳ್ಳಬೇಕು. ಉಭಯ ರಾಜ್ಯಗಳ ರೈತ ಪ್ರತಿನಿಧಿಗಳು 
ಕುಳಿತು ಮಾತನಾಡಲು ವೇದಿಕೆ ಸೃಷ್ಟಿಸಿ ರಾಜಕೀಯದಾಚೆ ತೀರ್ಮಾನಕ್ಕೆ ಬರುವಂತೆ 
ಮಾಡಬೇಕು ಎಂಬ ಅಭಿಪ್ರಾಯಗಳೂ ಮೂಡಿಬಂದುವು. ಆದರೆ ಉಭಯರಾಜ್ಯಗಳ 
ರೈತಮುಖಂಡರುಗಳು ಸೇರಿ "ಕಾವೇರಿ ಕುಟುಂಬ' ಮಾಡಿಕೊಂಡು 
ಸಮಾಲೋಚಿನೆಗಳನ್ನು ಐತೀರ್ಪು ಬರುವ ಮುನ್ನವೆ ಮಾಡಿದ್ದಾರೆ. ರಾಜಕೀಯದಾಚೆ 
ಪ್ರ ತೀರ್ಮಾನಗಳು ಬಂದರೆ ಸಮಸ್ಯೆಗೆ ಪರಿಹಾರ ದೊರಕುತ್ತದೆ. ಬುದ್ಧಿಜೀವಿಗಳದು 
ಇಲ್ಲಿ ಮಧ್ಯಮಾರ್ಗಿಯ ಪಾತ್ತವಾಗಿರಬೇಕು. ಕಾರಣ ರೈತರೇ ನಿಜವಾದ ಕ್ಷೇತ್ರ 
ತಜ್ಞರು. ಅವರ ಬೌದ್ಧಿ ಕ. ಅನುಭವಿಕ ಸಾಮರ್ಥ್ಯವನ್ನು ಯಾರೇ ಗುರುತಿಸಬೇಕು. 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1485 


ಅದು ಅವರಲ್ಲಿಯೂ ವಿಶ್ವಾಸ ಮೂಡಿಸುತ್ತದೆ. ಸಮಸ್ಯೆಗಳಿಗೆ ದೇಸೀ ಪರಿಹಾರಗಳು 
ದೊರೆಯುತ್ತವೆ. ನ್ಯಾಯದ ಕಟ್ಟೆಗೆ ಯಾವ ಹಂತದಲ್ಲಿಯೂ ಹೋಗುವಂಥ 
ಸಂದರ್ಭವಾಗಬಾರದು, ರಾಷ್ಟ್ರೀಯ ಸಮಸ್ಯೆ ರು ಪಟ್ಟವನ್ನಿತ್ತು ಕಾಲಹರಣ, ಹಣವೆಚ್ಚ 
ಆಗಬಾರದು. ರಾಜಕೀಯ ನೀತಿನಿರೂಪಣೆ ಇವರೆಡರ ನಡುವೆ ಸ್ಪಾರ್ಥ ಸ್ಪರ್ಶ 
ವಿಜೃಂಭಿಸಬಾರದು. ಅವ್ವಯ ಸೌಹಾರ್ದವಿರಬೇಕು. 


6.3.07 ರಂದು ಸಂಸತ್ತಿನಲ್ಲಿ ಕಾವೇರಿ ಚರ್ಚೆಗೆ ಸ್ಪೀಕರ್‌ ಶ್ರೀ ಸೋಮನಾಥ 
ಚಟರ್ಜಿ ಅವರಿಗೆ ಮುಕ್ತ ಮನಸಿತ್ತು ರಾಜ್ಯ ಸಂಸದರು ಚರ್ಚೆಗೆ ಅವಕಾಶಬೇಕೆಂದು 
ಅಂದು ಕೋರಿದ್ದೂ ಆಯಿತು. ಚರ್ಚೆಯ ಬೇಡಿಕೆ ಪರಿಗಣಿಸುತ್ತೇನೆ. 
ಕಲಾಪಗಳನಂತರ ಎಂದಾಗ, ತಮಿಳುನಾಡು ಸಂಸದರು ಹಾಗು ತಮಿಳುನಾಡಿನ 
ಕೇಂದ್ರ ಸಚಿವ ಶ್ರೀ ಬಾಲು ಅವರಿಂದ 1991ರ ರಕ್ತಪಾತವೆಂಬ ಮಾತನ್ನು ಮತ್ತೆ 
ಮತ್ತೆ ಪ್ರಸ್ತಾಪ ಮಾಡಿ ಸ್ಪೀಕರ್‌ ಅವರಿಗೂ ಬೇಸರ ತರಿಸಿದರು. ಸ್ವೀಕರ್‌ ಕೂಡ 
ಆ ಮಾತಿಗೆ ತೀವ್ರ ಆಕ್ಷೇಪ ಪ್ರಕಟಿಸಿದರು. ಸಭೆಯನ್ನು ಹಠಾಕ್ತನೆ ಖರಖಾಸ್ತು 
ಮಾಡಿದರು. ತಮಿಳುನಾಡಿನ ಸಂಸದರ, ಕೇಂದದ ಮಂತ್ರಿಯೂ ಸೇರಿ ತೋರಿದ 
ಬಾಯಿಬಡುಕತನ, ಗದ್ದಲ ಸಭೆಯ ಸದ್ಧಾವ ಸಮಾಲೋಚನೆಯನ್ನು ಹಾಳುಮಾಡಿತ್ತು 
ತಮಿಳುನಾಡು ತನ್ನಲ್ಲಿದ್ದ ಲೋಪಗಳನ್ನು ನ್ಯಾಯಾಧಿಕರಣಕ್ಕೆ ನೀಡಿದ್ದ ಉಡುಗೊರೆಯ 
ಆರೋಪಗಳಿಂದ ತಪ್ಪಿಸಿಕೊಳ್ಳಲು ಹೂಡಿದ ಹುನ್ನಾರ ಇವೆಲ್ಲ ಆಗಿತ್ತೆನಿಸುತ್ತದೆ. 
ಚರ್ಚೆ ಆದರೆ ಹೂರಣ ಹೊರಬೀಳುತ್ತಿತ್ತಲ್ಲವೇ! ಆದರೂ ಗಮನಾರ್ಹ 
ವಿಷಯವೆಂದರೆ ಅವರಲ್ಲಿ 30 ಸದಸ್ಯರು ಕೇಂದ್ರ ಮಂತ್ರಿ ಶ್ರೀ ಬಾಲು ಅವರೊಡನೆ 
ಆಗಮಿಸಿದರು; ನಮ್ಮ ಕಡೆಯ 28 ಸಂಸದರಲ್ಲಿ 18 ಜನ ಹಾಜರಿದ್ದರು. ಈ 
ನಡುವೆ ಕೇರಳದ ಸದಸ್ಯರು ಕರ್ನಾಟಕದ ನಿಲುವನ್ನು ಬೆಂಬಲಿಸಿದ್ದು ವಿಶೇಷವೆನಿಸಿತ್ತು 


ಕಾವೇರಿ ವಿಷಯದಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ನ್ಯಾಯಯುತ ಹಕ್ಕು 
ಸಾಧಿಸಲು ಹೋರಾಟ ನಡೆಸಲಾಗುವುದು. ರಾಜಕೀಯ ಉದ್ದೇಶಗಳಿಂದ 
ಹೊರತಾದ, ರೈತರ ಹಿತರಕ್ಷಣೆಯ ವಾತಾವರಣ ಎರಡೂ ರಾಜ್ಯಗಳಲ್ಲಿ ಸೃಷ್ಟಿಯಾದರೆ 
ಮಾತುಕತೆ ಮೂಲಕ ಕಾವೇರಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಿದ್ದ ಎಂಬುದು 
ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಹೆಚ್‌.ಡಿ.ಕುಮಾರಸ್ಥಾಮಿ ಅವರು ತಳೆದ 
ನಿಲುವಾಗಿತ್ತು. 


1486 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಬೆಂಗಳೂರು ಹಾಗೂ ಕರ್ನಾಟಕಕ್ಕೆ ಕುಡಿಯುವ ನೀರನ್ನು ನ್ಯಾಯಾಧಿಕರಣ 
ಹಂಚಿಕೆ ಮಾಡಿಲ್ಲ. ಕಾವೇರಿ ಕಣಿವೆಯ ಕುಡಿಯುವ ನೀರಿನ ಅಗತ್ಯ 57 ಟಿ.ಎಂ.ಸಿ 
ಇರುವಲ್ಲಿ ಬೆಂಗಳೂರಿಗೇ 32 ಟಿ.ಎಂ.ಸಿ ನೀರು ಬೇಕು. ಆದರೆ ನ್ಯಾಯಾಧಿಕರಣ 
1.75 ಟಿ.ಎಂ.ಸಿ ಮಾತ್ರ ನೀಡಿ, ರೈತರಿಗೂ ಅನ್ಯಾಯ ಮಾಡಿದೆ. ಕುಡಿಯುವ 
ನೀರಿನ ಬೇಡಿಕೆಗೂ ಅನ್ಯಾಯಮಾಡಿದೆ ಎಂದು ಶ್ರೀ ಅನಂತಕುಮಾರ್‌ 
ಲೋಕಸಭೆಯಲ್ಲಿ ಎತ್ತಿ ಹೇಳಿದರು. ರಾಷ್ಟ್ರೀಯ ಜಲ ಕಾನೂನನ್ನು ರೂಪಿಸುವ 
ತನಕ, ಅಂತಾರಾಜ್ಯ ನದಿ ನೀರಿನ ವಿವಾದ ಕಾಯಿದೆಗೆ ಸೂಕ್ತ ತಿದ್ದುಪಡಿಗಳು 
ಆಗುವ ತನಕ ನದಿ ಕಣಿವೆ ಮೇಲ್ಲಾಗದ ರಾಜ್ಯಗಳಿಗೆ ನ್ಯಾಯವಾದ ನೀರಿನ 
ಪಾಲು ದೊರಕದು. ಇದು ರಾಷ್ಟ ಪತಿಯವರ ಭಾಷಣದಲ್ಲಿಯೂ 
ಪ್ರಸ್ತಾಪವಾಗದಿರುವುದು ಆಶ್ಚರ್ಯ ಎಂದರು. ಶ್ರೀಮತಿ ತೇಜಸ್ಥಿನಿ ರಮೇಶ್‌ ಅವರು, 
ಭಾರತ ಒಕ್ಕೂಟದ ಅಂಗವಾದ ಕರ್ನಾಟಕಕ್ಕೂ ನ್ಯಾಯ ಒದಗಿಸಬೇಕು. 
ಬೆಂಗಳೂರಿನ ಬಡಿವ ನೀರಿನ ಅಗತ್ಯವನ್ನು" ನ್ಯಾಯಾಧಿಕರಣ ಖಂಡಿತ 
ನಿರ್ಲಕ್ಷಿಸಬಾರದಾಗಿತ್ತು. ತತ್ತಲವಾಗಿ ನಾಡವರು ಕೋಪದಿಂದ ರಾಜ್ಯದ ಸಂಸದರ 
ಶವಯಾತ್ರೆ ಅಣುಕು ಮಾಡಿ ನಾಯಿಕೊರಳಿಗೆ ಸಂಸದರ ಹೆಸರಿನ ಪಟ್ಟಿ ತೂಗಿಸಿ 
ಮಾಡಿದ ಮೆರವಣಿಗೆ ಬಗ್ಗೆಯೂ ಹೇಳಿದರು. ತಮಿಳುನಾಡಿನ ಸದಸ್ಯರ ಅಡ್ಡಿಯ 
ನಡುವೆಯೆ ತಮ್ಮ ಮಾತನ್ನು ಧಾಷ್ಟೀಕವಾಗಿ ಆಡಿ ಮುಗಿಸಿದರು; ಶ್ರೀ ಶಿವಣ್ಣ 
ಅವರು ನಾಲ್ಕೂ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ಕರೆದು ರಾಜ್ಯಕ್ಕೆ ನ್ಯಾಯ 
ಒದಗಿಸಲು ಹಾಗೂ ಕೇಂದ್ರದ ಮಧ್ಯಸ್ಥಿಕೆಯನ್ನು ಬಯಸಿದ ಅವರು ತಮ್ಮ 
ಮಾತಿಗೆ ಅಡ್ಡಿಪಡಿಸುತ್ತಿದ್ದ ತಮಿಳು ಸದಸ್ಯರ ಮಾತಿಗೆದುರಾಗಿ ಕಾವೇರಿ ಅನ್ಮಾಯದ 
ಬೆಂಕಿ ಕರ್ನಾಟಕವನ್ನು ಸುಡುತ್ತಿದೆ. ಆ ಬಗ್ಗೆ ಮಾತನಾಡಲು ಬಿಡಿ ಎಂದು 
ಮಡಿದರು. 


ರಾಜ್ಯದ ಸಂಸದರು, ತಮಿಳುನಾಡು ಸಂಸದರ ಬೆದರಿಕೆ ಜಗ್ಗದೆ ಪಟ್ಟು 
ಹಿಡಿದು ಸಂಸತ್ತಿನಲ್ಲಿ ಮಾತನಾಡಿದ್ದು, ಅವರ ಒಳದನಿ ಎಚ್ಚರಿಸಿದ ಕುರುಹಾಗಿತ್ತ. 
ಗಂಟಲು ಜೋರಿಗೆ ಬಗ್ಗುವುದಿಲ್ಲ ಎಂದು ತೋರಿಸಿ ಕೊಟ್ಟಿದ್ದೂ ಆಗಿತ್ತು ಆದರೆ 
ತಮಿಳುನಾಡಿನ ಸಂಸದರು, ಸಚಿವರು ವರ್ತನೆಯನ್ನು ಹೀಗೂ ತೋರಿಕೊಳ್ಳಬೇಕಿತ್ತೇ? 
ಅದಕ್ಕೆ ರೀತಿ ರಿವಾಜು ಬೇಕಿತ್ತಲ್ಲವೇ ಎನಿಸುತ್ತದೆ. ಹಳೆಯ ಘಟನೆಗಳನ್ನೇ 
ಮೆಲುಕುಹಾಕದೆ ಹೊಸ ಸಾಮರಸ್ಯ ಮರೆಯಬೇಕಿತ್ತು? ಎನಿಸುತ್ತದೆ. ಅದೇನೇ 
ಇರಲಿ ನಮ್ಮ ಸಂಸದರ ಧಾಷ್ಟೀಕಕ್ಕೆ ಒತ್ತಾಸೆಯಾಗಿ ನಿಂತಿದ್ದು ಇಡೀ ರಾಜ್ಯದಲ್ಲಿ 
ನಡೆದು ಬರುತ್ತಿದ್ದ ಅಹಿಂಸಾತ್ಮಕ ಚಳುವಳಿಯ ಬಲ ಹಾಗೂ ಸ್ಪರೂಪವೂ 
ಕಾರಣವಾಗಿತ್ತು ಎಂಬುದನ್ನು ಮರೆಯುವಂತಿಲ್ಲ. 


ಕಾಬದೇರಿ: ಜಲವಿವಾದ - ಐಪೀರ್ಹ - ಚಳುವಳಿಗಳು 1487 


ಬಸವ ಕೇಂದ್ರದ ವತಿಯಿಂದ 7.3.07ರ೦ದು ಕಾವೇರಿ ಕೃಷ್ಣೆ, a 
ಪರಿಹಾರ ಕುತ ವಿಚಾರ ಸಂಕಿರಣ ಏರ್ಪಾಟಾಗಿತ್ತು. ಸಂಕಿರಣದ ಉದ್ದಾ ಸಿದೆ 
ಮಾಡಿದ, ಶೀ ಶಿವಮೂರ್ತಿ ಮುರುಘರಾಜೇಂದ್ರ ಶರಣರು, ತಮಿಳುಸಾಡು, 
ಆಂಧ್ರದಲ್ಲಿರುವಂತೆ ಪ್ರಬಲ ಸ್ಥಳೀಯ ಪಕ್ಷಗಳು ನಮ್ಮಲ್ಲಿಲ್ಲದೆ ನಾಡಿನ ಸಮಸ್ಯೆ 
ಕುರಿತ ಹೋರಾಟಕ್ಕೆ ಹಿನ್ನಡೆ "ಗಿದೆ. ಅನ್ಯರು ನಮ್ಮ ನೀರಿನ ಬ್ಯಾಂಕಿಗೆ ಕನ್ನ 
ಹಾಕಿರುವಲ್ಲಿ ಪರಸ್ಪ; ಆರೋಪ ಬಿಟ್ಟು ಒಮ್ಮ ತದ ಚರ್ಚೆ ನಡೆಸಬೇಕು. ರಾಷ್ಟ್ರೀಯ 
ಜಲನೀತಿ ರೂಪಿಸುವಂತೆ ನಮ್ಮ ಜನ ಪ್ರತಿನಿಧಿಗಳು ಕೇಂದದ ಮೇಲೆ ಒತ್ತಡ 


ತರಬೇಕು ಎಂದರು. ಮೇಲ್ಲನೆ ಸದಸ್ಮ ಶ್ರೀ ಬಸವರಾಜ ಬೊಮ್ಮಾಯಿ ಅವರು 
ಕೇಂದ್ರದ ನೀತಿಅನ್ವಯವೇ ಕುಡಿಯುವ ನೀರಿಗೆ ಆದತೆ ಸೊಡಬೇಕಿದ್ದರೂ ಅದನ್ನು 
ನ್ಯಾಯಾಧಿಕರಣ ಮೀಸಲಿರಿಸಿಲ್ಲ ಎಂದರು. ಜಾಣಗೆರೆ ವೆಂಕಟರಾಮಯ್ಯನವರೂ 
ಅದಕ್ಕೆ ಬೆಂಬಲದ ಮಾತನ್ನಾಡಿದರು. ಶ್ರೀ ಪಂಚಪ್ಪ ಕಲಬುರ್ಗಿ ಅವರು 
ಕೃಷ್ಣಾನದಿ ನೀರಿನ ರಾಜ್ಯದ ಹರಿವು 700 ಟಿ.ಎಂ.ಸಿ ಆದರೆ ನಾಡಿನ ಜವ 
ಕಾವೇರಿ ಬಗ್ಗೆ ತೋರಿಸು ವ ಕಾಳಜಿಯನ್ನು ಕೃಷ್ಣೆಯ ಬಗ್ಗೆ ತೋರಿಸುತ್ತಿಲ್ಲ ಭೀಮೆಯ 
ಬಗ್ಗೆ ಏನೂ ಬರೆಯುವುದಿಲ್ಲ ಎಂದರು. "ಈ ಎಲ್ಲ ಮಾತು ತುಗಳಲ್ಲಿ ವಾಸ್ತವ 
ಪಶ್ನೆಗಳಿದ್ದು ನಾಡಿನ ಸಾಮರಸ್ಯ ಉಳಿಯಬೇಕಾದರೆ ಗಮನವು ಈ ದಿಸೆಯಲ್ಲಿಯೂ 
ಹರಿಯಬೇಕಾಗುತ್ತದೆ. ಅರ್ಹ ವಿಚಾರವಿದ್ಭಾಗ ಅರ್ಹ ಗಮನ ನೀಡಿ ಕೃಷ್ಣೆ, 
ಭೀಮೆಯರ ಪ್ರದೇಶದ ಜನತೆಯ ವಿಶ್ವಾಸವನ್ನೂ ಗಳಿಸಿ ಏಕತ್ಲೀತ ಹೋರಾಟ 
ನಡೆಸಬೇಕಾಗುತ್ತದೆ. ಅಲ್ಲದೆ ಪ್ರತಿಭಟನೆಗಳು ಪ್ರಹಸನಗಳಾಗಬ ರಾರದು. ಕಾವೇರಿ 
ನಿದ್ಧಂತ ನಡೆಯುತ್ತಿರುವ ಚಳವಳಿಯ ನಾಯಕತ್ವವನ್ನು 
ಹಿತ್ಯೆ ಪರಿಷತ್ತು ವಹಿಸಿಕೊಳ್ಳಬೇಕು ಎಂಬ ಚಿಂತನೆಯು ಕನ್ನಡಪರ 
ಹೋರಾಟಗಾರರಲ್ಲಿ, ಚಿಂತಕರಲ್ಲಿ ಮೂಡಿ ಬಂದಿತು. ರಾಜ್ಯದಲ್ಲಿ ನ ನಡೆಯುತಿರುವ 
ಹೋರಾಟದ ಹಾದಿ ತಪ್ಪದಿರಲು ನಾ ನಾಯಕತ್ವದ ಅಗತ್ಯವಿದೆ. ಚಳವಳಿಗಳನ್ನು 
ಸಮನಯ ಮಾಡಬೇಕಾದ ಅಗತ್ವ; ವಿದೆ, ಧಾ ಹೊಣೆಯನ್ನು ಕನ್ನಡ ಸಾಹಿತ್ಯ 
ಪರಿಷತ್‌ ವಹಿಸಬೇಕು ಎಂಬ ಅಭಿಪ್ರಾಯವೂ ವ್ಯಕ್ತವಾಯಿತು. pe ಬಗ್ಗೆ ಪರಿಷತ್‌ 
ಅಧ್ಯಕ್ಷ ಶ್ರೀ ಚೆಂಪಾ ಅವರು ರಾಜ್ಯದಲ್ಲಿ ನಡೆಯುತ್ತಿರುವ ಕಾವೇರಿ ಚಳುವಳಿಗಳ 
ಮುಖಂಡರ ಸಮನ್ವಯ : ಸಬೆಯನು ಕರೆಯುವ ಬಗ್ಗೆ ತಿಳಿಸಿದರು. ಆದರೆ 
ಚಳವಳಿಯಲ್ಲಿ ಕೇವಲ ಕವ್ದಡ ಪರ ಹೋರಾಟಗಾರರೇ ಅಲ್ಲದೆ ರೈತರೂ 
ಪ್ರಮುಖವಾಗಿ ಇದ್ದಾರೆ. ರೈತರ ಪರವಾಗಿ, ಕುಡಿಯುವ ನೀರಿನ ಪರವಾಗಿ 
ಕನ್ನಡ ಸಂಘಟನೆಗಳು, ವಿವಿಧ ಕ್ಷೇತ್ರದ ಸಮುದಾಯಗಳು, ವ್ಯಕ್ತಿಗಳು ದನಿ 


ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 
ಆ 


N] 


ಸರಿದಾರಿಗಿರಿಸುಃ 


[s 


[s 


ಚಳವಳಿಯ ದಿಕನು 


ಎತಿದ್ದಾರೆ. ಹೋರಾಟ ನ 


1488 


ುಗದಿದ್ದರೆ ಚಳವಳಿ 


ನದ 
೭ 


NN SS 
ಪವಿ ಘು. 


[407 


ಮಿತವಾಗಿ ಸಾಪ 


KF 
[a 


ಕ] 
ದಿ! 


[A] 


ಖೆ 


ರಷ 


ನಿರ್ದಿಷ್ಟ ಕ್ನೇತಕ್ಷೆ 


ರದ ಗೀಳು ಸ್ಪಾರ್ಥರಾಜಕಾರಣ 
ಮೀರಿ 


ಹಾದಿಯಾಗಿದ್ದು ಅದ 


ಚಾ 


0 


೩ 


ಹೋರಾಟ 


Re) 
Ww 


[Se] 


ವಿಮ 
ದಿಕುದೆಸೆ ಇಲದೆ ನಡೆಯುತಿರು 


ನಡೆದರೆ 


~ಿ 
[| 


ps 


ರೂಪ ದರ್ಶನದ 


ಜಿ 


ರ 
9) 


ಧಿ 


[ns 
ಟವಾದವು. 


pe) 
Ke] 


೨ 


ಪ 


ನಯಗಳೂ 


pee 
ಖು 


೧) 


ಲಮೆಂಬ ಅಭಿ 


ಳಲ್ಲಿ ಸ್ನ 
[ae 


ಫ 


ಧೈಮಗ 


ತ 
ಖು 


ಮಾ 


ಲ 
ನು 


ಸಷ 


€ರ್ಪು ಕುರಿತಂತೆ 


ಫಿ 


ರಾಜ 


[se] 


ಆದೇಶ ಹಾಗೂ 


ಸ ಹೇಳಿಕೆ ನೀಡಿ 


ಯಜ 


[0] 
pl 


ಪ್ರಚಲಿತಗೊಂಡಿತು. ಈ ದಿಸೆಯಲ್ಲಿ 


, ನ್ಯಾಯಮಂಡಲಿಯಿಂದ ಸ್ವ 
ಕೋರಿಕೆ, ಸರ್ವೋಚ್ಛ 


ಅಧಿವೇಶನ ಕ 


ರೈತರ ಹಿತರಕ್ಷ 


ರ್‌ 
[A 
ಮಲ 


ಏ 


ಥ್ರ 


(ಲಿಲ್ಲ ಎಂಬ ಭಾವನೆ 


ತಜ್ಜರು 


[ 


. ಸರ್ಕಾರವೂ ಐ 
bsg 


ಛ 


ಳಲಾ 
ಸು 


ps 


ತೆಗೆದುಕೊ 
ಕಾನು 


ವ 
UT 


7 


ಮ 
[( 


po 
[OUR 


ಸೆ py py 
ಸಲಹೆಗಳೂ 


9 ಎಣೆ 
ಶ್ರಿ 


po 


ರೆದು ಚರ್ಚೆ ಮಾಡು 


3 


po) 


ಮೂಲಕ ಪರಿಹಾರ ಕಂಡುಹಬಲೆ; 


[DCT 


pe 


, ಸರ್ಕಾರವು 


ಪಿ 
pd 
ಲೆ 


ಕು 
I 


ರಂಬ್ಧ 


ನ್‌ 


ಗ ಅಳಿ 
Ke 


ಪೀಂಕೋ 


ಮ 
[AN 


53} 


pe 


ly 


poe 


[s 


ರ ಮತೊಂದು 


y 


ಲ್‌ 


RW 


ft 


: 
Cady 


[4 


ಯಮಾ 


ಗ 


ಆ 
pe) 


pe] 


[0] 


ಲ 
4 


' Je A 
ಸ ಜಳಲವರದಬಿ 
N 


ಕಾರಣ 


[a 


ಎವ್ರಕಾಪ 


ವ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1489 


ಅಧಿಸೂಚನೆಯಾಗಿ ಪ್ರಕಟನೆಯಾಗುವುದನ್ನು ತಡೆಯಲು ಕರ್ನಾಟಕಕ್ಕೆ ಇದ್ದ 
ಮಾರ್ಗವಾಗಿತ್ತು. ಸಂಸದರ, ಸರ್ವಪಕ್ಷ ನಾಯಕರ, ನೀರಾವರಿ ಹಾಗೂ ಕಾನೂನು 
ತಜ್ಜಥ ಸಲಹೆಗಳನ್ನು ಗಮನಿಸಿ ತಳೆದ ಸರ್ಕಾರದ ನಿಲುವಾಗಿತ್ತು. 


ಸರ್ಪೋ ಚ್ಛ ನ್ಯಾಯಾಲಯಕ್ಕೆ ರಾಜ್ಯಕ್ಕೆ ನ್ಯಾಯ ಸಮ್ಮತ ತೀರ್ಪು ಒದಗಿಲ್ಲ 
ಎಂದು ಮನವರಿಕೆ ಮಾಡುವುದು. ನಿದ ಕಾನೂನು ಸಮರಕ್ಕೆ ಗಟ್ಟಿಯಾಗಿ 
ರಾಜ್ಯದ ವಾದವಿರಬೇಕಾದುದು, ನ್ಯಾಯಾಧಿಕರಣದ ಮುಂದೆ ಸಂಕಷ್ಟ ಕಾಲದಲ್ಲಿ 
ನೀರಿನ ನಿರ್ವಹಣೆ ಬಗ್ಗೆ ಸ್ಪಷ್ಟ ಆದೇಶ, ಮಳೆ ಅಭಾವದಲ್ಲಿ ನಿರ್ವಹಣೆ ಈ 
ಬಗೆಗೆಲ್ಲ ವೈಜ್ಞಾವಿಕ ಚಿಂತನೆ ಬೇಕಿರುವುದು, ಪ್ರಧಾನಿಯವರಿಗೂ, ಒಂದೇ ಪಕ್ಷದ 
ವಾದಕ್ಕೆ ಮಣೆಹಾಕದಂತೆ ವಿವರ ನೀಡಿ ಮನವರಿಕೆ ಮಾಡುವುದು, ರಾಜ್ಯಗಳ 
ನಡುವೆ ರಾಜಕೀಯ ಒತ್ತಡಗಳಿಂದಾಗಿ ತಾರತಮ್ಯ ಮಾಡದೆ ಕಾವೇರಿ ನೀರು 
ಹಂಚಿಕೆಯಲ್ಲಿ ಪೂರ್ಣನ್ನಾಯ ಒದಗಿಸಿಕೊಡಬೇಕು, ರಾಷ್ಟ್ರೀಯ ಜಲನೀತಿಯನ್ನು 
ನದಿ ಎವಾದ ಬಗೆಹರಿಸ ಸ ರೂಪಿಸಬೇಕೆಂದು ಕೇಂದ್ರಕ್ಕೆ ಮನವಿ ಕುದು 


ಇತ್ಯಾದಿಗಳು ರಾಜ್ಯ ಸರ್ಕಾರದ ಚಾಲನೆಗೆ ಬಿಟ್ಟ ಕೆಲಸ A 


8.3.07 ರಂದು ಮೈಸೂರಿನಲ್ಲಿ, ಕರ್ನಾಟಕ ರಾಜ್ಯ ರೈತ ಸಂಘವು 
ಏರ್ಪಡಿಸಿದ ರೈತರ ಬೃಹತ್‌ ಜಾಗೃತಿ ಸಮಾವೇಶದಲ್ಲಿ ಕೇಂದ್ರ ಸರ್ಕಾರವೇ 
ಮಧ್ಯಸ್ಥಿಕೆ ವಹಿಸಿ ಕಾವೇರಿ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯಬೇಕು ಎಂಬ 
ನಿರ್ಣಯವನ್ನು ಕೈಗೊಳ್ಳಲಾಯಿತು. ಶೀಘ್ರವೇ ದಕ್ಷಿಣದ ನಾಲ್ಕು ರಾಜ್ಯಗಳ ಸಭೆ 
ಕರೆಯುವಂತೆ ಸಮಾವೇಶವು ಒತ್ತಾಯಿಸಿತು. ರಾಜ್ಯಕ್ಕೆ ಅನ್ಯಾಯವಾಗಿರುವಲ್ಲಿ 
ಐತೀರ್ಪನ್ನು ಈ ಸಭೆ ತಿರಸ್ಕರಿಸುತ್ತದೆ. ನಾಲ್ಕೂ ರಾಜ್ಯಗಳೊಂದಿಗೆ ಮಾತುಕತೆ 
ನಡೆಸಿ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಬೇಕು ಎಂಬ ಮಾತಿಗೆ 
ಸಮಾವೇಶದ ರೈತರೆಲ್ಲರ ಬೆಂಬಲ ವ್ಯಕ್ತವಾಯಿತು. ರೈತ ಸಂಘದ ಅಧ್ಯಕ್ಷ ಶೀ. 
ಕೆ.ಎಸ್‌.ಪುಟ್ಟಣ್ಣಯ್ಯ ಅವರು, ದೇಶದ ಒಕ್ಕೂಟ ವ್ಯವಸ್ಥೆ ಉಳಿಯಲು ಕೇಂದ್ರದ 
ಮಧ್ಯಪ್ರವೇಶ ಬೇಕಿದೆ; ಕೈಗೊಳ್ಳಬೇಕಾದ ಎಲ್ಲ ನೀರಾವರಿ ಯೋಜನೆಗಳನ್ನು 
ಕಾಲಮಿತಿಯೊಳಗೆ ಪೂರೈಸಬೇಕು ಎಂಬ ಒತ್ತಾಯವನ್ನು ಇಟ್ಟರು. 

ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಕಾವೇರಿ ಐತೀರ್ಪು ಕುರಿತಂತೆ ಪ್ರಕಟಿಸಿ 


ಕಾನೂನು ನೆಲೆಯಲ್ಲಿಯೇ ಸಾಗುವ ಜಾಣೆ ತೋರಿತು. 1956ರ ಅಂತಾರಾಜ್ಯ 
ನದಿ ನೀರು ವ್ಯಾಜ್ಯಗಳ ಕಾಯ್ದೆ ಸೆಕ್ಷನ್‌ 5 (4)ರ ಅಡಿ ರೂಪುಗೊಂಡ 


1490 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ನ್ಯಾಯಮಂಡಳಿಯ ಅಂತಿಮ ತೀರ್ಪು ಅದು. ಗೆಜೆಟ್‌ನಲ್ಲಿ ಅದು ಪ್ರಕಟವಾಗಿಬಿಟ್ಟರೆ 
ತೀರ್ಪಿನ ಪರಾಮರ್ಶೆಗೆ ಅವಕಾಶವೇ ಇರುವುದಿಲ್ಲ. ಸುಪ್ರೀಂ ಕೋರ್ಟ್‌ ಕೂಡ 
ಅಸಹಾಯಕವಾಗಿಬಿಡುತ್ತದೆ. ಸದ್ಯ ಸಂಬಂಧಪಟ್ಟ ರಾಜ್ಯಗಳ ಅಹವಾಲಿಗೆ ಸಷ್ಟನೆ 
ಕೊಡುವಲ್ಲಿ ಬೇಕಾದ ತಿದ್ದುಪಡಿ ಮಾಡಬಹುದು. ಕಾಲಾವಕಾಶವೂ ಇದೆ. ನ್ಯಾಯ 
ಕೇಳುವ ನೆಪದಲ್ಲಿ ಎದುರಾಳಿಯನ್ನು ಎದುರಿಸಲು ಕಾನೂನು ಹಾದಿಯಲ್ಲಿಯೇ 
ಸಾಗುವ ನಿರ್ಣಯವನ್ನು ಸರ್ಕಾರ ಮಾಡಿದೆ. ಮಧ್ಯಂತರ ತೀರ್ಪು 
ಅನೂರ್ಜಿತಗೊಳ್ಳುವಲ್ಲಿ ಬರಪರಿಸ್ಥಿತಿಯಲ್ಲಿ ನೀರಿನ ಹಂಚಿಕೆ ಬಗ್ಗೆ ಐತೀರ್ಪು 
ಸ್ಪಷ್ಟಪಡಿಸಿಲ್ಲ. ಕರ್ನಾಟಕ ಮತ್ತು ತಮಿಳುನಾಡು ಗಡಿಯಲ್ಲಿ ಅಣೆಕಟ್ಟೆ 
ನಿರ್ಮಾಣವಾದರೂ ತಮಿಳುನಾಡಿಗೆ ನೀರು ಬಿಟ್ಟು ಉಳಿದ ನೀರನ್ನು ವಿದ್ಯುತ್‌ 
ಉತ್ಪಾದನೆ. ಬೆಂಗಳೂರಿಗೆ ಕುಡಿಯುವ ನೀರಿಗೆ ಬಳಸಲು ನ್ಯಾಯಮಂಡಳಿಯಿಂದ 
ಸಮ್ಮತಿ ಪಡೆಯಲು ಪ್ರಯತ್ನಿಸಬಹುದು. ಐತೀರ್ಪಿನ ಮರುವಿಚಾರಣೆಯನ್ನು 
ಸುಪ್ರೀಂ ಕೋರ್ಟ್‌ ಮಾಡುವುದಿಲ್ಲ. ರಾಜ್ಯಕ್ಕೆ ಆಗಿರುವ ಅನ್ಯಾಯದ ವಿರುದ್ಧ 
ಮನವಿ ಸಲ್ಲಿಸಿ ಅನ್ಯಾಯ ಸರಿಪಡಿಸಲು ವಿನಂತಿಸಬಹುದು. ಈ ಹಿನ್ನೆಲೆಗಳಲ್ಲಿ 
ರಾಜ್ಯ ಸರ್ಕಾರ ಸಾಗಿದ ಹಾದಿ ಸೂಕ್ತವೆನಿಸುತ್ತದೆ. 


ಕನ್ನಡ ಗೆಳೆಯರ ಬಳಗ ಮತ್ತು ಕಾರ್ಮಿಕ ಲೋಕ ಸಂಘವು ಕನ್ನಡ 
ಸಾಹಿತ್ಯ ಪರಿಷತ್ತಿನಲ್ಲಿ "ಕಾವೇರಿ ಅಂತಿಮ ತೀರ್ಪು; ಕರ್ನಾಟಕ ರೈತರ ಭವಿಷ್ಯ' 
ಕುರಿತು ಏರ್ಪಡಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ನೀರಾವರಿ ಇಲಾಖೆ ನಿವೃತ್ತ 
ಕಾರ್ಯದರ್ಶಿ ಕ್ಯಾ. ರಾಜಾರಾವ್‌ ಅವರು; ನ್ಯಾಯಮಂಡಳಿ ತೀರ್ಪು ಕಾವೇರಿ 
ನದಿ ನೀರು ಅವಲಂಬಿತ ಪ್ರದೇಶದ ಕೃಷಿ, ಕೈಗಾರಿಕೆ ಅಭಿವೃದ್ಧಿಗೂ ಮಾರಕವಾಗಲಿದೆ. 
ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡುವ ಅಧಿಕಾರ ಪ್ರಾಧಿಕಾರದ ಪಾಲಾಗುತ್ತದೆ. 
ಕರ್ನಾಟಕ ಅಸಹಾಯಕವಾಗಿ ಕೈಕಟ್ಟಿ ಕುಳಿತಿರಬೇಕಾಗುತ್ತದೆ. ತೀರ್ಪಿನಲ್ಲಿ 
ತಮಿಳುನಾಡಿನ ಹಿತವನ್ನೆ ಕಾಯಲು ಆಸಕ್ತಿ ವಹಿಸಲಾಗಿದೆ, ಎಂದು ನುಡಿದರು. 
ಈ ಮಾತಿನಿಂದ ಕರ್ನಾಟಕದ ಹಳೆಯ ಪರಿಸ್ಥಿತಿಯೇ ಮುಂದುವರಿದು, 
ನ್ಯಾಯಾಧಿಕರಣ ಹಿಂದಿನ ಮದ್ರಾಸ್‌ ಪ್ರೆಸಿಡೆನ್ಸಿ ಪಾತ್ರವನ್ನೆ ಮುಂದುವರಿಸಿತೆ? 
ಎಂಬ ಅನುಮಾನವು ವ್ಯಕ್ತವಾಗುತ್ತದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ನ್ಯಾಯ ರಾಜಕೀಯ 
ಒತ್ತಡದ ಹಂಗಿಗೊಳಗಾಗಬಾರದು ಎಂಬುದು ಮಧಿತಾರ್ಥ. 


ಕಾವೇರಿ ಐತೀರ್ಪಿನಿಂದಾಗಿ ನಾಗರಹೊಳೆ, ಚಂಡಿಪುರ ಅಭಯಾರಣ್ಯಗಳಿಗೂ 
ಅಪಾಯವೆನ್ನುವ ಮಾತೂ ಬಂದಿದೆ. ವಿಶೇಷತಃ ಕಬಿನಿ ಹಿನ್ನೀರಿನ ನೆರೆಯ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1491 


ಅಭಯಾರಣ್ಯಗಳ ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತದೆ. ಕೇರಳದ ವೈನಾಡಿನಲ್ಲಿ ತುಂಬಿದ 
ಮಳ ಬಿದ್ದರೆ ಬನಯೂ "ಶುಂಬಿ ಹರಿಯುತ್ತದೆ. ಹಿನಿ ನೀರು ಸಮೃ ದ್ಹವಾಗುತ್ತದೆ. 
ತಮಿಳುನಾಡು ತಗಾದೆ ತೆಗೆದಾಗ ಕಬಿನಿಯಿಂದ ನೀರಿನ ಭಾಗಿಯಗಳು ತೆರೆದು 
ಳ್ಳಬೇಕಾಗುತ್ತದೆ. ಕಬಿನಿ ನೀರಿನ ಸಂಗ್ರಹ ಶಕ್ತಿ 19.52 ಟಿ.ಎಂ.ಸಿ ಜಲಾಶಯಮಟ್ಟ 
84 ಅಡಿ. ಕಬಿನಿ ಜಲಾಶಯ ನಿರ್ಮಾಣದ ನಂತರ ಆನೆಗಳಿಗೆ ಅಡ್ಡಿಯಾದರೂ 
ಮೇವು-ನೀರು ಸಿಕ್ಕಿತು. ಈ ಅಣೆಕಟ್ಟನ್ನು ಸರಗೂರು ಬಿಟ್ಟು ಬೀಚನಹಳ್ಳಿಯಲ್ಲಿ” 
ಕಟ್ಟಿದ್ದು. ಈ ಅಭಯಾರಣ್ಯಗಳ ಸುಮಾರು 250 ಹೆಕ್ಟೇರ್‌ ಅರಣ್ಯ ಮುಳುಗಲಾಗಿ 
ಅನೆಗಳ ಕಾರಿಡಾರ್‌ ಪೂರ್ಣವಾಗಿ ಕಡಿದು ಹೋಯಿತು, ಕಾಡು ನಾಶವಾಯಿತು. 
ಆನೆಗಳು ಸತ್ತವು. ಇನ್ನು ಕಬಿನಿಯಿಂದ ಕೇರಳಕ್ಕೆ ನ್ಯಾಯಾಧಿಕರಣ ಹಂಚಿಕೆ 
ಮಾಡಿರುವ ನೀರನ್ನು ಆ ರಾಜ್ಯ ಸಂಗ್ರಹಿಸಿಟ್ಟುಕೊಳ್ಳುವ ವ್ಯವಸ್ಥೆ ಮಾಡಿಕೊಳ್ಳುವವರೆಗೆ 
ನೀರು ಕಬಿನಿಗೇ ಬರುತ್ತದೆ. ಕಬಿನಿ ಪ್ರದೇಶದ ಕೃಷಿ ಮತ್ತು ಕುಡಿಯುವ ನೀರಿಗೆ 
ಸರಾಸರಿ ವಾರ್ಷಿಕವಾಗಿ 32 ಟಿ.ಎಂ.ಸಿ ಅಡಿ ನೀರು ಬೇಕು. ಬೆಂಗಳೂರಿಗೆ 
ಕಬಿನಿಯಿಂದ 3 ಟಿ.ಎಂ.ಸಿ ಅಡಿ ನೀರು ಸರಬರಾಜು ಆಗ ತ್ರಿ 
ಐತೀರ್ಪ್ಮ ಜಾರಿಗೊಂಡರೆ (ಜಲಾಶಯ ಸಾಮರ್ಥ್ಯ 19.52ಟಿ.ಎಂ 
ಸೋರೇಜ್‌ 9.8 ಟಿ.ಎಂ.ಸಿ) ಜಲಾಶಯ ಒಣಗುತ್ತದೆ. ಹೀಗೆಯೇ ತಲ ಸ 
ಕಾಡು ಕಡಿಯುತ್ತ ಹೋದರೆ ಕಾವೇರಿ ಜೀವನದಿ ಆಗುವುದಿಲ್ಲ ಎಂಬ ಸೂಚನೆಗಳು 
€ ಎಸ್‌.ರವಿಪ್ರಕಾಶ್‌ ಅವರ ಬರಹವೊಂದರಲ್ಲಿ ಕುಣಿಬನುತ ದಿಸೆಯಲ್ಲಿ 


fl 
4 
©) 
* 9 
ಕ 
4 


10 ಟಿ.ಎಂ.ಸಿ ನೀರು ಬಿಡಬೇಕು. ಇಲ್ಲದಿ ದ್ದರೆ ಮೆಟೂರು ಮ ಶೀಮುಗಳು 
f [ 

ಸಾಯುತ್ತವೆ ಎಂದು ಹೇಳಿರುವ ನಾಯ ಮಂಡಳಿಗೆ ಕಾವೇರಿ ಕಣಿವೆಯ ಪ್ರಾಣಿ 

ಪಕಿಗಳಿಗೂ ನೀರು ಬೇಕು ಎಂಬ ನಿಚಾರೆ ಗ ಇನೂ ಪೀ 


pe ಪ ನ ವಾಸ್ನಿ pS ಣು = ೩ iO 
ಹಂತದ ಯೋಜನೆ ಸಿದ್ಧವಾದಾಗ ತಮಿ: ಭುನಾಡಿನ ಅಂದಿನ ಮುಖ್ಲಿಮಂತ್ರಿ ಶ್ರೀಮಶಿ 
[ [9 ಮ್‌ 
. ಕ್ಸ್‌ ವಾಲ್ಸ್‌ ನ. ಖಿ ದಿ 
ಜಯಲಲಿತಾ ಅವರು ಅದಕ್ತಿ ಕಲ್ಲು ಹಾಕಿದರು, ಎಂದಿ {13.3.07) 
Ke] ಆ [e 
ಇ, ಧಾ TN ಮಿ ~~ ನಂ 0 
ಈ ಅಂಶಗಳಿಂದ ಕಬಿನಿ ಜಲದ ಫಲ ತನಗೆ ಮಾತ್ರ ಬೇಕು ಉಳಿದವರು 
ಮಾ ಇಮ್‌ ಲ ಮಿ ಮೆಲು ( EN Ko ಸಾ 
ವೀರುಗಂಚಿಕಿ ಲಸ ಮಾಡಿಕೊಂಡು ಹೇಳಿದಾಗ ಬಿಡಬೇಕು ಎಂಬ ಸಾರ್ಥ 
[on] 
Nc po ಸಾ ಎನ ಪ್ರಿ ಘಾ Ss PR 
ಮುನೋಬಾವವೇ ಎದು ಕಾಣುಚಂತಿದಿ. ಕರ್ನಾಟಕದ ಸ್‌ಜವುವನು ಓಒಕೂಟದ 
[ee] [¥ ಮ್ಲ ° 


1492 ಕರ್ನಾಟಕ ರೈತ ಚಳವಳಿ-ಸತ್ಯಾಗಹಗಳು 


ಸಂವೇದನೆಯನ್ನು ಶೋಷಿಸುವ೦ಥ ಹುನ್ನಾರಗಳೇ ನಡೆದು ಬರುತ್ತಿವೆ 
ಎನ್ನುವುದಾಗುತ್ತದೆ. ಅಂತೇ ನಮ್ಮ ದನಿ, ಲಾಬಿ, ಸಾಹಸ ದಿಲ್ಲಿಯಲ್ಲಿ ಜೋರಾಗಿಯೇ 
ಕಂಡುಬಂದಾಗ, ಸಾಮರಸ್ಯದ ಹಾದಿಗೆ ತಮಿಳುನಾಡು ಬಂದೀತು ಎನಿಸುತ್ತದೆ. 


ಮಾರ್ಚಿ 13 ರಂದು ರಾಜ್ಯಸಂಸದರ ನಿಯೋಗವು ಮನವಿ ಪತ್ರವನ್ನು 
ನೀಡಲು ಕಾವೇರಿ ಐತೀರ್ಪು ಸಂಬಂಧದಲ್ಲಿ ಮೊದಲ ಬಾರಿಗೆ ಪ್ರಧಾನಿಯವರನ್ನು 
ಭೇಟಿ ಮಾಡಿತು. ಸಂಸದರು ಬೆಳಿಗ್ಗೆ 10 ಗಂಚೆಗೆ ರಾಜ್ಯಸಭಾ ಉಪಸಭಾಪತಿ ಶ್ರೀ 
ಕೆ. ರೆಹಮಾನ್‌ಖಾನ್‌ ಅವರ ಕಚೇರಿಯಲ್ಲಿ ಸಭೆ ಸೇರಿ ಮನವಿ ಪತ್ರವನ್ನು 
ಓದಿದರು. ಬದಲಾವಣೆಯ ಆವಶ್ಯಕತೆ ಏನೂ ಕಾಣದೆ ಪತ್ರಕ್ಕೆ ಸಹಿ ಮಾಡಿದರು. 
ಬೆಳೆಗ್ಗೆ ಹನ್ನೊಂದು ಕಾಲು ಗಂಟೆ ಸುಮಾರಿಗೆ ಪ್ರಧಾನಿ ಶ್ರೀ ಮನಮೋಹನ್‌ಸಿಂಗ್‌ 
ಅವರೊಡನೆ 20 ನಿಮಿಷಗಳ ಕಾಲ ಭೇಟಿ ನಡೆಸಿದರು. 10 ಪುಟಗಳ ಮನವಿ 
ಪತ್ರ ಸಲ್ಲಿಸಿದ ಮೇಲೆ ಮಾಜಿ ಪ್ರಧಾನಿ ಶೀ ಎಚ್‌.ಡಿ.ದೇವೆಗೌಡ, ರಾಜ್ಯಸಭೆಯ 
ಉಪಸಭಾಪತಿ ಶ್ರೀ.ಕೆ. ರೆಹಮಾನ್‌ಖಾನ್‌ ಹಾಗು ಮಾಜಿಕೇಂದ್ರ ಸಚಿವ ಶ್ರೀ 
ಅನಂತಕುಮಾರ್‌ ಶ್ರೀ ವೆಂಕಯ್ಸನಾಯ್ದು ಅವರು ಐತೀರ್ಪುವಿನಿಂದಾಗಿ ರಾಜ್ಯಕ್ಕೆ 
ಉಂಟಾಗಿರುವ ಅನ್ಯಾಯಗಳನ್ನು ವಿವರಿಸಿದರು. ಅಲ್ಲದೆ ಐತೀರ್ಪನ್ನು ಈಗಿರುವ 
ಸ್ವರೂಪದಲ್ಲಿ ಜಾರಿತರುವುದು ಅಸಾಧ್ಯ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ 
ಮಧ್ಯ ಪ್ರವೇಶಿಸಿ ನ್ಯಾಯ ದೊರಕಿಸಿ ಕೊಡಬೇಕು ಎಂದರು. ನಿಯೋಗವು ತನ್ನ 
ಮಾಶಿಗೆ ಪೂರಕವಾಗಿ ಐತೀರ್ಪಿನ ಪುಟ 9, ಕ್ಲಾಸ್‌ 20 ರಲ್ಲಿ : Nothing 
Contained herein Shall! prevent the alteration, amendment or modifica- 
tion of all of or any of the foregoing clauses by agrement between the 
parties - ಪರಸ್ಪರ ಒಪ್ಪಂದದ ಮೂಲಕ ರಾಜ್ಯಗಳು ತೀರ್ಪಿನ ಯಾವುದೇ 
ಅಂಶದ ಪೂರ್ಣ ಅಥವಾ ಭಾಗಶಃ ತಿದ್ದುಪಡಿ, ಪರಿಷ್ಠರಣಕ್ಕೆ ಅವಕಾಶವಿದೆ. 
ಎಂಬ ಹೇಳಿಕೆಯ ಬಗ್ಗೆಯು ಗಮನ ಸೆಳೆದಿತು. ಕರ್ನಾಟಕಪರವಾದ ದಾಖಲೆ, 
ದಸ್ತಾವೇಜು, ಸಾಕ್ಷ್ಯಗಳನ್ನು ನ್ಯಾಯಾಧಿಕರಣವು ಪರಿಗಣಿಸಿಲ್ಪ; ಪೆಸಿಡೆನ್ನಿ- ಆಂಗ್ಲ 
ಸಾಮ್ರಾಜ್ಯದ (ಮದ್ರಾಸ್‌ ಸಂಸ್ಥಾನ), ರೆಸಿಡೆನ್ನಿ (ಸಾಮಂತ ಮೈಸೂರು) ಪ್ರಾಂತದ 
ಮೇಲೆ ಹೇರಿದ 1892 ಮತ್ತು 1924ರ ಅವ್ಯಾಯದ ಒಪ್ಪಂದಗಳನ್ನೆ, ಆಧರಿಸಿ 
ಹೇಳಿದೆ. ಬೆಂಗಳೂರಿನ ಕುಡಿಯುವ ನೀರು ಬಳಕೆಗೆ ಅಂತರ್ಜಲ ಬಳಸಿಕಕೊಳ್ಳಿ 
ಎಂದುಬಿಟ್ಟಿದೆ. ಅದರ ಅಗತ್ಯ 30 ಟಿ.ಎಮ್‌.ಸಿ. ಅಡಿ ಆಗಿದ್ದರೂ 8.75 ಟಿ.ಎಮ್‌ಸಿಗೆ 


ಕಾವೇರಿ: ಜಲವಿವಾದ - ಐತೀರ್ಹು - ಚಳುವಳಿಗಳು 1493 


ನಿಗದಿಮಾಡಿದೆ. ತಮಿಳುನಾಡಿನ ಅಂತರ್ಜಲದ ಲೆಕ್ಕದ ಬಗ್ಗೆ ಚಕಾರವೆತ್ತಿಲ್ಲ. ಏತ 
ನೀರಾವರಿಯಿಂದ ಅರೆನೀರಾವರಿ ಬೆಳೆ ಬೆಳೆದುಕೊಳ್ಳುತ್ತಿದ್ದ ಕಬಿನಿ ರೈತರನ್ನು 
ದಿಕ್ಕುಗೆಡಿಸಿದೆ. ಕೇರಳ ಜಲಾಶಯ ಕಟ್ಟುವ ತನಕ ಕರ್ನಾಟಕಕ್ಕೂ ಸಮವಾಗಿ 
ಹಂಚಬೇಕಿದ್ದ ನೀರಿನ ಪಾಲನ್ನು ತಮಿಳುನಾಡಿಗೆ ಮೀಸಲಿಸಿರಿಸಿ ಪಕ್ಷಪಾತ ಮಾಡಿದೆ. 
ಈ ಕಾರಣಗಳಿಂದ ಕೇಂದ್ರವು ಮಧ್ಯಪ್ರವೇಶಿಸಿ ವಿವಾದ ಬಗೆಹರಿಸಿ ನ್ಯಾಯ 
ದೊರಕಿಸಿಕೊಡಬೇಕು ಎಂದೆಲ್ಲ ಮನವಿ ಇಡಲಾಯಿತು. ಮಾಜಿ ಪ್ರಧಾನಿ 
ಎಚ್‌.ಡಿ.ದೇವೆಗೌಡ, ರಾಜ್ಯಸಭೆ ಉಪಾಧ್ಯಕ್ಷ ಶ್ರೀ.ಕೆ.ಎಚ್‌.ಮುನಿಯಪ್ಪ, ಅಸ್ಕರ್‌ 
ಫರ್ನಾಂಡಿಸ್‌, ಕೇಂದ್ರದ ಮಾಜಿ ಸಚಿವರಾದ ಸರ್ವಶ್ರೀ ಆರ್‌.ಎಲ್‌.ಜಾಲಪ್ಪ, 
ಅನಂತಕುಮಾರ್‌, ಬಸನಗೌಡ ಪಾಟೀಲ್‌ ಯತ್ನಾಳ್‌, ಕೆ.ಬಿ. ಶಾಣಪ್ಪ ಅವರುಗಳು 
ನಿಯೋಗದಲ್ಲಿದ್ದರು. ಈ ನಿಯೋಗಕ್ಕೆ ಪ್ರಧಾನಿ ಶ್ರೀ ಮನಮೋಹನ್‌ಸಿಂಗ್‌ ಅವರು, 
ಜಲಸಂಪನ್ಮೂಲ ಸಚಿವ ಪ್ರೊ। ಸೈಪುದ್ದೀನ್‌ ಸೋಜ್‌ ಅವರೊಡನೆ ಸಮಾಲೋಚಿಸಿ 
ಏನು ಸೂಕ್ತ ಕ್ರಮ ಕೈಗೊಳ್ಳಲು ಬರುತ್ತದೆ ಎಂಬ ಬಗ್ಗೆ ನೋಡುತ್ತೇವೆ ಎಂದು 
ಭರವಸೆ ನೀಡಿದರು. 


ಈ ಸಂದರ್ಭದಲ್ಲಿ ಕಾವೇರಿ ವಿಷಯಕ್ಕೆ ತಮಿಳುನಾಡು ಮತ್ತು ಕೇಂದ್ರ 
ಸರ್ಕಾರಗಳು ರಾಜ್ಯದ ಹಿತಕ್ಕೆ ವಂಚನೆ ಮಾಡಿವೆ ಎಂದು ಎಐಎಡಿಎಂಕೆ ನಾಯಕಿ 
ಶ್ರೀಮತಿ ಜಯಲಲಿತಾ ಅವರು ಉಪವಾಸವನ್ನು ಮಾರ್ಚ್‌ 2ಕ್ಕೆ 
ಆಯೋಜಿಸಿಕೊಂಡು ಐತೀರ್ಪಿನ ಗೆಜೆಟ್‌ ಪ್ರಕಟನೆಗೂ ಒತ್ತಾಯ ಮಾಡಿದರು. 


ಈ ನಡುವೆ ನೀರು ಹಂಚಿಕೆಯಲ್ಲಿ ತಮಗೆ ಅನ್ಯಾಯವಾಗಿದೆ ಎಂದು 
ಕೇರಳದ ಮುಖ್ಯಮಂತ್ರಿ ಶ್ರೀ ವಿ.ಎಸ್‌.ಅಚ್ಚುತಾನಂದನ್‌ ಸರ್ವೋಚ್ಚ ನ್ಯಾಯಾಲಯದ 
ಮೆಟ್ಟಿಲೇರುವ ಬಗ್ಗೆ ಚಿಂತಿಸಲಾಗುತ್ತಿದೆ ಎಂದರು 


ಇದಲ್ಲದೆ ಐತೀರ್ಪಿನ ಲೋಪದೋಷಗಳನ್ನು ಸಂಸದರ ಪಟ್ಟಿಮಾಡಿ 
ಹೇಳಿರುವುದು : ನೀರು ಹಂಚಿಕೆ ಬಳಕೆ ತಮಿಳುನಾಡಿಗೆ, 39.7] ಟಿ.ಎಮ್‌.ಸಿ 
ಅಡಿ ನೀರು ಹೆಚ್ಚುವರಿ ನೀಡಿರುವುದು; ನಿರ್ವಹಣಾ ಮಂಡಳಿ ರಚನೆಯಿಂದ. 
ನಮ್ಮ ರಾಜ್ಯ ನಿರ್ಮಿತ ಜಲಾಶಯದ ನಿಯಂತ್ರಣವು ಅದರ ಕೈಗೆ ಹೋಗುವಂಥದ್ದು 
ತೀವ್ರ ಕ್ರೂರಕ್ರಮ ಎನಿಸುವುದು; 47 ಟಿ.ಎಮ್‌.ಸಿ ಅಂತರ್ಜಲ ಬಳಸುತ್ತಿರುವುದು 
ತಮಿಳುನಾಡು ಹೇಳಿಕೊಂಡಿದ್ದರೂ, ನ್ಯಾಯಾಧಿಕರಣವೇ ಕನಿಷ್ಟ 20 ಟಿ.ಎಮ್‌.ಸಿ 
ಅಡಿ ಅಂತರ್ಜಲವು ಅಲ್ಲಿ ಲಭ್ಯವಿದೆ ಎಂದು ಹೇಳಿಯೂ ಆ ನೀರನ್ನು ಅಂತಿಮ 
ಹಂಚಿಕೆಯಲ್ಲಿ ಪರಿಗಣಿಸದಿರುವುದು; ಕೇರಳದ ನೀರಿನ ಪಾಲು ಸದ್ಯಕ್ಕೆ ಬಳಕೆಯಾಗದೆ 


1494 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ಕಾರಣ ತಿಳಿದು ತಿಳಿದೂ ಅಷ್ಟೂ ನೀರನ್ನು ತಮಿಳುನಾಡಿಗೆ 2ನೇ ಬೆಳೆಗೆ ಹಂಚಿ, 
ಕರ್ನಾಟಕದ ಮೊದಲನೇ ಬೆಳೆಯನ್ನೆ ಕಡೆಗಣಿಸಿ ಪಕ್ಷಪಾತ ಮಾಡಿರುವುದು; 
ಕೃಷಿಗೆ ಹಂಚಿ ಬಾಕಿ ಉಳಿದ ನೀರಿನಲ್ಲಿ 25.31 ಟಿ.ಎಮ್‌.ಸಿ. ನೀರನ್ನು ಜನಸಂಖ್ಯೆ 
ನೆಪದಲ್ಲಿ ತಮಿಳುನಾಡಿಗೇ ನೀಡಿರುವುದು; ಪರಿಸರ ಸಂರಕ್ಷಣೆ ಹೆಸರಲ್ಲಿ 10 
ಟಿ.ಎಮ್‌.ಸಿ ಸಮುದ್ರ ಸೇರುವಂತೆ ತಮಿಳುನಾಡು ನಷ್ಟ ಮಾಡುವಲ್ಲಿ 4 ಟಿ.ಎಮ್‌.ಸಿ 
ನೀರಿನ ಕರ್ನಾಟಕದ ಬಿಡುಗಡೆ, ಅದರ ಮೇಲೆ ಹೇರಿದ ದಂಡವೆನಿಸಿರುವುದ್ದು; 
ಹಿಂದಿನ ಒಪ್ಪಂದಗಳಂತೆ ತಮಿಳುನಾಡಿನ ಅಚ್ಚುಕಟ್ಟನ್ನು ರಕ್ಷಿಸಿ ಕರ್ನಾಟಕದ ಏತ 
ನೀರಾವರಿಯನ್ನು ನಿರ್ಲಕ್ಷಿಸಿರುವುದು; ತಮಿಳುನಾಡಿಗೆ ಶೇ.11ರಷ್ಟು 2ನೇ ಬೆಳೆಗೆ 
ಅವಕಾಶ ನೀಡಿ ಕರ್ನಾಟಕಕ್ಕೆ ಎರಡನೇ ಬೆಳೆಗೆ ಒಂದಿಷ್ಟೂ ಅವಕಾಶ ನೀಡಿರುವುದು; 
ತಮಿಳುನಾಡು ಕೇಳಿದ ಒಟ್ಟು ನೀರಿನಲ್ಲಿ ಶೇ. 80 ರಷ್ಟು ನೀಡಿ, ರಾಜ್ಯದ ಕೆ.ಆರ್‌.ಎಸ್‌. 
ಕಬಿನಿ, ಹೇಮಾವತಿ ಹಾರಂಗಿ, ವರುಣಾ ಹಾಗೂ ಯಗಚಿ ಯೋಜನೆಗಳಿಗೆ ಶೇ. 
40 ರಷ್ಟು ಮಾತ್ರ ನೀರನ್ನು ನೀಡಿರುವುದು; ಜೂನ್‌ನಿಂದ ಸೆಪ್ಪಂಬರ್‌ವರೆಗೆ 
ತಮಿಳುನಾಡಿಗೆ ಬಿಡಬೇಕಾದ 134 ಟಿ.ಎಂ.ಸಿ ನೀರು, ಕೇರಳದ ಪಾಲಿನ 21 
ಟಿ.ಎಂ.ಸಿ ಸೇರಿ 155 ಟಿ.ಎಂ.ಸಿ ಬಿಡುವುದಕ್ಕೆ ಅನೇಕ ವರ್ಷಗಳಲ್ಲಿ ಸಾಧ್ಯವಾಗದೆ 
ಹೋಗುವುದು; ಕರ್ನಾಟಕದ ಏತ ನೀರಾವರಿ ಯೋಜನೆಗಳಿಗೆ ನೀರು ನೀಡದ 
ಕಾರಣ ನೂರಾರು ಕೋಟಿ ರೂ. ವೆಚ್ಚದಿಂದ ನಿರ್ಮಿಸಲಾದ ಯೋಜನೆಗಳನ್ನು 
ಮುಚ್ಚಬೇಕಾಗುವುದು ಇತ್ಯಾದಿ ವಿಷಯಗಳಾಗಿವೆ. ಇವಲ್ಲದೆ ಮೇಕೆದಾಟು ಬಳಿ 
ಜಲಾಶಯ ನಿರ್ಮಿಸಲು ಕರ್ನಾಟಕಕ್ಕೆ ಮಂಜೂರಾತಿ ಕೊಡಿಸಿದರೆ ಸಮುದ್ರ 
ಸೇರಿ ನಷ್ಟವಾಗುವ ಸುಮಾರು 100 ಟಿ.ಎಂ.ಸಿ ನೀರು ಸಂಗಹವಾಗುವುದು, 
ಕಡಿಮೆ ವೆಚ್ಚದಲ್ಲಿ ವಿದ್ಧುತ್‌ ಉತ್ಪಾದಿಸಬಹುದು, ಅದರಿಂದ ಕೇಂದ್ರಕ್ಕೂ ವಿದ್ಯುತ್‌ 
ದೊರೆಯುತ್ತದೆ ಎಂಬೆಲ್ಲ ಅನುಕೂಲಗಳನ್ನು ಪ್ರಧಾನಿಯವರ ಮುಂದೆ ವಿವರಿಸಿದರು, 
ಎಂದೆಲ್ಲ ದಿಲ್ಲಿ ಪ್ರತಿನಿಧಿಯಿಂದ ವರದಿಗೊಂಡಿದೆ (14.3.07 ವಿ.ಕ). ಈ ವರದಿಯಲ್ಲಿ 
ರಾಜ್ಯಕ್ಕೆ ಆಗಿರುವ ಅನ್ಯಾಯವನ್ನು ತೆರೆದು ತೋರಿರುವ ಬಗೆ ಬಹುಗಮನಾರ್ಹ 
ನೆಲೆಯಲ್ಲಿದೆ. 


13.3.07 ರಂದು ಬೆಂಗಳೂರಿನ ವಿಶ್ವನೀಡಂ ಸಂಸ್ಥೆಯಲ್ಲಿ ರಾಜ್ಯ ರೈತ 
ಸಂಘ ಮತ್ತು ಹಸಿರುಸೇನೆ ಏರ್ಪಡಿಸಿದ್ದ ಸಭೆಯಲ್ಲಿ ಐತೀರ್ಪ್ಮು ಖಂಡಿಸಿ 
ರಾಜ್ಯದಾದ್ಯಂತ ನಡೆಯುತ್ತಿರುವ ಚಳುವಳಿಯನ್ನು ಭಾವನಾತ್ಮಕ ನೆಲೆಯಿಂದ 
ಸೈದ್ಧಾಂತಿಕ ನೆಲೆಗೆ ಒಯ್ಯುವ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ತಮಿಳುನಾಡಿನ 


ಕಾವೇರಿ: ಜಲವಿವಾದ - ಐತೀರ್ಹು - ಚಳುವಳಿಗಳು 1495 


ಲಾಬಿಯನ್ನು ಹತಿಕಬೇಕು. ಕನ್ನಡಪರ ಸಂಘಟನೆಗಳೇ ಸೇರಿ ಪ್ರಾದೇಶಿಕ ಪಕ 


ಪಂ ಡು ಸ ಬಲರ ಗೆ ಸೀದಡಡೆನಿ ಎಂಬ ಅಭಿಪ್ರಾಯಗಳೂ ಸಭೆಯಲ್ಲಿ 
ೈಕಮಾದುವು. ಜೊತೆಗೆ ಸ್ಟಾತಂತ್ರ್ಯ ಪೂರ್ವದ ನಮ್ಮ ಎಲ್ಲ ನದಿನೀರಿನ ಒಪ್ಪಂದಗಳು 
ಸ್ರಾತ ತ್ಕ ನಂತರದ ಕಾಲಕ್ಕೆ ಅಸಿಂಧು ಎಂದಾಗಬೇಕು; ರಾಷ್ಟ್ರೀಯ ಜ 
ರೂಪುಗೂಳ್ಳುವವರಿಗೂ ನದಿ ನೀರಿನ ಸಮಸ್ಯೆಯನ್ನು ಕೈಗೊಳ್ಳಬಾ ಮ 
ತೀರ್ಮಾ ನಿಸಬಾರದು »; ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಯುಕ್ತವಾಗಿ ವಿಶೇಷ 
ಯೋಜನೆಗಳಡಿ ಹಣ ತೊಡಗಿಸಿ ಸಮುದ್ದಕ್ಕೆ 'ಹರಿದು ಪಶೋಲ ಾಗುತ್ತಿರುವ ನೀರಿನ 
ಸದಳಕೆ ಹಾಗೂ ಅಂತರ್ಜಲದ ಬಳಕೆಗೆ ಮುಂದಾಗಬೆ ಸೇಕು ಎ೦ಬ ನಿರ್ಣಗಳೂ 


ಆದುವು (ೆ.ಪ್ರ. 14.3.07). 


£ 


ರಾಜ್ಯ ಸಂಸದರಿಗೆ ಪಾನು ಭರವಸೆ ನೀಡಿದಂತೆ ಕರಟಿದಿಕೆಯ 
ಶ್ರೀ ಪವೀಣ್‌ಕುಮಾರ್‌ ಶೆಟ್ಟಿ ಬಣಕ್ಕೆ ನ್ಯಾಯ ದೊರಕಿಸಿಕೊಡುವ ಭರವಸೆ ನೀಡಿದರು. 
ಕನಾ೯ಟಕ ಇಡಿ ದೇಶಕ್ಕೆ ಅದರ್ಶೆರಾಜ್ಯ ಅಂಥ ವರ್ಚಸ್ಸನ್ನು ಮುಂದೆಯೂ 
ಪಾಡಿಕೊಂಡು ಬನ್ನಿ ಎಂದರು. ಕೇಂದ್ರ ಮತ್ತು ರಾಜ್ಯ ಇಡುವ ಯಾವುದೇ 
ದೇಶದ ಏಕತೆ, ಸಮಗತೆಗೆ ಧಕ್ಕೆ ತರಬಾರದು ಎಂಬ ಹಿತಮಡಿಯೂ 
ರದಿತ್ತು. ಶ್ರೀ ಶಿಪರಾಮೇಗೌಡ ನತ್ಯ ತ್ವದ ರಕ್ಷಣಾ ವೇದಿಕೆಯ ಇನ್ನೊಂದು 
ಬಣಿವು ಶ್ರೀ ಬಿ.ಕೆ.ಹರಿಪ್ರಸಾದ್‌, ಸಚಿವ ಅಸ್ಕರ್‌ ಫರ್ನಾಂಡಿಸ್‌ ಮತ್ತು 
ಕೆ.ಎಚ್‌.ಮುನಿಯಪ ಅವರೊಜಗೂಡಿ ಪಧಾನಿಯವರೊಡನೆ ಭೇಟಿಮಾಡಿದರು. 
ಕಾವೇರಿ ಐತೀರ್ಪಿನ ವಿರುದ್ದ ರಾಜ್ಯದಲ್ಲಿ ನಡೆದಿರುವ ಅಹಿಂಸಾಶತ್ನಕ 


ಬ ಕ 
ಗ್ರೇ 


ಶಾಂತಿಯುತ ಆಂಧೋಳನ ಕುರಿತು ಪ್ರಧಾನಿಯವರು ಅಭಿನಂದನೆ ಸಲ್ಲಿಸಿದರು. 


) 


ಮತು 
pe] 


Ch 


ಆಲಿಸಿ, ಶಾಂತಿಯ ಹೋರಾಟಕ್ಕೆ ಮೆಚ್ಚುಗೆ ಗ ಷ್ಟ ಭರವಸೆ ಕೊಬ್ಬರೆ? 
ಲ, ಸಂಧಾನದ ಮೂಲಕ ವಿವಾದ ಪರಿಹರಿಸಿಕೊಳ್ಳಬೇಕು. 
ಆದಕ್ಕೆ ಬೇಕಾದ ಮಾನಸಿಕ ಸಿದ್ದತೆ ಸಂಬಂಧಿಸಿದ ರಾಜ್ಯಗಳ ನಾಯಕರಲ್ಲಿ 
ಆದರೆ ಕೇಂದ್ರವು ಒಮ್ಮತ ಮೂಡಿ ಸುವಲ್ಲಿ ನೆರವಾಗುತ್ತದೆ ಎಂಬುದು ಪ್ರಧಾನಿಯವರ 
ವರ್ತವಾ ಸೂಚನೆಯಲ್ಲಿರಬಹುದೇ? ಎಂದೆನಿಸುತ್ತದೆ. ಇದರ ಜೊತೆಗೆ ಈ ರಾಜ್ಯಗಳ 
a ನಾಯಕರ ಕೃಷಿ ಜ್ಞಧೆ ಆಯ್ದ ಜನಪ್ಪತಿನಿಧಿಗಳ ಕೂಟವೂ ಸೇರಿ ಸಮಾಲೋಚಿಸಿ 
ರ್ಧಾರಕ್ಕೆ ಹಿಮ ದುಕೊ ುಡುಕೊಳ್ಳಲು ಅವಕಾಶವಾದೀತು. 


ಯಲಿರ 
ತಜ್ಞ 


1406 ಕರ್ನಾಟಕ ರೈತ ಚಳವಳಿ-ಸತ್ಕಾಗ್ರಹಗಳು 


ತಿರುವಣ್ಣಾಮಲೈಯಿಲದ (19.3.07 ರಂದು ವರದಿಗೊಂಡಿರುವಂತೆ) 
ತಮಿಳುನಾಡು ಮುಖ್ಯಮಂತ್ರಿ ಶ್ರೀ ಎಂ.ಕರುಣಾನಿಧಿ ಅವರು, ಕರ್ನಾಟಕವೇನು 
ಪರದೇಶವಲ್ಲ. ಕನ್ನಡಿಗರು ನಮ್ಮ ಸಹೋದರರಿದ್ದಂತೆ. ಕಾವೇರಿ ವಿವಾದವನ್ನು 
SN ಕಾನೂನು" ರೀತ್ಯಾ ಬಗೆ ಹರಿಸಿಕೊಳ್ಳುವುದು ನಮ್ಮ ಫಯ. 
ಕರ್ನಾಟಕ ತಮಿಳುವಾಡು, ಅಂದ್ರಪದೇಶ, ಹಾಗೂ ₹ ಫೀರಥದ ನಡುವೆ ಒಗ್ಗಟ್ಟು 
ಸೌಹಾರ್ದಯುತ ಸಂಬಂಧ ಮುಖ್ಯ. ತಮಿಳು, ಕನ್ನಡ, ತೆಲುಗು ಹಾಗೂ 
ಮಲೆಯಾಳಿ ವಿವಿಧ ಭಾಷೆಗಳೇ ಆದರೂ ದ್ರಾವಿಡ ಜಾಶಿಗೆ ಸೇರಿದವು. ನಮ್ಮೊಳಗೆ 
ಆಂತರಿಕ ಕಲಹಕ್ಕೆ ಅವಕಾಶ ಆಗುವುದು ಬೇಡ. ಅಂತಾರಾಜ್ಯ ಜಲವಿವಾದಗಳಿಗಾಗಿ 
ಸಹೋದರರಂತಿರುವ ಈ ರಾಜ್ಯಗಳ ಜನರು ಇಬ್ಬಾಗವಾಗುವುದು ಬೇಕಿಲ್ವ ಕರ್ನಾಟಕ 
ಹಾಗೂ ಕೇರಳ ಜನತೆ ಹಂಸೆಗಿಳಿದರೆ ನಾವೂ” ಪ್ರತೀಕಾರಕಿ ಿಳಿಯಬೇಕಾಗುತ್ತದೆ. 
ಕಾನೂನು ಮಾರ್ಗದಲ್ಲಿ ಜಲವಿವಾದ ಬಃ ಗೆಹರಿಸಿಕೊಳ್ಳ: ನೇಕು, ಎಂದೆಲ್ಲ ಹೇಳರುವುದು 
ವರದಿಗೊಂಡಿದಬೆ. 


4 
೫ 
4 
2 
[3 
[ye 


ಜೊತೆಗೆ ಹ೦ಸೆಯ ಮಾತು ಸೌಹಾರ್ದ ಬಯಸುವವರ ಬಾಯ ) 
ಹೀಗೆ ಸಂಧಾನಕ್ಕೆ ಸಿದ್ದ ಎಂಬ ಸೂಚನೆಕೊಟಬ್ಬವರು Fy ರಾಜಕೀಯ 
ಹಿನ್ನೆಲೆಯಲ್ಲಿ ಮಾತು 'ಬದಲಿಸಿಕೊಂಡದ್ದೂ (213.07) ಅವರ ಹೇಳಿಕೆಯ 
ಇನೊ ೦ದು ಮುಖವಾಗಿ ಬಂದಿತು. ಪ್ರಶೀಕಾರಕ್ಕೂ ಸಿದ್ದ ಎನ್ನುವ ಮಾತು 
ಸೌಕು ಸ ಸಿದ್ದಿಗೆ ತಕ್ಕುದಲ್ಲ; ಹೆವಿಸುತ ತ್ರದೆ. 


$s 
qd 
[a 
CL 
[98 
[a] 
8 
9) 


ಇಲ್ಲಿ ಸಂಧಾನಕ್ಕೆ ಶ್ರೀ ಕರುಣಾನಿಧಿಯವರ ಒಲವಿನ ಮಾತು 
ಯಲ್ಲಿ 


ಮಾನ್ಯ ಮುಖ್ಯಮಂತ್ರಿ ಶ್ರೀ. ಎಚ್‌,ಡಿ.ಕುಮಾರಸ್ವಾಮಿಯವರು ಕಾನೂನು 
ಹೋರಾಟಕ್ಕೂ ಸಿದ್ಧವಿರುವುದಲ್ಲದೆ ಕಾ ಕಾವೇರಿ ಸಃ ಸ್ವೈಯ ಬಿಕ್ಕಟ್ಟನ್ನು ನ್ಯಾಯಾಲಯದ 
ಹೊರಗೆ ಪರಿಘರಿಸುವ ಸಲುವಾಗಿ ತಮಿಳುನಾಡಿನೊಂದಿಗೆ ನೇರವಾಗಿ ಮಾತುಕತೆಗೆ 
ಸಿದ್ದ ಎಂದರು. ತಮಿಳುನಾಡಿನ ಮುಖ್ಯಮಂತ್ರಿ ಶ್ರೀ ಎಂ.ಕರುಣಾನಿಧಿಯವರೊಡನೆ 
ದೂರವಾಣಿಯಲ್ಲಿ ಮಾತನಾಡುವ ವಲ್ಲಿ” ಕಾವೇರಿ ವಿಷಯ ಚರ್ಚೆಗೆ ಬಂದದ್ದು, 
ರಾಜ್ಯಕ್ಕೆ ಆಗಿರುವ ಅನ್ಯಾಯ ಬದ ಬಗ್ಗೆ ವಿವರಿಸಿದ್ದು, ಶ್ರೀ ಕರುಣಾನಿಧಿ ಅವರು 
ಸಕಾರಾತ್ಮಕವಾಗಿ ಸಂದಿಸಿದ್ದು, ಹಾಗೂ ಅವರೊಡನೆ ಮಾತುಕತೆಗೆ ತೆರಳುವ 
ಮುನ್ನ ರಾಜ್ಯದ ಪ್ರಮುಖ ನಾಯಕರು, ನೀರಾವರಿ ಹಾಗೂ ಕಾನೂನು ತಜ್ಞರೊಂದಿಗೆ 
ಸಮಾಲೋಚನೆ ನಡೆಸುವ ಬಗ್ಗೆ, ಕಾವೇರಿ ನದಿ ವಿವಾದವನ್ನು ನ್ಯಾಯಾಂಗದ 
ಹೊರಗೆ ಬಗೆಹರಿಸುವ ವಿಶ್ನಾಸ, ಸೂಕ್ಷ್ಮ ವಿಚಾರಗಳನ್ನು ಕೆರಳಿಸದೆ, ರಾಜಕೀಯ 
ಮರೆತು ಸೌಹಾರ್ದದಿಂದ ನಡೆಯುವ ಬಗ್ಗೆ, ವಿವಾದ ಬಗೆಹರಿಯುವರೆವಿಗೆ 
ಅಂತಿಮ ಅಧಿಸೂಚನೆ ಹೊರಡಿಸದಂತೆ ಎಧಾನ ಮಂಡಲದ ಉಭಯಸದನಗಳು 


asl) 


ಕಾವೇರಿ: ಜಲವಿವಾದ - ಐತೀರ್ಷ - ಚಳುವಳಿಗಳು 1497 


ಕೈಗೊಂಡ ಸರ್ವಾನುಮತದ ನಿರ್ಣಯವನ್ನು ಕೇಂದ್ರ ಸರ್ಕಾರಕ್ಕೆ ಶೀಘ್ರವೆ 
ಕಳುಹಿಸಿಕೊಡುವ ಬಗೆಗೆಲ್ಲ ತಿಳಿಸಿದುದು ಮಾರ್ಚಿ ಅಂತ್ಯದೊಳಗೆ ಶ್ರೀ ಕರುಣಾನಿಧಿ 
ಹಾಗೂ ಶ್ರೀಮತಿ ಜಯಲಲಿತಾ ಅವರನ್ನು ಭೇಟಿ ಮಾಡುವ ಬಗ್ಗೆಯೂ ತಿಳಿಸಿದುದು 
ಕೂಡ ವರದಿಗೊಂಡಿದೆ (21.3.07). ಶ್ರೀ ಕುಮಾರಸ್ವಾಮಿಯವರ ಮಾತಿನಲ್ಲೂ 
ಸೌಹಾರ್ದ ರೀತಿಯಲ್ಲಿ ಕೊಡು-ಕೊಳ್ಳುವಿಕೆಯಿಂದ ಉಭಯ ರಾಜ್ಯಗಳು 
ನಡೆದುಕೊಳ್ಳಬೇಕಾದ ಅವಶ್ಯಕತೆಯು ವ್ಯಕ್ತವಾಗಿದೆ. 


ಚೆನ್ನೈನಲ್ಲಿ 21.3.07ನೇ ಬುಧವಾರದಂದು ತಮಿಳುನಾಡು ಮುಖ್ಯಮಂತ್ರಿ 
ಶ್ರೀ ಕರುಣಾನಿಧಿಯವರು ಮಾತನಾಡುತ್ತ ಕಾವೇರಿ ನೀರು ಹಂಚಿಕೆ ತೀರ್ಪಿನ 
ಕುರಿತು ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಎಚ್‌.ಡಿ.ಕುಮಾರಸ್ವಾಮಿಯವರೊಡನೆ 
ಚರ್ಚಿಸುವ ಪ್ರಸ್ತಾವವೇ ಇಲ್ಲ ಎಂದಿದ್ದಾರೆ. ತಿರುವಣ್ಣಾಮಲೈಯಲ್ಲಿ (19.3.07) 
ಶ್ರೀ ಕರುಣಾನಿಧಿಯವರು ತಾವೇ ಆಡಿದ ಮಾತಿಗೆ ವಿರುದ್ಧವಾಗಿ ಹೇಳಿದ 
ಮಾತಿದಾಗಿದೆ. ಇದೇ ಬುಧವಾರದಂದು ಸಂಸತ್ತಿನಲ್ಲಿಯೂ ತಮಿಳುನಾಡು ಸದಸ್ಸರು 
ತಮಿಳುನಾಡು ಲೋಕೋಪಯೋಗಿ ಸಚಿವ ದುರೈೆ ಮುರುಗನ್‌ ನೇತೃತ್ವದ ನಿಯೋಗವು 
ಕರ್ನಾಟಕದ ವಿರುದ್ಧ ದೂರು ನೀಡಿ, ಅಧಿಸೂಚನೆ ಹೊರಡಿಸದಿರಲು ಕೇಂದ್ರದ 
ಮೇಲೆ ಒತ್ತಡ ಹೇರಿ, ತಮಿಳುನಾಡಿನಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ 
ಸಮಸ್ಯೆಯನ್ನು ಹುಟ್ಟುಹಾಕಿದೆ, ಎಂದು ಹೇಳಿತು. ತಮಿಳುನಾಡಿನ ಲಾಬಿಯನ್ನು 
ಕೇಂದ್ರದ ಮಟ್ಟದಲ್ಲಿ ತಮಿಳುನಾಡು ರಾಜಕಾರಣಿಗಳು ಮತ್ತಷ್ಟು ಹೆಚ್ಚಿಸುವ 
ಪ್ರಯತ್ನವನ್ನು ಮಾಡುತ್ತಿದ್ದರು. ಅಂತಿಮ ತೀರ್ಪಿನ ಅಧಿಸೂಚನೆ ಹೊರಡಿಸಬೇಕೆಂದು 
ಶ್ರೀಮತಿ ಜಯಲಲಿತಾ ಅವರ ನೇತೃತ್ವದಲ್ಲಿ ಬುಧವಾರ ಎ.ಐ.ಎ.ಡಿ.ಎಂ.ಕೆ 
ಕಾರ್ಯಕರ್ತರು ತಮಿಳುನಾಡಿನ ಎಲ್ಲಾ ಜಿಲ್ಲಾ ಕೇಂದಗಳಲ್ಲಿ ಚೆನ್ನೈ ಹೊರತುಪಡಿಸಿ 
ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು. 

ಈ ಅಂಶಗಳು ಸ್ಪಷ್ಟವಾಗಿ ಕೇವಲ ತಮಿಳುನಾಡಿಗೇ ಆಗಿರುವ ಅನುಕೂಲದ 


ಪ್ರಶಿದ್ಧನಿಯಾಗಿ, ತದನುಗುಣ ಜಾರಿಗೆ ಆತುರ ತೋರುವಂತಿದೆ. ಅಲ್ಲದೆ ರಾಜಕೀಯ 
ಕಾರಣಗಳೇ, ಸೌಹಾರ್ದದ ನಡೆಯನ್ನು ಮಸಕುಗೊಳಿಸಿರುವುದೂ ಕಾಣುತ್ತದೆ. 


ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಎಚ್‌.ಡಿ.ಕುಮಾರಸ್ವಾಮಿಯವರಂತು, 
ಕಾವೇರಿ ನದಿ ನೀರು ವಿವಾದ ಸಂಬಂಧ ತಮಿಳುನಾಡು ಮುಖ್ಯಮಂತ್ರಿಯವರ 
ಹೇಳಿಕೆಯಿಂದ ಹಿನ್ನಡೆ ಆಗಿಲ್ಲ ಎಂಬ ಆಶಾವಾದವನ್ನೆ ವ್ಯಕ್ಷಪಡಿಸಿದರು. ಅತ್ಯಂತ 


1498 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಸೂಕ್ಷ್ಮ ವಿಷಯವಿದಾದ ಕಾರಣ, ಸೂಕ್ತ ಸಮಯದಲ್ಲಿ ಇದನ್ನೆಲ್ಲ ಪರಿಶೀಲಿಸಿ 
ಹೇಳಬೇಕಿದೆ, ತಮಿಳುನಾಡಿನ ಜೊತೆ ಮುಕ್ತ ಚರ್ಚೆಗೆ ಅವಕಾಶವಿದೆ ಎಂದರು. 


ರಾಜ್ಯದಲ್ಲಿನ ಕಾವೇರಿ ಹೋರಾಟಕ್ಕೆ ಅಮೆರಿಕ ಕನ್ನಡ ಕೂಟಗಳ ಆಗರ 
(ಅಕ್ಕ) ಬೆಂಬಲ ವ್ಯಕ್ತಪಡಿಸುತ್ತ, ತೀರ್ಪಿನ ವಿರುದ್ಧ ನಡೆಯುತಿರುವ ಶಾಂತಿಯುತ 
ಪ್ರತಿಭಟನೆಗೆ ಎಲ್ಲ ಅನಿವಾಸಿ ಕನ್ನಡಿಗರು ಹಾಗೂ ಅಕ್ಕ ಬಳಗದ ಸಂಪೂರ್ಣ 
ಬೆಂಬಲವಿದೆ. ದೈಹಿಕವಾಗಿ ನಾಡಿನಿಂದ ದೂರವಿದ್ದರೂ ಮಾನಸಿಕವಾಗಿ 
ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದೇವೆ ಎಂದೂ ಅಧ್ಯಕ್ಷ ಶ್ರೀ ರಮೇಶ್‌ಗೌಡ 
ಮಡಿದರು. ಇದು ಕನ್ನಡದ ಮನಸ್ಸು ಎಲ್ಲಾದರೂ ಇರಲಿ, ಹೇಗೇ ಇರಲಿ, 
ನಾಡಿಗೆ ಅನ್ಯಾಯವೆನಿಸಿದಾಗ, ತನ್ನ ಮಿಡಿತದ ಬಗೆಯನ್ನು ತೋರಿಸುವ ರೀತಿ 
ಇದೆನ್ನಿಸುತ್ತದೆ. 


ಮಾರ್ಚಿ 26ರ ವೇಳೆಗೆ ನ್ಯಾಯಾಧಿಕರಣದ ಐತೀರ್ಪಿನ ಅನ್ಯಾಯವನ್ನು 
ಖಂಡಿಸಿ ರಾಜ್ಯದಾದ್ಯಂತ ನಡೆದ ಕಾವೇರಿ ಚಳುವಳಿ 50ನೇ ದಿನಕ್ಕೆ ಕಾಲಿಟ್ಟಿತು. 
ರಾಜ್ಯದ ಮೂಲೆ ಮೂಲೆಗೂ ವಿವಿಧ ವಲಯಗಳಿಗೂ ಈ ಚಳುವಳಿ ಹಬ್ಬಿದುದು. 
ರಾಜ್ಯದ ರೈತರ ನೋವಿಗೆ ಕನ್ನಡದ ಕೊರಳು ಸ್ಪಂದಿಸಿದ ಪ್ರಶೀಕ ಈ ಚಳುವಳಿ 
ಆಗಿತ್ತು. ಅಂತೇ ಹೋರಾಟ ನಿರಂತರ ನಡೆದು ಬಂದು ಜೀವಂತಿಕೆ 
ಉಳಿಸಿಕೊಂಡಿದೆ. ಗುರಿ ಈಡೇರಬೇಕಿದೆ ಮೈಸೂರು ಒಂದರಲ್ಲಿಯೇ ಈವರೆಗೆ 
800ಕ್ಕೂ ಮೀರಿ ಪ್ರತಿಭಟನೆಗಳು ನಡೆದು ಬಂದಿವೆ. ಮಂಡ್ಯದಲ್ಲಿ ಹಿಂದಿನ ಕಾವೇರಿ 
ಚಳುವಳಿಯಷ್ಟು ರಭಸದ ಹೋರಾಟವಾಗಲಿಲ್ಲ ಎಂಬ ಅಭಿಪ್ರಾಯವೇನೋ 
ವ್ಯಕ್ತವಾಗಿದೆ. ಆದರೆ ವ್ಯಾಪಕತೆ ನಿರಂತರತೆ, ವೈವಿಧ್ಯತೆ ಅಹಿಂಸಾತ್ಮಕ ನಡೆ 
ಇತ್ಯಾದಿಗಳು ಈವರೆಗಿನ ಚಳುವಳಿಯ ವೈಶಿಷ್ಟ್ಯವೆನ್ನುವಂತಿದೆ. 


ಕೃಷ್ಣಾ-ಕಾವೇರಿ ಸಮನ್ವಯ ಸಮಿತಿಯು 29.3.07 ರಂದು (ಗುರುವಾರ) 
ಬೆಂಗಳೂರಿನಲ್ಲಿ ವಿಚಾರ ಸಂಕಿರಣವನ್ನು ಏರ್ಪಡಿಸಿತ್ತು. ಸಂಕಿರಣದಲ್ಲಿ 
ನ್ಯಾಯಮಂಡಳಿಯ ಅನ್ಯಾಯದ ತೀರ್ಪುನೀಡಿ 50 ದಿನಗಳಾಗಿವೆ. ವಿಧಾನ 
ಮಂಡಲದಲ್ಲಿ ಸರ್ಕಾರ ಈ ಬಗ್ಗೆ ನಿರ್ಣಯ ತೆಗೆದುಕೊಂಡಿಲ್ಲ ಎಂದು ರಾಜ್ಯದ 
ವಿವಿಧ ಕ್ಷೇತೆಗಳ ಮುಖಂಡರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸರ್ಕಾರ ಕಾನೂನಿನ 
ಚೌಕಟ್ಟಿನಲ್ಲಿ ಚಿಂತನೆ ನಡೆಸಬೇಕು. ಏನೇ ಕಾರಣಕ್ಕೂ ತೀರ್ಪನ್ನು 
ಒಪ್ಪಿಕೊಳ್ಳಬಾರದೆಂದು ಸರ್ಕಾರವನ್ನು ಒತ್ತಾಯಿಸಲು ನಿರ್ಣಯವಾಯಿತು. 15 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1499 


) ನ್ಯಾ 
ಪತ್ರಕರ್ತ ಪಾಟೀಲಪುಟ್ಟಪ್ಪ ಮಾಜಿ ಸಚಿವ 
ಹೆಚ್‌.ಎನ್‌.ನಂಜೇಗೌಡ, ಮಾಜಿ ಸಂಸದ ಜಿ.ಮಾದೇಗೌಡ, ರೈತ ಸಂಘದ ಅಧ್ಯಕ್ಷೆ 


ಕೆ.ಎಸ್‌.ಪುಟ್ಟಣ್ಣಯ್ಯ ಕೇಂದ್ರದ ಮಾಜಿ ಸಚಿವ ವಿ.ಶ್ರೀನಿವಾಸ ಪ್ರಸಾದ್‌ 
ಡಿ.ಬಿ.ಚಂದ್ರೇಗೌಡ, ಕ.ಸಾ.ಪ.ದ ಮಾಜಿ ಅಧ್ಯಕ್ಷ ಜಿ.ನಾರಾಯಣ ಮುಂತಾದವರು 


ಪಾಲೊಂಡಿದರು. 
[a [N) 


ಕರ್ನಾಟಕವು ಐತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್‌ನ ಮೊರೆ 
ಹೋಗುತಿರುವಂತೆ ತಮಿಳುನಾಡು ಆ ಹಾದಿಯಲ್ಲಿಯೇ ಸಾಗುವ ಬಗ್ಗೆ ತಮಿಳುನಾಡು 
ಮುಖ್ಯಮಂತ್ರಿ ಶ್ರೀ ಕರುಣಾನಿಧಿಯವರೂ ಹೇಳಿದರು. 


ಕೆ.ಆರ್‌.ಪೇಟೆಯಲ್ಲಿ ಕಾವೇರಿ ಚಳುವಳಿಯ ಮುಂದಿನ ಹೋರಾಟದ 
ರೂಪುರೇಷೆಗಳನ್ನು ನಿರ್ಧರಿಸುವ ಸಲುವಾಗಿ ಚಳುವಳಿಗಾರರ ಸಭೆಯನ್ನು 
ಕರೆಯಲಾಗಿತ್ತು. ಆ ಸಭೆಯಲ್ಲಿ ಮಾಜಿಸಂಸದ ಕಾವೇರಿ ಹೋರಾಟ ಸಮಿತಿಯ 
ಅಧ್ಯಕ್ಷ ಶೀ ಜಿ.ಮಾದೇಗೌಡರು ಮಾತನಾಡುತ್ತ ಕಾವೇರಿ ಜಲವಿವಾದದ ಸಂದರ್ಭದಲ್ಲಿ 
ಜಿಲ್ಲೆಯ ರೈತರ ಹಿತಕಾಯುವಲ್ಲಿ ಕೇಂದ್ರ ಮತ್ತು ರಾಜ್ಯಸರ್ಕಾರಗಳು ವಿಫಲವಾಗಿವೆ. 
ಶ್ರೀ ಬಂಗಾರಪ್ಪನವರನ್ನುಳಿದರೆ ಉಳಿದವರು ಜಿಲ್ಲೆಯ ರೈತರ ಹಿತಾಸಕ್ತಿ ಕಡೆಗಣಿಸಿ 
ರಾತ್ರೋರಾತ್ರಿ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ. ಪ್ರಸಕ್ತ ಕಾವೇರಿ ಚಳುವಳಿಯೂ 
ರಾಜಕೀಯಕರಣಗೊಂದಿದೆ. ಏಪಿಲ್‌ 21 ರಿಂದ ಕಾವೇರಿ ಹೋರಾಟ ಸಮಿತಿಯು 
ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಕಛೇರಿಗಳಿಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ 
ರೂಪಿಸಿದೆ. ಈ ಚಳುವಳಿಯನ್ನು ಬೆಂಬಲಿಸದ ಶಾಸಕರನ್ನು ಫೇರಾವ್‌ 
ಮಾಡಲಾಗುವುದು. ನಮ್ಮ ಹೋರಾಟದ ಬಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು 
ಮುಟ್ಟಬೇಕಾದರೆ ಚಳುವಳಿಯ ದಿಕ್ಕನ್ನು ಬದಲಿಸಬೇಕಿದೆ. ಈ ನಿಟ್ಟಿನಲ್ಲಿ ಕಾವೇರಿ 
ವಿಷಯದಲ್ಲಿ 110 ಕೋಟಿ ರೂ.ಗಳನ್ನು ವಕೀಲರ ಶುಲ್ಕವಾಗಿ ನೀಡಲಾಗಿದೆ. 
ಆದರೂ ಪ್ರಯೋಜನವಾಗಿಲ್ಲ. ಜಿಲ್ಲೆಯ ರೈತರ ಬದುಕು 1924ರ ಹಿಂದಿನ 
ಸ್ಥಿತಿಗೇ ಮರಳುವಂತಿದೆ. ಕಾವೇರಿ ನ್ಯಾಯಮಂಡಳಿ ಐತೀರ್ಪನ್ನು ಕೇಂದ್ರ ಮತ್ತು 
ರಾಜ್ಯ ಸರ್ಕಾರಗಳು ತಿರಸ್ಕರಿಸಿ ಮಾತುಕತೆಯ ಮೂಲಕ ಪರಿಹಾರಕ್ಕೆ 
ಮುಂದಾಗದಿದ್ದರೆ ಕಾವೇರಿ ನದಿಗೆ ಬಿದ್ದು ಆತ್ನಾರ್ಪಣೆ ಮಾಡಿಕೊಳ್ಳುವುದಾಗಿ 
ಹೇಳಿದರು(15.4.07). ಇದರಿಂದ ರೈತ ನಾಯಕರು. ತೀರ್ಪಿನ ಅನ್ಯಾಯಗಳನ್ನು 


1500 ಕರ್ನಾಟಕೆ ರೈತ ಚಳವಳಿ-ಸತ್ಯಾಗಹಗಳು 


ಸರಿಪಡಿಸಲು ಆಗುತ್ತಿರುವ ವಏಳಂಬದತ್ತ ಕೈತೋರುವಂತಿತ್ತು ಪ್ರತಿಭಟನೆಯ 
ತೀವ್ರತೆಯನ್ನು ಮನಗಾಣಿಸುವಂತಿತ್ತು ಕೊನೆಗೆ ಆತ್ಸಬಲಿದಾನದ ಹಂತಕ್ಕೂ ಸಾಗುವ 
ಘೋಷಣೆ ವೀರ ಘೋಷಣೆಯಾಗಿ ಕೆ (ಳಿಸುವಂತಿತ್ತು 


14.4.2007 ನೇ ಶನಿವಾರದಂದು ಮಂಡ್ಯಜಿಲ್ಲಾ ಉಸ್ತುವಾರಿ ಸಚಿವರಾದ 
ಶ್ರೀ ಎನ್‌.ಚಲುವರಾಯ ಸ್ವಾಮಿ ಅವರು ಸರ್ಕಾರದ ಪರವಾಗಿ ತಾತ್ಕಾಲಿಕವಾಗಿ 
ಚಳುವಳಿಯನ್ನು ಕೈಬಿಡುವಂತೆ ಹೋರಾಟಗಾರರಲ್ಲಿ ಮನವಿ ಮಾಡಿದರು. 
ಐತೀರ್ಪಿನಿಂದಾದ ಅನ್ಯಾಯದ ಬಗ್ಗೆ ಸರ್ವೋಚ್ಛ ನ್ಯಾಯಾಲಯದಲ್ಲಿ ವಿಶೇಷ 
ಅರ್ಜಿಯನ್ನು 18.407ರ೦ದು : ಸಲ್ಲಿಸಲಿದೆ. ಹೀಗಿರುವಲ್ಲಿ 'ಠಾವೇರಿ ಚಳುವಳಿಯನ್ನು 
ತೀವಗೊಳಿಸುವುದು ಬೇಡ. ಉದ್ವೇಗದಿಂದ ನ್ಯಾಯದಕ್ಕಿಸಿಕೊಳ್ಳಲು ಸಾಧ್ಯವಿಲ್ಲ 
ಸರ್ಕಾರ ಕಾನೂನು ದೃಷ್ಟಿಯಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಕಾವೇರಿ 
ನೀರಿನ ವಿಚಾರದಲ್ಲಿ ಸರ್ಕಾರ ರೈತರ ಪರವಾಗಿ ಇರುತ್ತದೆ. ಹೀಗಿದ್ದೂ ಪ್ರತಿಭಟನೆ 
ವಪಡೆಸಿದರೆ ತೊಂದರೆ ಮತ್ತು ಸಷವು ಜಿಲ್ಲೆಯ ಜನ ಸರಿಗಲ್ಲದೆ, ಕೇಂದ ಅಥವಾ 
ನಮನುನಾಡಿವವರಗಲು ತಮಿಳುನಾಡಿನವರು ಕೇಳಿದಾಕ್ಷಣಕ್ಕೆ ಫು ಶಿ 


@ 


ಸತಿಯ ಮ ಮುಂದಿನ ಸಜ್ಜಿ ಇಡುತ್ತೇವೆ ಎಂದೆಲ್ಲ ಲ 
4.4.07). 


ಮೇಲಿನ ಉಭಯ ಪ್ರತಿಕ್ರಿಯೆಗಳಲ್ಲಿ, ಒಂದು ಹೋರಾಟದ ಕಾರಣವನ್ನೂ 
ನೀರ್ದೇಶಿಸಿದರೆ, ಸಷ ೦ದು ಸರ್ಕಾರದ ಎಚ್ಚರಿಕೆಯ ನಡೆಯನೂ ನ್ನೂ ಕಳಿಸುತದೆ. 
ಆದರೆ ಉಭಯತ್ತ ರಾಧಾನಕರ ಅಂಶಗಳಿಗೆ ಸಮಸ್ಯೆ : ಪರಿಹಾರ ರಕ್ಕೆ [ANC 
ಸಿಗಬೇಕು ಎಂಬುದು Ky ಆಶಯವಾಗಿ ಕಾಣುತ್ತದೆ. ಶ್ರೀ ಜಿ. ಮಾದೇಗೌಡರು, 
ಕಾಮೇರಿ ನ್ಯಾಂಯಾಧಿಕರಣದ ಶೀರ್ಮೇ ಮ ps 
ವಿಧಾನಮಂಡಲದಲ್ಲಿ ಒಂದು ಸಾಲಿನ ನಿರ್ಣಯ ತೆಗೆದುಕೊಳ್ಳಬೇಕಿತ್ತು. ನಾಯ 
ಸಿಗುವವರಿವಿಗೂ ಕೇಂದದ ಗಮನ ಸೆಳೆಯಲು ಮ ವ ನೀರಾಟ 
ನಡೆಸಲಾಗುತ್ತದೆ. ಯಾವುದೇ ಕಾರಣಕ್ಕೂ ಚಳವಳಿಯನ್ನು ಹಿಂದೆಗೆದುಕೊಳ್ಳುವುದಿಲ್ಲ. 
ಎಂದು ಸಚಿವ ಪ್ರೀ ಚಲುವರಾಯ ಸ್ವಾಮಿಯವರ ಕೋರಿಕೆಗೆ ರ ೫ 
ಹೀಗಾಗಿ ಕಾವೇರಿ ಐತೀರ್ಪು ವಿರುದದ ಚಳುವ 


ಕಾವೇರಿ: ಜಲವಿವಾದ - ಐತೀರ್ಹು - ಚಳುವಳಿಗಳು 1501 


ನ್ಯಾಯಾಧಿಕರಣದ ಮೊರೆ ಹೋಗಲೂ ನಿರ್ಣಯ ಕೈಗೊಂಡರು. ಅವಶ್ಯ ಬಿದ್ದರೆ 
ಸರ್ವೋಚ್ಛ ನ್ಯಾಯಾಲಯಕ್ಕೆ ಹೋಗಲೂ ತೀರ್ಮಾನಿಸಿತು. 


ಈ ನಡುವೆ ಕಾವೇರಿ ಹೋರಾಟ ಕಾವು ಕಳೆದುಕೊಳ್ಳುತ್ತಿದೆಯೇ? ಎಂಬ 
ಭಾವನೆಯೂ ಪ್ರಕಟಗೊಂಡದ್ದುಂಟು. ಸುಮಾರು ಏಪ್ರಿಲ್‌ 17ರ ವರೆಗಿನ 70 
ದಿನಗಳ ಅವಧಿಯಲ್ಲಿ ಐತೀರ್ಪು ವಿರುದ್ಧವಾಗಿ 2 ಸಾವಿರಕ್ಕೂ ಮೀರಿ ನಾನಾ 
ರೀತಿಯಾಗಿ ಪ್ರತಿಭಟನೆಗಳು ರಾಜ್ಯದಲ್ಲಿ ನಡೆದುವು. ಬೆಂಗಳೂರು ನಗರದಲ್ಲಿ 
ಕನ್ನಡಪರ ಸಂಘಟನೆಗಳು ಹಾಗೂ ವಿವಿಧ ಸಂಘ ಸಂಸ್ಥೆ ಗಳು ಮತ್ತು ರೈತರಿಂದ 
500ಕ್ಕೂ ಮೀರಿದ ಸಂಖ್ಯೆಯಲ್ಲಿ ಬಂದ್‌, ಪ್ರತಿಭಟನೆ, ರಸ್ತೆ ತಡೆ, ಉರುಳುಸೇವೆ, 
ಪಾದಯಾತ್ರೆ ಮೂಲಕ ಚಳವಳಿಗಳು ನಡೆದುವು. 10 ಸಾವಿರ ಕೋಟಿ ರೂ. 
ನಷ್ಟವೂ ಆಯಿತೆನ್ನಲಾಗಿದೆ. ಇವೆಲ್ಲ ನಡೆದದ್ದು ಕೃಷಿ ಹಾಗು ಕುಡಿಯುವ ನೀರಿನ 
ಹಂಚಿಕೆಯಲ್ಲಿ ಐತೀರ್ಪಿನಲ್ಲಿ ಮಾಡಿದ ಅನ್ಕಾಯದ ವಿರುದ್ಧವೇ ಆಗಿದ್ದವು. ನಗರ, 
ಗ್ರಾಮ ಎಂಬ ಭೇದವಿಲ್ಲದೆ ರೈತರೊಡನಾಡಿಯಾಗಿ ಸ್ಪಂದಿಸಿದ ಜನತೆಯ ಕಳಕಳಿ 
ಎಲ್ಲರ ಬದುಕಿನ ಪ್ರಶ್ನೆ ಆಗಿತ್ತು ಪ್ರತಿಭಟನೆಗಳು ಬಿಡಿ ಬಿಡಿಯಾಗಿ ನಡೆದು 
ಒಕ್ಕೂಟಬಮ್ಮತ ಹೋರಾಟದ ಪ್ರದರ್ಶನವಾಗಲಿಲ್ಲ ಎಂಬ ಅಭಿಪ್ರಾಯವಿದ್ದರೂ, 
ಜನಜೀವನದ ಎಲ್ಲ ವಲಯದ ಪ್ರಶಿಭಟನೆ, ಸ್ತಂದನೆಗಳು ಎದ್ದು ಕಂಡದ್ದು 
ಗಣನೀಯವಾಗಿಯೇ ಇಚೆ; ರಾಜಕೀಯ ಮುಖಂಡರು, ಆಡಳಿತಾರೂಢರು ಸಾಕಷ್ಟು 
ಸಹಕರಿಸಬೇಕಿತ್ತು ಎಂದುದುಂಟು. ಆದರೆ ವಿಧಾನ ಮಂಡಲದಲ್ಲಿ ರಾಜಕೀಯ 
ಪಕ್ಷಗಳು ಹಾಗೂ ಆಡಳಿತ ಪಕ್ಷವೂ ಈ ದಿಸೆಯಲ್ಲಿ ಚರ್ಚೆ ನಡೆಸಲೇ 
ಇಲ್ಲವೆನ್ನುವಂತಿಲ್ಲ. ಆದರೂ ಹೋರಾಟವು ತೀವಗೊಳ್ಳಬೇಕೆಂಬ ದೃಷ್ಟಿಯಿಂದ, 
ಜೀವಂತವಿರಿಸಬೇಕೆಂಬ ಹಿನ್ನೆಲೆಯಲ್ಲಿ ಪ್ರೇರಕ ರ್ಯಾಲಿಯನ್ನು ಹಾಗು ತೀರ್ಪು 
ವಿರೋಧ ರ್ಯಾಲಿಯನ್ನು ರೈತರು ಮತ್ತು ಕನ್ನಡಪರ ಸಂಘಟನೆಗಳು ದಿಲ್ಲಿಯಲ್ಲಿ 
ಮೇ 1 ರಂದು ನಡೆಸಲು ಏಪಿಲ್‌ 27 ರಂದು ದಿಲ್ಲಿಗೆ ಸುಮಾರು 20 ಸಾವಿರಕ್ಕೂ 
ಮೀರಿದ ಸಂಖ್ಯೆ ಹೋರಾಟಗಾರರು ಪಾಲ್ಗೊಳ್ಳುವಂಥಾಗಿರುವುದು ಗಮನಾರ್ಹ 
ನಡೆ ಎನಿಸುತ್ತದೆ. 


ಇದಷ್ಟೇ ಅಲ್ಲ ವಿವಿಧ ರಾಷ್ಟ್ರಗಳ, ರಾಜ್ಯಗಳ ವಿದ್ಯಾರ್ಥಿಗಳ ಗಮನವನ್ನು 
ರಾಜ್ಯದ ಕಾವೇರಿ ಚಳುವಳಿ ಸೆಳೆಯಿತು ಎನ್ನುವುದೇ ಚಳುವಳಿಯ ಪ್ರಭಾವದ 
ಕುರುಹಾಗಿದೆ. ಮಂಡ್ಯಕ್ಕೆ ಅವರು ಬಂದು ಮಾಹಿತಿ ಪಡೆದದ್ದೂ ಇದಕ್ಕೆ ಸಾಕ್ಷಿ. 
ಶ್ರೀಲಂಕಾ, ನೇಪಾಳ, ಭೂತಾನ್‌, ಅಮೇರಿಕಾ ಮತ್ತು ಛಾರತದ ಮಧ್ಯಪ್ರದೇಶ 


ರು 


ಳ 


1502 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಬಿಹಾರ್‌, ಪಶ್ಚಿಮ ಬಂಗಾಳ, ಹಾಗೂ ಕರ್ನಾಟಕವೂ ಸೇರಿದಂತೆ ಬೆಂಗಳೂರಿನ 
ಐಸೆಕ್‌ - ಸಾಮಾಜಿಕ, ಆರ್ಥಿಕ ಬದಲಾವಣೆ ಅಧ್ಯಯನ ಹಾಗೂ ಸಂಶೋಧನಾ 
ಸಂಸ್ಥೆಯಲ್ಲಿ ತರಬೇತಿಯಲ್ಲಿರುವ 31 ಪಶಿಕ್ಷಣಾರ್ಥಿಗಳು, ಸಿಲ್ಪರ್‌ ಜೂಬಿಲಿ ಪಾರ್ಕಿನಲ್ಲಿ 
ಸುಮಾರು ಎರಡೂವರೆ ತಿಂಗಳಿನಿಂದ ರೈತಹಿತರಕ್ಷಣಾಸಮಿತಿಯು ನಡೆಸುತ್ತಿದ್ದ 
ಸರಣಿ ಧರಣಿಯ ನೆಲೆಗೆ ಬಂದು ಕಾವೇರಿ ನೀರಿನ ಸಮಸ್ಯೆ, ಐತೀರ್ಪಿನಿಂದ 
ಆಗಿರುವ ಅನ್ಯಾಯದ ಕುರಿತು ಮಾಹಿತಿ ಪಡೆದರು. ಸಮಿತಿ ಅಧ್ಯಕ್ಷ ಶ್ರೀ 
ಜಿ.ಮಾದೇಗೌಡರ ಸಮ್ಮುಖದಲ್ಲಿ ಶಾಸಕ ಶ್ರೀ ಕೆ.ಟಿ.ಶ್ರೀಕಂಠೇಗೌಡ ಅವರು ಈ 
ದೀರ್ವಕಾಲದ ಚಳವಳಿಯ ಯಶಸ್ಸಿಗೆ ಕಾರಣವನ್ನು ನೀಡುತ್ತ. ಬೇಸಾಯವೇ 
ಮುಖ್ಯ ಕಸುಬಾಗಿರುವ ಇಲ್ಲಿನ ರೈತರು ಅನ್ಯಾಯದ ತೀರ್ಪಿನ ವಿರುದ್ಧ ಸ್ವಯಂ 
ಪ್ರೇರಿತರಾಗಿ ಚಳವಳಿ ನಡೆಸಿದ್ದಾರೆ. ಸ್ವೀ ರೈತಶಕ್ತಿ ಸಂಘಟನೆಗಳೂ, ವಿವಿಧ 
ರಾಜಕೀಯ ಪಕ್ಷಗಳೂ ಇದರಲ್ಲಿ ಪಾಲ್ಗೊಂಡಿವೆ. ಸರ್ಕಾರವೂ ಕೋರ್ಟಿಗೆ ಅರ್ಜಿ 
ಸಲ್ಲಿಸಲಿದೆ ಎಂದೆಲ್ಲ ಹೇಳಿದೆ. 


ರಾಜ್ಯ ಸರ್ಕಾರವು ಮೂಲದಾವೆ, ವಿಶೇಷ ರಜೆ ಅರ್ಜಿ ಸರ್ವೋಚ್ಛ 
ನ್ಯಾಯಾಲಯಕ್ಕೆ ಸಲ್ಲಿಸಲು, ನ್ಯಾಯಾಧೀಕರಣದಿಂದ ಸಷ್ಟೀಕರಣ, ಮಾರ್ಗದರ್ಶನ 
ಕೋರಿ ಅರ್ಜಿಸಲ್ಲಿಸಲು 19.4.07ರ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ 
ಕೈಗೊಂಡಿತು; ರಾಜ್ಯದ ಪರವಾದಿಸುತ್ತಿರುವ ನ್ಯಾಯವಾದಿ ಫಾಲಿ ವಾರಿಮನ್‌ 
ಸೇತೃತ್ನದ ವಕೀಲರ ತಂಡ ನ್ಯಾಯಾಲಯಕ್ಕೆ ಸಲ್ಲಿಸುವ ಅರ್ಜಿಯ ಕರಡು ಪ್ರತಿಗೆ 
ಒಪ್ಪಿಗೆಯನ್ನು ನೀಡಿತು. ಮೇ 4ರ ಒಳಗೆ ಕರಡು ಪ್ರತಿಯನ್ನು ಸಣ್ಣ ಪುಟ್ಟ 
ಬದಲಾವಣೆ ಮಾಡಿ ಸಲ್ಲಿಸಲೂ ತೀರ್ಮಾನಿಸಿತು. ಐತೀರ್ಪನ್ನು ಅಸಿಂಧುಗೊಳಿಸಲು 
ಸುಪ್ರೀಂಕೋರ್ಟಿನಲ್ಲಿ ಮನವಿಸಲ್ಲಿಸುವ ಬಗ್ಗೆ, ಕೇಂದ್ರಸರ್ಕಾರ, ತಮಿಳುನಾಡು 
ಸೇರಿದಂತೆ ಸಂಬಂಧಿಸಿದ ರಾಜ್ಯಗಳನ್ನು ಪ್ರತಿವಾದಿಯಾಗಿಸುವ ಬಗ್ಗೆಯೂ ಸರ್ಕಾರ 
ಹೇಳಿತು. ತಮಿಳುನಾಡು ಕೂಡ ಇದೇ ಹಾದಿಯಲ್ಲಿತ್ತು. ಕೇರಳವೂ ತೀರ್ಪನ್ನು 
ವಿರೋಧಿಸಿ ಸರ್ವೋಚ್ಛ ನ್ಯಾಯಾಲಯದ ಮೊರೆಹೋಗಲು, ನ್ಯಾಯಾಧಿಕರಣಕ್ಕೆ 
ಸಷ್ಟೀಕರಣ ಅರ್ಜಿ ಸಲ್ಲಿಸಲು ತೀರ್ಮಾನಿಸಿತು. ಕರ್ನಾಟಕವು ದಾಖಲಾತಿಗಳೊಡನೆ 
ಅರ್ಜಿಯಲ್ಲಿ ನ್ಯಾಯಾಧಿಕರಣವು ಐತೀರ್ಪಿಗೆ ಅನುಸರಿಸಿರುವ ವಿಧಾನಗಳು ಗಂಬೀರ 
ಲೋಪಜದೋಷಗಳಿಂದ ಕೂಡಿದ್ದು ಕರ್ನಾಟಕಕ್ಕೆ ಬಾರಿ ಅನ್ಯಾಯ ಮಾಡಲಾಗಿದೆ. 
1924ರ ಅನ್ಯಾಯದ ಮದರಾಸ್‌-ಮೈಸೂರು ಒಪ್ಪಂದವನ್ನು ಪರೋಕ್ಷವಾಗಿ 
ಮುಂದುವರಿಸಿದೆ. ತಮಿಳುನಾಡಿನ ಗ್ರಾಂಡ್‌ ಅಣೆಕಟ್ಟೆ ಕಾಲುವೆಯ ಮೂರು ಲಕ್ಷ 
ಎಕರೆಗಳ ನೀರಾವರಿ ಅಗತ್ಯವನ್ನು 1921ರಲ್ಲಿ ತಮಿಳುನಾಡು 42 ಟಿ.ಎಂ. ಎಂದು 


1503 


ಮ 


ರ್ಷು - ಚಳುವಳಿಗ 


4, 


[ 


ಜಲವಿಬಾದ - ಐತಿ 


A 


ಕಾವೇರಿ. 


ಸ 


ನಸ 


ಲ 
ಸಿ13 ಟಿ.ಎಂ.ಸಿ ಅಡಿ ನೀರ 


ನ್ಯಾಯಾಧಿಕರಣ ಇದನು, 


pe 


ಳಿಗೇರಿ 


J} 


© 
Ne 


ಕರ್ನಾಟಕ ಹಾಜರುಪಡಿಸಿತು. 
5ಟಿಎಂಸಗ 


ಕ 
“ R 
fo 
[I] 
[iP 
34 
PY pe 
ಚ ep 
Bb 
D 6 


8 


pee 
2B 
DANS: 
73 4 
ಖಿ 
Ja 
eo) L. 
* Fp 
B 
3% 
©? n 
af 
Ke 
& 
Kl 
ಆ 
f ನೇ 
3 12 
[8 2 
§ 
[43 
TK )) 
44 
» ೫ 
ರ 
fr 
> 
p ರ 
43 
4 6 


ನೆಗ 


[3 
pe 


ಯೋಜ 


a) 


'ಡಿವೃ 


KY 


ps 


ಯಮ 


EN, 
3.ಐಲಿ.ಸಿ ಏಂಬ ವಾದವ 


[3 


ೀರಿವ ಅಗತ್ಯ 465 


[x 
IS 


ಧಿಕರಣ 


ಸ 
ಟದ್ಲಿ Mut 
ರಿ 


SE) 
Ad 


ನಾಣ ಪತ 


Bu 


rd wd: 
ಪ್ರ 


ನಿ 
ಬ. 


ಅರ್ಜಿ 


ಣರುಗಳು 


ಚೆ 


ಸುಲಿ ಇಂತಿ 


ಈ 


[3 


Np 


ಬೆಲಗಳೂ 


೨ 


i.7 


oli 


ಟಿ.ಏಂ.ಸಿ ಅಡಿ ಎಂದಿ 


ಹಿ 


) 


ಕಿ; 


ದ್‌ ಲ 
NK 


23 


[3 


ತ 


ಐಲಿದು 


೧ಇಬೆಯುತಿದೆ 


( 


ಖಿ 
Ne 
ರಿಶಿ 


Re 
ಬಲಲ 


ಎ 
nd) 


ನೀರು 


( 


ದೆ 


p) 


ಮಾಲದಿ೦ಃ 


poe 
ರ 


1504 ಕರ್ನಾಟಕ ಶೈತ ಚಳವಳಿ-ಸತ್ಯಾಗ್ರಹಗಳು 


ನ್ಯಾಯಾಧಿಕರಣ ಸದಸ್ಯೆ ನ್ಯಾಯಮೂರ್ತಿ (ಳಾದ ಶ್ರಿ ಶೀ ಎನ್‌.ಎಸ್‌.ರಾವ್‌ 
ಹಾಗೂ ಸುಧೀರ್‌ ನಾರಾಯಣ್‌ ನ್ಯಾಯಾಧಿಕರಣದ ಅ ಧ್ಯಕ್ಷ ನ್ಯಾಯಮೂರ್ತಿ 
ಶ್ರೀ ಎನ್‌.ಪಿ.ಸಿ೦ಂಗ್‌ ನಡುವಣ ಭಿನ್ನಾಭಿಷಾಯ ಎಲ್ಲರಲ್ಲಿ bs ಸೃಷ್ಟಿಸಿತ್ತು. 
ಕಾವೇರಿ ಕಣಿವೆಯ ರೈತರ ಕಷ್ಟ ಕಂಡು ಕೇಂದ್ರ ರಾಜ್ಯ ಸರ್ಕಾರಗಳು ನೆರವಿನ 
ಪ್ಯಾಕೇಜ್‌ ಘೋಷಣೆ ಮಾಡುತ್ತಿವೆ. ಆದರೆ ನಿಮ್ಮ ಹ ತೀರ ಮುಜುಗರ 
ಉರಿಟುಮಾಡುತಿದೆ ಮಹಾಸ್ವಾಮಿ ಎಂದು ತಮಿಳುನಾಡಿನ ಪರ ಖ್ಯಾತ ವಕೀಲ 
ಪರಾಶರನ್‌ ರೋಷದಿಂದ ಹೇಳಿದರು. ಸ ಸದಸ್ಯ ನ್ಯಾಯ ಮೂರ್ತಿಗಳು. ವೈಜ್ಞಾನಿಕ 
ಅಧ್ಯಯನ ಮಾಡಿ ವರದಿ ನೀಡಲು ತಜ್ಞರ ಸಮಿತಿಯ ನೇಮಕ ಹಾಗೂ ಅಸೆಸರ್‌' 
ಗಳ ವರದಿಯ ಕುರಿತು ನೀಡಲು ತಜ್ಞರ ಸಮಿತಿಯ ನೇಮಕ ಹಾಗೂ ಅಸೆಸರ್‌ಗಳ 
ವರದಿಯ ಕುರಿತು ರಾಜ್ಯಗಳು ತಮ್ಮ ಅಭಿಪ್ರಾಯವನ್ನು ಹೇಳಿವೆ. ಆ ಬಗ್ಗೆ 
ನ್ಯಾಯಾಧಿಕರಣ ಆರ್ಡರ್‌ ಹೊರಡಿಸಬೇಕ ಕಲ್ಲವೆ? ಸ ಅವರ ಮಾತು. 
ಆ ಆರ್ಡರ್‌ ಬದಲು ಒಂದೇ ಸಲ ಅಂತಿಮ ಐತೀರ್ಪು ಬರಬೇಣೆ ಟಾ 
ಎನ್‌.ಪಿ.ಸಿಂಗ್‌ ಅವರ ಪ್ರತಿಕ್ರಿಯೆ. ಅದಕ್ಕೆ ಶಕ್ತ 
ನ್ಯಾಯಮೂರ್ತಿಗಳು ಮೂವರು ಸಹಿಮಾಡಬೇಳು ಎಂಬುದು ಅಧ್ಯಕ್ಷೆ ಸಿಂಗ್‌ 
ಅವರ ಮಾತು. ಕೊನೆಗೆ ವ್ಯಾಂರು ೭ 
ಸುಧೀರ್‌ ವಾರಾಯಣ್‌, ಹರಾ ಸಮೀ 
ಅಲ್ಲ ಎಂದು ಸೇರಿಸಿದರು. ಇದು ಜು 


ಇನ್ನು ನ್ಯಾಯಾಧಿಕರಣವು 
ನಾಡಿಗೆ 21. 56 ಲಕ್ಷ ಎಕಬೆಗಳೆಗೆ, 
ನೀರನ್ನು ಕೊಡುವಲ್ಲಿ ಆಗಿದ್ದ ನ ೫ ಥು 
ನ್ಯಾಯಾಧಿಕರಣ ಇಂಥ 4 ಾರತಮೃದ್ದ ವು ಇಂಧದೇ ; ಸ hE or 
ಸರಿಯಾಗಿ ನಿರ್ಷಹಿಸಿದೆ. ಆದರೆ ಕಾ ವೇರಿ ನ್ಯಾಯಾಧಿಕರಣವು ಕೇರಳಕ್ಕೆ 4,05, 
ಕರ್ನಾಟಕಕ್ಕೆ 36.48 ತಮಿಳುನಾಡಿಗೆ ಶೇ. 56.6 ಹಾಗೂ ಪುದುಚೇರಿ ಶೇ. 0.9 
ರಷ್ಟನ್ನು ಹಂಚಿಕೆ ಮಾಡಿದೆ. ಕರ್ನಾಟಕಕ್ಕೆ 1972ರ ವೇಳೆಗೆ ಪರಿಗಣಿಸಿದ್ದು ನೀರಾವರಿ 
ಪ್ರದೇಶ 6.82 ಲಕ್ಷ ಎಕರೆಯಾದರೆ ಅದರ ನಾಲ್ಕುವರೆಯಷ್ಟು ತಮಿಳುನಾಡು - 
ಪುದುಚೇರಿಗೆ, ಕೇರಳಕ್ಕೆ 53 ಸಾವಿರ ಎಕರೆಗೆ ಮಾತ್ರ ನಿಗದಿ ಮಾಡಿತ್ತು. ಈಗ 
ಕರ್ನಾಟಕಕ್ಕೆ 18.85 ಲಕ್ಷ ಎಕರೆ Wr ಪ್ರದೇಶ ಎಂದು ಪರಿಗಣಿಸಿದರೂ, 
ಇದರ ಪ ಕ್ಕೂ ಮೀರಿದ ಪ್ರದೇಶ ನೀರಾವರಿಗೆ ಸೀಮಿತಗೊಳ್ಳಬೇಕಾಗಿದೆ. 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1505 


ಅದೇ ತಮಿಳುನಾಡಿಗೆ ಶೇ. 90 ರಷ್ಟು ಭತ್ತದ ಬೆಳೆಗೆ ಶೇ. 11 ರಷ್ಟು ಎರಡು ಬೆಳೆ 
ಪ್ರದೇಶವಾಗಿ ನೀರಾವರಿ ಪರಿಗಣನೆ ಮಾಡಲಾಗಿದೆ. ಕರ್ನಾಟಕಕ್ಕೆ ಅಂಥ 
ಎರಡುಬೆಳೆಗೆ ಯಾವ ಅವಕಾಶವನ್ನು ನೀಡಿಲ್ಲ. ತಮಿಳುನಾಡಿನ ಬತ್ತದ ಬೆಳೆಗೆ 
22.26 ಲಕ್ಷ ಎಕರೆ ನೀರಾವರಿಯಿಂದ ಭತ್ತದ ಬೆಳೆಗೆ ಅವಕಾಶ ನೀಡಿ ಕರ್ನಾಟಕಕ್ಕೆ 
2.45 ಲಕ್ಷ ಎಕರೆಗೆ ಮಾತ್ರ ಅಂಥ ಸೌಲಬ್ಯ ನೀಡಿರುವಲ್ಲಿ ನ್ಯಾಯದ ಮಾತೆಲ್ಲಿದೆ! 
ಅಂತೂ ಸರ್ವಸಮ್ಮತ ಪರಿಹಾರ ಕಾವೇರಿ ನೀರು ಹಂಚಿಕೆಯ ವಿವಾದಕ್ಕೆ ಹೀಗಾದರೆ 
ದೊರಕುವುದೆಲ್ಲಿ! ಈ ಬಗ್ಗೆ ಎಲ್ಲಕ್ಕೂ ನ್ಯಾಯಾಧಿಕರಣದಿಂದ ಸ್ಪಷ್ಟೀಕರಣ. 
ಮಾರ್ಗದರ್ಶನ ಕೋರಿ 26.4.07 ರಂದು ರಾಜ್ಯ ಸರ್ಕಾರ ಅರ್ಜಿಸಲ್ಲಿಸಲು 
ಸಚಿವ ಸಂಪುಟ ತೀರ್ಮಾನಿಸಿತು. ಅಡೋಕೇಟ್‌ ಜನರಲ್‌ ಶ್ರೀ ಉದಯ ಹೊಳ್ಳ 
ಅವರೂ ಈ ಸಭೆಯಲ್ಲಿ ಹಾಜರಿದ್ದರು. ನ್ಯಾಯಾಧಿಕರಣವು ಮೇಲಿನ ಅಂಶಗಳಲ್ಲದೆ 
ಬರ, ಜಲಾನಯನ ಪ್ರದೇಶ ಜನಸಂಖ್ಯೆ, ಒಟ್ಟು ಜಲದಿಳುವರಿಗೆ ರಾಜ್ಯದ ಕೊಡುಗೆ 
ಕುರಿತೂ ಗಮನಿಸಿದ್ದರೆ 740 ಟಿ.ಎಂ.ಸಿ ಅಡಿಗಳ ಪೈಕಿ. ಕರ್ನಾಟಕಕ್ಕ ಹೆಚ್ಚು 
ಕೊಡಬೇಕಾಗಿತ್ತು ಅಂದರೆ 388.5 ಟಿ.ಎಂ.ಸಿ ಅದಕ್ಕೆ ಒದಗಬೇಕಾಗಿತ್ತು; 
ತಮಿಳುವಾಡುವಿಗೆ 313 ಟಿ.ಎಂ.ಸಿ ಪಾಂಡಿಚೇರಿಗೆ 38.5 ಟಿ.ಎಂ.ಸಿ ನೀರು 
ಬಿಡಬೇಕಾಗಿತ್ತು. ಅದಾಗದೆ ಕರ್ನಾಟಕ್ಕೆ ಭಾರಿ ಅನ್ಯಾಯವಾಗಿದೆ ಎಂಬ 
ಅಭಿಪ್ರಾಯಗಳು ಪ್ರಕಟವಾದುವು. 


ತಮಿಳುನಾಡು ಐತೀರ್ಪಿಗೆ ಸ್ಪಷ್ಟೀಕರಣ ಬಯಸಿ 80 ಪುಟಗಳ ಅರ್ಜಿಯನ್ನು 
ಹಾಗೂ ಕರ್ನಾಟಕಕ್ಕೆ ಅಮುವಾಗದ ಕೆಲ ಸಲಹೆಗಳನ್ನು ನೀಡಿತ್ತು. ಕರ್ನಾಟಕಕ್ಕೆ 
ಸುಮಾರು 45 ಟಿ.ಎಂ.ಸಿ ನೀರನ್ನು ಯೋಜನೆಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ 
ಹಂಚಲಾಗಿದೆ. ಆ ಪ್ರಮಾಣವನ್ನು ತಗ್ಗಿಸಿ ತನಗೆ ಆ ಪಾಲನ್ನು ನೀಡಲೂ 
ನ್ಯಾಯಾಧಿಕರಣವನ್ನು ಕೋರಿತು. ಕಾವೇರಿ ನೀರು ನಿರ್ವಹಣಾ ಮಂಡಳಿ ಹಾಗು 
ಆದರ ಅಧೀನದ ಕಾವೇರಿ ನೀರು ನಿಯಂತ್ರಣ ಸಮಿತಿ, ಸಂಬಂಧಿಸಿದ ರಾಜ್ಯಗಳ 
ಸಮ್ಮತಿ ಇಲ್ಲದೆ ಕಾವೇರಿ ಕೊಳ್ಳದ ಯಾವುದೇ ರಾಜ್ಯ ಹೊಸ ಜಲಾಶಯಗಳನ್ನು 
ನಿರ್ಮಾಣ ಹಾಗೂ ನೀರಾವರಿ ವಿಸ್ತರಣೆಗೆ ನಿರ್ಬಂಧವಿರಬೇಕು; ಕಾವೇರಿ 
ಜಲಾಶಯಗಳ ತೂಬು ನಿರ್ವಹಣೆಯ ಹೊಣೆ ಕಾವೇರಿ ನೀರು ನಿಯಂತ್ರಣ 
ಸಮಿತಿಗೆ ಮಾತ್ರ ಇರಬೇಕು; ಈ ಬಗ್ಗೆ ಉಲ್ಲಂಘಿಸುವ ರಾಜ್ಯವು ದಂಡರೂಪದ 
ಪರಿಹಾರ ಕಟ್ಟಿಕೊಡಬೇಕು; ಕೇರಳಕ್ಕೆ ಹಂಚಿರುವ ನೀರಿನಲ್ಲಿ 16 ಟಿ.ಎಂ.ಸಿ. 
ಖೋತಾ ಮಾಡಿ ತಮಿಳುನಾಡಿಗೇ ನೀಡಬೇಕು. ಏಕಪಕ್ಷೀಯವಾಗಿ ಕಟ್ಟಿದ 


1506 ಕರ್ನಾಟಕ ಥೈತ ಚಳವಳಿ-ಸತ್ಯಾಗ್ರಹಗಳು 


ಹೇಮಾವತಿ ಜಲಾಶಯ ಹಾಗೂ ಅದರ ಅಡಿ ವಿಸ್ತರಿಸಿದ ನೀರಾವರಿಗೆ 
ನ್ಯಾಯಾಧಿಕರಣ ಮಾನ್ಯತೆ ನೀಡಿದ್ದು ಸೂಕ್ತವಲ್ಲ; 1974ರ ಮುನ್ನ ತಮಿಳುನಾಡು 
ಅಭಿವೃದ್ಧಿ ಪಡಿಸಿದ್ದ ಹಲವು ನೀರಾವರಿ ಪ್ರದೇಶಗಳನ್ನು ಮಾನ್ಯ ಮಾಡದೆ, 
ಕರ್ನಾಟಕದ ಹೇಮಾವತಿ ಜಲಾಶಯದ ಸಂದರ್ಭದಲ್ಲಿ ಮಾತ್ರ 45 ಸಾವಿರ 
ಎಕರೆಗಳ ಏತ ನೀರಾವರಿ ಹೊರತಾಗಿ ಉಳಿದದ್ದಕ್ಕೆಲ್ಲ ಸಮ್ಮತಿ ಸೂಚಿಸಿದ್ದು 
ಸರಿಯಲ್ಲ; ಹೇಮಾವತಿ ಅಚ್ಚುಕಟ್ಟಿಗೆ 43.67 ಟಿ.ಎಂ.ಸಿ ನೀರು ಹಂಚಿಕೆ ಹೆಚ್ಚಾದ 
ಕಾರಣ 23 ಟಿ.ಎಂ.ಸಿಗೆ ಇಳಿಸಬೇಕು; ಕರ್ನಾಟಕದ ಕಾವೇರಿ ಪ್ರದೇಶದ ಒಣಬೆಳಿಗೆ 
ನಿಗದಿಪಡಿಸಿರುವ ಬೆಳೆ ನೀರನ್ನು 34.98 ಟಿ.ಎಂ.ಸಿ.ಗೆ ಇಳಿಸಬೇಕು; ಅದರ 
7.674 ಲಕ್ಷ ಎಕರೆಗಳ ಮುಂಗಾರು ಭತ್ತದ ಬೆಳೆಗೆ ನಿಗದಿ ಪಡಿಸಿರುವ 147.33 
ಟಿ.ಎಂ.ಸಿ ನೀರಿನ ಪ್ರಮಾಣ ಹೆಚ್ಚಾಯಿತು; ಈ ಕಾರಣ ಇದರಲ್ಲಿ 19.33 ಟಿ.ಎಂ.ಸಿ 
ನೀರನ್ನು ಖೋತಾ ಮಾಡಬೇಕು; ಹಾಗೂ 2.156 ಲಕ್ಷ ಎಕರೆಗಳ ಅರೆ ನೀರಾವರಿ 
ಬೆಳೆಗೆ 40.24 ಟಿ.ಎಂ.ಸಿ ಬದಲು 34.98 ಟಿ.ಎಂ.ಸಿಗಳಿಗೆ ಇಳಿಸಬೇಕು; ಕರ್ನಾಟಕದ 
ಸಣಣ ನೀರಾವರಿಯನ್ನು ನಿಯಂತಿಸುವ ಕ್ರ ಕ್ರಮವನ್ನು ಪ್ರಸ್ತಾಪಿಸಬೇಕಿತ್ಯು ನ್ಯಾಯಾಧಿಕರಣ 
ಮಾನ್ಯ ಮಾಡಿರುವ ಹೆಚ್ಚಿನ ಪ್ರದೇಶದಲ್ಲಿ ಸಣ್ಣ po ದಂತ ನಿರ್ಬಂಧ 
ಹೇರಬೇಕು. ಹಾಗೆ ಮಾಡಿದರೆ ಮಾತ್ರ ಕರ್ನಾಟಕದಿಂದ ಹರಿಯುವ ನೀರಿನ 
ಪ್ರಮಾಣದಲ್ಲಿ 64 ಟಿ.ಎಂ.ಸಿ ಖೋತಾ ಆಗದು; ಕೇರಳದ ನೀರಾವರಿಗೆ ಮೀಸಲಾದ 
27.90 ಟಿ.ಎಂ.ಸಿಯನ್ನು 12.4 ಟಿ.ಎಂ.ಸಿಗೆ ತಗ್ಗಿಸಬೇಕು; ನೀರಿನ ಪ್ರಮಾಣ 
ಪೋಲಾಗದಿರುವಂತೆ ನೀರು ಬಳಕೆಯ ದಕ್ಷತೆಯು ಆಧುನಿಕ ಕಾಮಗಾರಿಗಳನ್ನು 
ಕೈಗೊಂಡ ಮೇಲೆ ಬಹುತೇಕ ಶೇ.60 ರಷ್ಟು ಮಾತ್ರ ಮುಟ್ಟಲು ಸಾಧ್ಯ ಎಂದೆಲ್ಲ 
ತನ್ನ ಸಲಹೆಗಳು, ಆಕ್ಷೇಪಗಳನ್ನು ನಿವೇದನೆಗಳನ್ನು ತನ್ನ ಅರ್ಜಿಯಲ್ಲಿ ಮಂಡಿಸಿದೆ, 
ಎಂದೆಲ್ಲ ವರದಿಯಾಗಿದೆ. (28.4.07). 


ಇದೊಂದು ರೀತಿ ನೇತ್ಯಾತ್ಮಕ ಸಲಹೆಗಳಾಗಿ ಕಂಡುಬರುತ್ತವೆ. ಈ 
ಮಂಡನೆಯಲ್ಲಿ ನ್ಯಾಯಾಧಿಕರಣ ನಿಗದಿ ಮಾಡಿರುವ 419 ಟಿ.ಎಂ.ಸಿ ಗಿಂತಲ್ಲ 
61 ಟಿ.ಎಂ.ಸಿ ಹೆಚ್ಚುವರಿ ನೀರನ್ನು ಕರ್ನಾಟಕ ಕೇರಳದ ಪಾಲಿನಿಂದಲೇ ಕಸಿಯುವ 
ಹುನ್ನಾರ ತೋ ರದೆ. ಇದಲ್ಲದೆ 1924ರಲ್ಲಿ ಅಧಿಕಾರದ ವಾಸನೆಯಲ್ಲಿ ಒಕ್ಕೂಟ 
ವ್ಯವಸ್ಥೆಂ ಯ ಮೇಲೆ ಮೇಲಾಳಿಕೆ ಮಾಡಹೊರಬಂತಿದೆ. ಈ ಹಿಂದೆಯೇ ನ 
ಲ sil ಒಟ್ಟು (526+9) ಟಿ.ಎಂ.ಸಿ. ನೀರು ಒದಗುವ ವಿವಿಧ 

ಭ್ಯ ೯ಗಳಿರುವುದನ್ನು ತೋರಿಸಿದೆ. ಈಗ ಮತ್ತೆ 61 ಟಿ.ಎಂ.ಸಿ ನೀರು 


SR 596 ಟಿ.ಎಂ.ಸಿ ನೀರನ್ನು ಪಡೆದುಕೊಳ್ಳುವಂಥ ಮಂಡನೆ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1507 


ಮಾಡಿರುವುದು ಎದ್ದು ಕಾಣುತ್ತದೆ. ಕರ್ನಾಟಕಕ್ಕೆ ಮತ್ತೆ ಹಿಂದಿನಂತೆ ನಿರ್ಬಂಧಗಳನ್ನು 
ಹಾಕಬೇಕೆನ್ನುವ ಕೋರಿಕೆ ತಮಿಳುನಾಡಿನದಾಗಿದೆ. ಕೇರಳವನ್ನೂ ಅದು ಬಿಟ್ಟಿಲ್ಲ. 
ಹೀಗಿರುವಲ್ಲಿ ಕರ್ನಾಟಕ ತನ್ನ ಮಂಡನೆಯಲ್ಲಿ ಇದಕ್ಕಿಂತಲೂ ಪ್ರಬಲವಾದ 
ವಾದವನ್ನು ಅಂಕಿಅಂಶಗಳ ಸಮೇತ ಮಾಡಬೇಕಿದೆ. ಆಕ್ಷೇಪ, ಸೋರಿಕೆಗಳನ್ನು 
ಸಲ್ಲಿಸಬೇಕಿದೆ. ವಿರೋಧ ಪಕ್ಷದ ನಾಯಕ ಶ್ರೀ ಎಚ್‌.ಕೆ.ಪಾಟೀಲ್‌ ಅವರು, 
ರಾಜ್ಯದ ಜನತೆ ನ್ಯಾಯಾಂಗದ ಮೇಲೆ ಇಟ್ಟಿದ್ದ ಸ ನಂಬಿಕೆಯನ್ನು ಕಾವೇರಿ ಐತೀರ್ಪು 
ತೊಡೆದುಹಾಕಿದೆ. ಶೀರ್ಪಿ ನ ಪ್ರತಿ ಅಂಶದಲ್ಲಿಯು ಅನ್ಯಾಯದ ನೆರಳಿದೆ. ರಾಷ್ಟ್ರೀಯ 
ಜಲನೀತಿ ಮತ್ತು ಮಾನವ ಹಕ್ಕುಗಳ ಅಂಶಗಳನು. ಸ , ಸಷವಾಗಿ ಉಲ್ಲಂಘಿಸಲಾಗಿದೆ 
ಎಂದು ಛಾವೇಠಿ - ಲೋಪಮುದ್ರ' ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಅಭಿಪ್ರಾಯ 
ಪಟ್ಟಿರುವುದು ತಮಿಳುನಾಡಿನ ಮಂಡನೆಯ ಹಿಂದಿನ ಉದ್ದೇಶಗಳಿಗೆ ಕೊಟ್ಟ 
ಎಚ್ಚರಿಕೆಯಂತೆಯೇ ಇದೆ. 


ಕಾವೇರಿಗೆ ಇನ್ನೊಂದು ಹೆಸರು ಪೌರಾಣಿಕವಾಗಿ ಲೋಪಮುದ್ರೆ ಎಂದಿರುವ 
ಕಾರಣ ಈರ್ವರೂ ಪಾರ್ವತಿ ಆಂಶವೇ. ಆದರೆ ಅದನ್ನು ವಿಡಂಬನಾತ್ಮಕವಾಗಿ 
ಐತೀರ್ಪು ಕಾವೇರಿಗೆ ಲೋಪದ ಮುದ್ರೆಯಾಗಿ ಒತ್ತಿರುವ ಸಂಕೇತವಾಗಿ 
ಕಾಣಿಸಿಕೊಂಡಿದೆ, ಎಂಬ ಧ್ದನಿ ಅಲ್ಲಿ ಕೇಳಿಸುತ್ತದೆ. ಹೀಗಾಗಿ ನ್ಯಾಯಾಧಿಕರಣದ 
ಮುಂದಿನ ನಡೆ, ಜನತೆಯ, ನಾಯಕರ ರೈತರ ಭಾವನೆಗಳನ್ನು ಸೂಕ್ತವಾಗಿ, 
ತನ್ನ ಸಷ್ಟೀಕರಣದಲ್ಲಿ ಸಮದರ್ಶಿಯಾಗಿ ಪರಿಗಣಿಸಬೇಕಾಗಿದೆ. ಕರ್ನಾಟಕ 
ಸರ್ಕಾರವೂ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈಗಾಗಲೇ ಐತೀರ್ಪು ಪ್ರಶ್ನಿಸಿ 
ಅರ್ಜಿ ಸಲ್ಪಿಸಿದಂತೆ ನ್ಯಾಯಾಧಿಕರಣಕ್ಕೆ 3.5.2007ರಂದು ಸ್ಪಷ್ಟೀಕರಣ ಬಯಸಿ 


ಅರ್ಜಿ ಸಲ್ಲಿಸಿತು. ನಾಯಾಧಿಕರಣದಿಂದ ತನಗೆ ವ್ಯಾಯ ಸಿಗುವ ಬಗ್ಗೆ 
ಅನುಮಾನವಿದ್ದರೂ, ಅರ್ಜಿ ಸಲ್ಲಿಸಲಿಲ್ಲ ಎಂಬ ಪರಿಸ್ಥಿತಿ ಒದಗದಿರುವಂತೆ 
ಶಾಸ್ತಕ್ಕಾದರೂ ಅರ್ಜಿ ಸಲ್ಲಿಸಲು 'ಕೀರ್ಮಾನಿ ಸಿ ಅದರಂತೆ ವಡೆದುಕೊಂಡಿತು. 


ರಜಾ ಅರ್ಜಿಯಲ್ಲಿ NR ie RA 


3 


UAE 
GB 
ಹ್ಹಿ ಟ್ರಿ: 
1 
[6 
SA 
A 
1 
LG 
$6 
ay 
[4 
| 
ಖಿ 
£ 
ಓದ 
kw 
45 
@” 

3 
೮ 
3G 
© 
< 
[3 


; ಸರುವ 134 ಟಿ.ಎಂ.ಸಿ ನೇರು ಬಿಡುಗಡೆ ಎಲ್ಲ ವಷ ಗಳಲ್ಲಿಯೂ We 
ಈ: ಸಾಧ್ಯವಾಗದಿರಬಹುದು, ಮೇಕೆದಾಟುವಿನ ಬಳಿ ಜಲವಿದ್ಯುತ್‌ 
ಲ Re ಯು ದ್ದೇಪಿತ ಜಲಾಶಯ ವಿರ್ಮಿಸಲು ಅವಕಾಶ ಕೊಬ್ಬರೆ ಮಾತ್ರ 
ತಮಿಳುನಾಡಿ ್ಸ ಗೆ ನೀರು ಬಿಡಲು ಅನುಕೂಲಿಸುವುದು, ಮೇಕೆದಾಟು ಜಲವಿದ್ಯುತ್‌ 
ಯೋಜನೆ, ರಾಷ್ಟ್ರೀಯ ಜಲವಿದ್ಧುತ್‌ ನಿಗಮದ ಮರ್ಜಿಯನ್ನು ಕಾಯದ ಕರ್ನಾಟಕದ 
ಹೊಣೆಯ ಸ್ವತಂತ್ರ ಯೋಜನೆ. ಎಂದು ಹೇಳಿ ತನ್ನ ಅರ್ಜಿಯಲ್ಲಿ ಸರ್ಕಾರ 


ಕೋರಿಕೊಂಡದೆ. 


8% 
@ 


1508 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ದೆಹಲಿಯಲ್ಲಿ ಸುಮಾರು 20 ಸಾವಿರ ಕಾರ್ಯಕರ್ತರು (ಕಾವೇರಿ - 
ಕೃಷ್ಣಾ ಹೋರಾಟ ಸಮನ್ವಯ ಸಮಿತಿ) ಐತೀರ್ಪನ್ನು ವಿರೋಧಿಸಿ, ಕರ್ನಾಟಕಕ್ಕೆ 
ಅನ್ಯಾಯ ಆಗಿದೆ ಎಂದು ಸಂಸದ್‌ ಭವನಕ್ಕೆ 1 ಕಿ.ಮೀ. ದೂರದಲ್ಲಿರುವ ದೆಹಲಿಯ 
ಧರಣಿ ತಾಣವೆಂದು ಪ್ರಸಿದ್ದವಾಗಿರುವ ಜಂತರ್‌ ಮಂತರ್‌ನಲ್ಲಿ 4.5.07ನೇ ಶುಕ್ರವಾರ 
ಬೃಹತ್‌ ಪ್ರತಿಭಟನೆ ನಡೆಸಿದರು. ರಾಷ್ಟ್ರದ ರಾಜಧಾನಿಯಲ್ಲಿ ಕರ್ನಾಟಕದ 
ಸಂಘಟನೆಗಳು ನಡೆಸಿದ ಈ ಪ್ರಮಾಣದ ಪ್ರತಿಭಟನೆ ಹಿಂದೆಂದೂ ಕಾಣದರಿಯದಷ್ಟು 
ಬೃಹತ್‌ ಪ್ರತಿಭಟನೆ ಆಗಿತ್ತು . 


pS 
ಬಂದು ಸೇರಿದ್ದರು. ಶುಕ್ರವಾರ ಬೆಳಗ್ಗೆ ಬಿರ್ಲಾ ಮಂದಿರದಿಂದ ಮೆರವಣಿಗೆಯಲ್ಲಿ 
ಜ೦ಂತರ್‌-ಮಂತರ್‌ಗೆ ಬಂದರು. ಮಧ್ಯಾಹ್ನ 1 ಗಂಟೆಯವರೆಗೆ ದಿಲ್ಲಿಯ 
ಬಿರುಬಿಸಿಲಿನಲ್ಲಿಯೂ ಅಲ್ಲಿ ಧರಣಿ ನಡೆಸಿದರು. ನಂತರ ಸಂಸದ್‌ ಮಾರ್ಗವನ್ನು 
ಪ್ರವೇಶಿಸಿ ಸಂಸತ್ತಿಗೆ ಮುತ್ತಿಗೆ ಹಾಕಲು ಹೊರಟ ಸಹಸ್ರಾರು ಪ್ರತಿಭಟನಾಕಾರರನ್ನು 
ಸಂಸತ್‌ ಭವನ ಠಾಣೆಯ ಪೋಲೀಸರು ಬಂಧಿಸಿದರು. ಮಧ್ಯಾಹ್ನ 
ಮೂರುಗಂಟೆಯವೇಳೆಗೆ ಅವರನ್ನು ಬಿಡುಗಡೆ ಮಾಡಲಾಯಿತು. 


ಪತ್ನೇಕ ಗುಂಪುಗಳಾಗಿ ದಿಲ್ಲಿಗೆ ಕಾರ್ಯಕರ್ತರು ನಾಲ್ಕೆ ಪದುದಿನಗಳಿಂದ 


ನ್ಯಾಯಾಧಿಕರಣದ ತೀರ್ಪನ್ನು ರಾಜ್ಯ ಪತ್ರದಲ್ಲಿ ಪ್ರಕಟಿಸಬಾರದು, ರಾಷ್ಟ್ರೀಯ 
ಜಲ ನೀತಿ ರೂಪಿಸಬೇಕು. ಕಾವೇರಿ ಕೊಳ್ಳದ ರಾಜ್ಯಗಳ ನಡುವೆ ಪ್ರಧಾನಿಯವರು 
ಮಧ್ಯಸ್ಥಿಕೆ ವಹಿಸಿ ಮಾತುಕತೆಮೂಲಕ ವಿವಾದವನ್ನು ಬಗೆಹರಿಸಬೇಕು ಎಂಬ 
ಬೇಡಿಕೆಗಳೊಡನೆ ಪ್ರತಿಭಟನಾಕಾರರು ಪ್ರದರ್ಶನ ನಡೆಸಿದರು. ಸರ್ವಶ್ರೀ ಕಾವೇರಿ 
- ಕೃಷ್ಣಾ ಹೋರಾಟ ಸಮಿತಿಯ ಕೋಡಿಹಳ್ಳಿ ಚಂದಶೇಖರ್‌, ಕರ್ನಾಟಕ ರಕ್ಷಣಾ 
ವೇದಿಕೆಯ ಅಧ್ಯಕ್ಷ ಟಿ.ವಿ.ನಾರಾಯಣಗೌಡ, ಚಿತ್ರ ನಿರ್ದೇಶಕ ನಂಜುಂಡೇಗೌಡ, 
ಸಂಗೀತ ನಿರ್ದೇಶಕ ಹಂಸಲೇಖ, ಸಮತಾ ಸೈನಿಕದಳದ ಎಂ.ವೆಂಕಟಸ್ಸಾಮಿ 
ಕರ್ನಾಟಕ ಜನಪರ ಸಂಘದ ಡಾ॥ ಎಚ್‌.ವಿ.ವಾಸು, ರಾಜ್ಯ ರೈತ ಸಂಘದ 
ಜಿ.ಎಂ.ವೀರಸಂಗಯ್ಯ ಹಾಗೂ ಪ್ರಜಾ ವಿಮೋಚನ ಚಳುವಳಿಯ ಕಾರ್ಯಕರ್ತರೂ 
ಸೇರಿದಂತೆ ಸಾವಿರಾರು ಕಾರ್ಯಕರ್ತರ ಈ ಪ್ರತಿಭಟನೆ, ರಕ್ಷಣಾ ವೇದಿಕೆಯ 
ಎರಡೂ ಬಣಗಳು ಜಂತರ್‌ ಮಂತರ್‌ ಬಳಿ ಈ ಹಿಂದೆ ನಡೆಸಿದ್ದ ಪ್ರಶಿಭಟನೆಯಲ್ಲದೆ 
ಈಗ ಅದರ ಮುಂದುವರಿದ ಮಹಾ ಪ್ರದರ್ಶನವಾಗಿತ್ತು. ಧರಣಿ ಕುಳಿತಿದ್ದಾಗ 
ಪ್ರತಿಭಟನಾಕಾರರನ್ನು ಕೇಂದ್ರ ಸಚಿವ ಶೀ ಎಂ.ವಿ.ರಾಜಶೇಖರನ್‌ ಹಾಗು ಸಂಸದ 
ಶೀ ಎಂ.ಶಿವಣ್ಣ ಅವರು ಭೇಟಿಮಾಡಿದರು. ರಾಷ್ಟ್ರದ ರಾಜಧಾನಿ ದಿಲ್ಲಿನಲ್ಲಿ ನಡೆದ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1509 


ಈ ಪ್ರತಿಭಟನೆ, ದೂರ ಲೆಕ್ಕಿಸದೆ ಹೋಗಿ ತಮ್ಮ ನೋವು ಮತ್ತು ಆದ ಅನ್ಯಾಯವನ್ನು 
ತೋಡಿಕೊಂಡ ನಾಡವರ ಕೆಚ್ಚಿನ ನಿವೇದನೆ ಇದಾಗಿತ್ತು. ಮಂಡ್ಯ ಜಿಲ್ಲಾ ರೈತ 
ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಶ್ರೀ ಜಿ.ಮಾದೇಗೌಡ ಅವರು ಫೆಬ್ರುವರಿ 5 ರಿಂದ 
ಪ್ರಾರಂಭಗೊಂಡ ರಾಜ್ಯವ್ಯಾಪಿ ಐತೀರ್ಪು ವಿರೋಧ ಚಳುವಳಿಯು ಜಿಲ್ಲೆಯಲ್ಲಿ 
ಸತತ ಮೂರು ತಿಂಗಳ ಕಾಲ ನಡೆದಿದೆ; ಕಾನೂನು ಹೋರಾಟದಲ್ಲಿ ರಾಜ್ಯಕ್ಕೆ 
ನ್ಯಾಯ ಸಿಗುವ ಭರವಸೆಯ ನಿರೀಕ್ಷೆಯಲ್ಲಿ ಜಿಲ್ಲೆಯ ಚಳವಳಿಯನ್ನು ತಾತ್ಕಾಲಿಕವಾಗಿ 
ಸ್ಥಗಿತಗೊಳಿಸಿದ ಬಗ್ಗೆ ಪ್ರಕಟಿಸಿದರು (4.5.07). ಸಹನೆಗೂ ಮಿತಿ ಇದೆ ಎಂಬುದನ್ನು 
ಕಾರ್ಯತಃ ತೋರಿದ ಮಾತಿನ ಹಿಂದಿನ ಧ್ವನಿ ಇದಾಗಿತ್ತು. ಈ ಭಾವನೆಗಳ 
ಅಂತರಾಳವನ್ನು ಕೇಂದ್ರ ಸರ್ಕಾರ ಹಾಗೂ ನ್ಯಾಯಾಧಿಕರಣವು ಗಮನಿಸಬೇಕು. 


ಕಾವೇರಿ, ಕೃಷ್ಣಾ ಹೋರಾಟ ಸಮನ್ವಯ ಸಮಿತಿ ರಾಜ್ಯ ರೈತ ಸಂಘ 
ಹಾಗು ಕರ್ನಾಟಕ ರಕ್ಷಣಾ ವೇದಿಕೆಯೂ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು 
4.5.07ನೇ ಶುಕ್ರವಾರದಿಂದ ನಿರಂತರ ಪ್ರತಿಭಟನೆಯನ್ನು ದಿಲ್ಲಿಯಲ್ಲಿ 
ಮುಂದುವರೆಸಿದ್ದರು. ಈ ಸಂದರ್ಭದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಕೇಂದ್ರ ಸಚಿವ ಶ್ರೀ 
ಅಸ್ಕರ್‌ ಫರ್ನಾಂಡಿಸ್‌ ಅವರನ್ನು ಕಳುಹಿಸಿ, ರೈತಸಂಘದ ಅಧ್ಯಕ್ಷ ಕೋಡಿಹಳ್ಳಿ 
ಚಂದ್ರಶೇಖರ್‌ ಮತ್ತು ರಕ್ಷಣಾವೇದಿಕೆ ಅಧ್ಯಕ್ಷ ಶ್ರೀ ಟಿ.ಎ.ನಾರಾಯಣಗೌಡ 
ಅವರನ್ನೊಳಗೊಂಡ ಪ್ರತಿಭಟನಾಕಾರರ ನಿಯೋಗವನ್ನು ಪ್ರಧಾನಿಯವರು ತಮ್ಮ 
ಕಾರ್ಯಾಲಯಕ್ಕೆ ಆಹ್ನಾನಿಸಿದರು. ವಿವಾದ ಕುರಿತು ಅವರೊಂದಿಗೆ ಚರ್ಚಿಸಿದರು. 
ಸುಪ್ರೀಂಕೋರ್ಟ್‌ನಲ್ಲಿ ಐತೀರ್ಪ್ಮು ವಿಷಯ ಇರುವಲ್ಲಿ, ಉಭಯ ರಾಜ್ಯಗಳ 
ಸಂಸದರು, ರೈತ ಮುಖಂಡರನ್ನು ಒಳಗೊಂಡ ಸಮಿತಿಯನ್ನು ತಮ್ಮ ಅಧ್ಯಕ್ಷತೆಯಲ್ಲಿ 
ರಚಿಸಲಾಗುವುದು. ಉಭಯ ರಾಜ್ಯಗಳ ಅಹವಾಲುಗಳನ್ನು ಆಲಿಸಿ, ಕೇಂದ್ರವೇ 
ನ್ಯಾಯಾಲಯಕ್ಕೆ ಅದನ್ನು ಸಲ್ಲಿಸಲಿದೆ. ಎಂಬ ಭರವಸೆಯನ್ನು ಹೋರಾಟಗಾರರ 
ನಿಯೋಗಕ್ಕೆ ನೀಡಿದರು. ತೀರ್ಪಿನ ವಿರುದ್ದ ಉಭಯ ರಾಜ್ಯಗಳಲ್ಲಿ ನಡೆದ ಪ್ರತಿಭಟನೆ, 
ಬಂದ್‌, ಹಾಗೂ ಕರ್ನಾಟಕದ" ಜನರು ಕೇಂದ್ರದ ವಿರುದ್ಧ ಅಸಮಾಧಾನ 
ವ್ಯಕ್ಷಪಡಿಸಿರುವುದೂ ತಿಳಿದಿದೆ ಎಂದರು. ಗೆಜೆಟ್‌ನಲ್ಲಿ ಒಂದು ವರ್ಷಕಾಲ 
ಐತೀರ್ಪನ್ನು ಪ್ರಕಟಿಸುವುದಿಲ್ಲ ಎಂದು ತಿಳಿಸಿದರು(ಪ್ರವಾ:6.5.07); ಶನಿವಾರ 
ಐತೀರ್ಪಿನ ಅಧಿಸೂಚನೆ ಹೊರಡಿಸದಂತೆ ಮಾಡಿದ ನಿಯೋಗದ ಮನವಿಯನ್ನು 
ಪ್ರಧಾನಿಯವರು ಸ್ವೀಕರಿಸಿದರು. 


1510 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


2007 ರ ಮೇ 7 ರಂದು (ಸೋಮವಾರ) ಕಾವೇರಿ ಐತೀರ್ಪನ್ನು ಪ್ರಶ್ನಿಸಿ 
ರಾಜ್ಯವು ಸಲ್ಲಿಸಿದ್ದ ವಿಶೇಷ ರಜಾ ಅರ್ಜಿಯನ್ನು ಸರ್ವೋಚ್ಛ ನ್ಯಾಯಾಲಯ 
ವಿಚಾರಣೆಗೆ ಅಂಗೀಕರಿಸಿತು. ಹೀಗೆಯೇ ತಮಿಳುನಾಡು, ಕೇರಳ ರಾಜ್ಯಗಳು 
ಸಲ್ಲಿಸಿರುವ ಇದೇ ಬಗೆಯ ಅರ್ಜಿಗಳನ್ನು ಅಂಗೀಕರಿಸಿ ನ್ಯಾಯಾಲಯವು ಹೆಚ್ಚು 
ಮಂದಿ ಸದಸ್ಯರ ನ್ಯಾಯಪೀಠಕ್ಕೆ ಅವನ್ನು ವಹಿಸಿತು. ಅದರಿಂದ ಕೇಂದ್ರ ಹಾಗೂ 
ಮೂರು ರಾಜ್ಯಗಳಿಗೆ ನೋಟೀಸು ನೀಡುವಂತೆ ನ್ಯಾಯಮೂರ್ತಿಗಳಾದ ಶ್ರೀ 
ಎಸ್‌.ಬಿ.ಸಿನ್ಹಾ ಮತ್ತು ಶ್ರೀ ಮಾರ್ಕಂಡೇಯ ಕಾಟುಜ ಅವರಿದ್ದ ನ್ಯಾಯಪೀಠದ 
ಆಣತಿಯಾಯಿತು. ವಿವಾದಕ್ಕೆ ಸಂಬಂಧಿಸಿದಂತೆ ಪುದುಚೇರಿಯಿಂದ ಅರ್ಜಿಸಲ್ಲಿಕೆ 
ಇರಲಿಲ್ಲ. ಮಂಡ್ಯ ಜಿಲ್ಲಾ ರೈತ ಹೋರಾಟ ಹಿತರಕ್ಷಣಾ ಸಮಿತಿ, ಮೈಸೂರಿನ 
ಕಾವೇರಿ ಕ್ರಿಯಾ ಸಮಿತಿ, ಕಬಿನಿ ರೈತ ಹಿತರಕ್ಷಣಾ ಸಮಿತಿ, ಹಾರಂಗಿ ಯೋಜನಾ 
ಮಟ್ಟದ ನೀರು ಬಳಕೆದಾರರ ಸಹಕಾರ ಸಂಘಗಳ ಮಹಾಮಂಡಲ, ಹಾಸನದ 
ಹೇಮಾವತಿ ಕಾವೇರಿ ಹಿತರಕ್ಷಣಾ ಸಮಿತಿ ಸೇರಿದಂತೆ ಐತೀರ್ಪ್ಮು ವಿರೋಧಿಸಿ 
ಸಲ್ಲಿಸಿದ್ದ ವಿಶೇಷ ರಜೆ ಅರ್ಜಿಗಳನ್ನು ರಾಜ್ಯದ ಪರ ನ್ಯಾಯವೆತ್ತ ಶ್ರೀ ಫಾಲಿ 
ಎಸ್‌.ನಾರಿಮನ್‌, ತಮಿಳುನಾಡಿನ ಹಿರಿಯ ನ್ಯಾಯವಾದಿ ಶ್ರೀ ಪರಾಶರನ್‌ 
ವಿರೋಧಿಸಿದರು. ಕಾರಣ ಸರ್ಕಾರೇತರ ಖಾಸಗಿ ಅರ್ಜಿಗಳನ್ನು 1983ರ 
ತಮಿಳುನಾಡು ರೈತರು ಕಾವೇರಿ ನ್ಯಾಯಾಧಿಕರಣ ರಚನೆಯನ್ನು ಕೋರಿ ಸರ್ವೋಚ್ಛ 
ನ್ಯಾಯಾಲಯಕ್ಕೆ ಸಲ್ಲಿಸಿದ ಅರ್ಜಿ, 1993ರಲ್ಲಿ ಶ್ರೀ ಎಚ್‌.ಎನ್‌. ನಂಜೇಗೌಡರು 
ಲ್ಲಿಸಿದ್ದ ಅರ್ಜಿ 1996ರಲ್ಲಿ ಆಂಧ್ರದ ರೈತರು ಕೃಷ್ಣಾ ಜಲವಿವಾದ ಕುರಿತು 
ಲ್ಲಿಸಿದ್ದ ಅರ್ಜಿ ಇವೆಲ್ಲ ಖಾಸಗಿ ಅರ್ಜಿಗಳೆನ್ನುವ ಕಾರಣ ಆ ರಾಜ್ಯದ್ದು, ಈ 
ರಾಜ್ಯದ್ದು ಎನ್ನದೆ ವಿರೋಧಿಸಿದ ಸಂಗತಿ ಇದೆ. 


ಸ 
ಸ 


ಈ ಮೇಲಿನ ಅಂಶಗಳಿಂದ ನ್ಯಾಯದ ಪರಿಗಣನೆ ನ್ಯಾಯಾಧಿಕರಣದಿಂದ, 
ಸರ್ವೋಚ್ಚ ನ್ಯಾಯಾಲಯಕ್ಕೆ ಜಿಗಿದಂತಾಯಿತು. ಆದ್ದರಿಂದ ಕರ್ನಾಟಕದ ಆತಂಕ 
ತಪ್ಪಿತು. ಖಾಸಗಿ ಅರ್ಜಿಗಳನ್ನು ಒಂದು ರಾಜ್ಯಕ್ಕೆ ಮಾನಿಸಿದರೆ, ಉಳಿದ 
ರಾಜ್ಯದವುಗಳನ್ನೂ ಮಾನ್ಯ ಮಾಡಲೇಬೇಕಾಗುತ್ತದೆ ಎಂಬ ಕಾರಣದಿಂದಾಗಿ ಆ 
ಅರ್ಜಿಗಳನ್ನು ತಿರಸ್ತರಿಸಿದ ಕಾರಣಗಳೂ ತಿಳಿಯುವಂತಾಯಿತು. ಖಾಸಗಿ ಅರ್ಜಿಗಳ 
ಮಹಾಪೂರ ತಡೆಯಲೂ ತಳೆದ ನಿರ್ಧಾರವಿದೆನ್ನಲಾಗಿದೆ. 


ಇದೇ ಸಂದರ್ಭದಲ್ಲಿ ಕಾವೇರಿ ಕೊಳ್ಳದ 1262 ಕೆರೆಗಳ ಪುನರುಜ್ಜೀವನ 
ಕಾಮಗಾರಿ ಹಾಗು ಪಿರಿಯಾಪಟ್ಟಣ, ಬನಹಳ್ಳಿಗುಂಡಿ, ಅರ್ಕಾವತಿ, ತಾರಕ, 


ಮೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1511 


ಉಚ್ಚನ ಕೊಪ್ಪಲು ಏತ ನೀರಾವರಿ ಮತ್ತು ಬಾಗೂರು ನವಿಲೆ ಒಳೆಸುರಂಗ 
ಇತ್ಯಾದಿ ಹೊಸ ಯೋಜನೆಗಳನ್ನು ಕಾವೇರಿ ನೀರಾವರಿ ನಿಗಮದ ವತಿಯಿಂದ 
ಎತಿಕೊಂಡು ಎರಡು ವರ್ಷಗಳಲ್ಲಿ ಪೂರೈಸುವ ಬಗ್ಗೆ ಸರ್ಕಾರ ಹೇಳಿತು; ಇದರಿಂದ 
ಐತೀರ್ಪಿನ ಕಾರಣ ನೀರಿನ ತೊಂದರೆ ಅನುಭವಿಸುವ ರೈತರಿಗೆ ಅನುಕೂಲವಾಗುತ್ತದೆ 
ಎಂದೂ ನುಡಿಯಿತು. 


ಮಂಡ್ಯ ಜಿಲ್ಲಾ ರೈತ ಹೋರಾಟ ಹಿತರಕ್ಷಣಾ ಸಮಿತಿ ಮೈಸೂರಿನ ಕಾವೇರಿ 
ಕ್ರಿಯಾ ಸಮಿತಿ ಕಬಿನಿ ರೈತ ಹಿತರಕ್ಷಣಾ ಸಮಿತಿ, ಹಾರಂಗಿ ನೀರು ಬಳಕೆದಾರರ 
ಸಹಕಾರ ಸಂಘಗಳ ಮಠ ನಾಮಂಡಲ, ಹೇಮಾವತಿ ಕಾವೇರಿ ಹಿತರಕ್ಷಣಾ ಸಮಿತಿ, 
ಐಟಿಐ ಕನ್ನಡ ಹಿತರಕ್ಷಣಾ ಸಮಿತಿಗಳು ಸೇರಿ ಕಾವೇರಿ ಐತೀರ್ಪಿಗೆ ತಡೆಯಾಜ್ಞೆ 
, ಸಲ್ಲಿಸಿದ ಸೆಷಲ್‌ ಲೀವ್‌ ಪೆಟಿಷನ್‌ ಅರ್ಜಿಯನ್ನು ಸುಪ್ರೀಂಕೋರ್ಟ್‌ 
ವಚಾರಣೆಗೆ 8.5.07ನೇ ಮಂಗಳವಾರದಂದು ಅಂಗೀಕರಿಸಿತು. ಈ ಅರ್ಜಿಯನ್ನು 
ಹೆಚ್ಚು ಮಂದಿ ನ್ಯಾಯಾಧೀಶರ ನ್ಯಾಯಪೀಠಕ್ಕೆ ವಿಚಾರಣೆಗಾಗಿ ಒಪ್ಪಿಸಿತು. 
ತಮಿಳು ನಾಡಿನ ರಾಜಕೀಯ ಮೇಲಾಳಿಕೆಗೆ ಮತ್ತೆ ಅವಕಾಶ ಮುಂದುವರಿದರೆ, 
ಹಳ ಮೈಸೂರಿನ ಇಡೀ ಅರ್ಥವ್ಯವಸ್ಥೆ ಕುಸಿದು "ಹೋಗುವ ಬಗ್ಗೆ ಅರ್ಜಿಯಲ್ಲಿ 
ತ್ರುತಪಡಿಸಲಾಗಿತ್ತು ಹಳೆಯ ಮೈಸೂರಿನ ರೈತರ ಬಗ್ಗೆ ಬ೦ದ ರಾಜ್ಯ ಸರ್ಕಾರಗಳು 
ನೀರಾವರಿ ಅಭಿವೃದ್ಧಿಗೆಂದು ಸೂಕ್ತ ಧೋರಣೆ ತೋರಲಿಲ್ಲವೆಂದೂ ಆರೋಪ 
ಅರ್ಜಿಯಲ್ಲಿತ್ತು ಐತೀರ್ಪು" ಸಹ ಸಂವಿಧಾನದತ್ತ ಮೂಲಭೂತ ಹಕ್ಕುಗಳನ್ನು 
ಉಲ್ಲಂಘಿಸಿದೆ. ಬಿಳಿಗುಂಡ್ಲು ಮೆಟ್ಟೂರು ನಡುವಣ ಕಾವೇರಿ ಜಲಾನಯನದಲ್ಲಿ 
ಮುಂಗಾರು ಮಳೆಯಿಂದ ಉತ್ಪನ್ನವಾಗುವ 40 ಟಿ.ಎಂ.ಸಿ.ಎಫ್‌.ಟಿ ನೀರನ್ನು 
ನ್ಯಾಯಾಧಿಕರಣ ಲೆಕ್ಕಕ್ಕೆ ಹಿಡಿಯದೆ ಹೋಗಿದೆ. ಅಂತರ್ಜಲದ ಲೆಕ್ಕ ಹಿಡಿಯದೆಯೂ 
ತಪ್ಪು ಮಾಡಿದೆ. ಅನಿವಾರ್ಯ ಸೋರಿಕೆ ನೆಪ ಹೇಳಿ ಸಮುದ್ದಕ್ಕೆ ಪೋಲಾಗಿ 
ಹೋಗುವ 70 ಟಿ.ಎಂ.ಸಿ ನೀರನ್ನು ಪರಿಗಣಿಸದೆ ತಪ್ಪು ಮಾಡಿದೆ. ಕಾವೇರಿ 
ಕಣಿವೆಯಿಂದ ಬೆಂಗಳೂರಿನ ಕೆಲಭಾಗಗಳು ಹೊರಗಿವೆ ಎಂಬ ನೆಪ ಹೂಡಿ 
ಕುಡಿಯುವ ನೀರಿನ ಹಂಚಿಕೆ ಮಾಡದೆ ಅನ್ಯಾಯವೆಸಗಿದೆ. 1892 ಮತ್ತು 1924ರ 
ಒಪ್ಪಂದಗಳನ್ನೇ ಮುಸುಕಿನಲ್ಲಿ ಹೇರಿದೆ. ಇದು ಅಕ್ರಮ ಹಾಗೂ ಇದರ ಜಾರಿ 
ಸಾಧು ಅಲ್ಲ ಎಂದೆಲ್ಲ ಅರ್ಜಿಯಲ್ಲಿ ಎತ್ತಿ ಹೇಳಲಾಗಿದೆ. 


ಹೀಗೆಯೇ ಬೆಂಗಳೂರಿನ ಕಾವೇರಿ ನೀರು ಬಳಕೆದಾರರ ಸಂಘದ ಪರ ಶ್ರೀ 
ದಿನೇಶ್‌ ಗುಂಡೂರಾವ್‌ ಮಿತ್ರರು ಬೆಂಗಳೂರಿನ ಕುಡಿಯುವ ನೀರಿಗೆ ಹಂಚಿಕೆಯಲ್ಲಿ 


1512 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಲಪಗಳು 


ಮಾಡಿರುವ ಘೋರ ಅನ್ಯಾಯವನ್ನು ಸರಿಪಡಿಸುವಂತೆ ಕೋರಿ, ಐತೀರ್ಪಿಗೆ 
ತಡೆಯಾಜ್ಞೆ ನೀಡುವಂತೆ ಕೋರಿ ಸಲ್ಲಿಸಿದ ಅರ್ಜಿಯನ್ನು 18.5.07 ನೇ 
ಶುಕ್ರವಾರದಂದು ಹೆಚ್ಚು ಮಂದಿ ಸದಸ್ಕರ ನ್ಯಾಯಪೀಠವು ವಿಚಾರಣೆಯ ಸಮಯದಲ್ಲಿ 
ಪರಿಗಣಿಸಲು ಹಿರಿಯ ನ್ಯಾಯವಾದಿ ಶ್ರೀ ಹರೀಶ್‌ ಸಾಳ್ಳೆಯವರು ಪರಿಪರಿಯಾಗಿ 
ಮನವಿ ಮಾಡಿದಾಗ, ಅನುಮತಿ ನೀಡಿತು; ಮಂಡ್ಯ ಜಿಲ್ಲಾ ರೈತ ಹೋರಾಟ 
ಸಮಿತಿಯ ಪರ ಶ್ರೀ ಜಿ.ಮಾದೇಗೌಡರ ಆರ್ಜಿಗೂ ಇದೇ ರೀತಿ ಅನುಮತಿ 
ನೀಡಲಾಯಿತು. 


ಈ ಮೇಲಿನ ಅಂಶಗಳಿಂದ 110 ಟಿ.ಎಂ.ಸಿ ನೀರು ಹಾಗೂ ಅಂತರ್ಜಲ 
ಲೆಕ್ಕ ಹಿಡಿಯದೆ ಮಾಡಿರುವ ಅನ್ಯಾಯ ಹಾಗೂ ಕುಡಿಯುವ ನೀರಿಗೂ ನೆಪ 
ಹೇಳಿರುವುದು, ಇವೆಲ್ಲ ಏಕಪಕ್ಷೀಯವೆಂದು ಐತೀರ್ಪಿನ ಬಗ್ಗೆ ಅಹವಾಲು 
ಆರೋಪವನ್ನು ಸತಾರ್ಕಿಕವಾಗಿ ಮಂಡಿಸಿರುವುದು ಗಮನಕ್ಕೆ ಬರುತ್ತದೆ. ಅಲ್ಲದೆ 
ರೈತರು ಮತ್ತು ನೀರಿನ ಬಳಕೆದಾರರ ಸಂಘದ ಜಾಗೃತಿಯೂ ಎದ್ದುಕಾಣುತ್ತದೆ. 


ಗಡಿ ಹೋರಾಟ ಸಮಿತಿಯು 18.5.07ರಂದು ಪುರಭವನದಲ್ಲಿ ಕಾವೇರಿ 
ಸಮ್ಮೇಳನವನ್ನು ಹಮ್ಮಿಕೊಂಡಿತ್ತು. ಶ್ರೀ ವಾಟಾಳ್‌ ನಾಗರಾಜ್‌ ಅವರು ಕಾವೇರಿ 
ಐತೀರ್ಪು ರದ್ದುಗೊಳಿಸಬೇಕೆಂದು ಸಮಿತಿಯು ಜೂನ್‌ 10ರಂದು ರಾಜ್ಯಾದಂತ 
ರೈಲು ತಡೆ ಚಳುವಳಿ ಶೀರ್ಮಾನಿಸಿದೆ. ಪ್ರಧಾನಿಯವರ ಮನವನು, ಒಲಿಸಲು 
ಜೂನ್‌ 27 ರಂದು ದೆಹಲಿಯಲ್ರಿ ಸತ್ಯಾಗಹ ನಡೆಸಲಾಗುವುದು ಎಂದೂ ಹೇಳಿದರು. 


ಕರ್ನಾಟಕ ತಮಿಳುನಾಡು ರಾಜ್ಯಗಳ ರೈತ ನಾಯಕರು, ನಿವೃತ್ತ 
ನ್ಯಾಯಾಧೀಶರು, ಕಾವೇರಿ ನೀರು ಬಳಕೆದಾರ ಹೋರಾಟಗಾರರು, ಕಾವೇರಿ 
ಸಮಸ್ಯೆಯು ರಾಜಕೀಯದಲ್ಲಿ ಸಿಕ್ಕಿ ದಿಸೆ ತಪುುವುದನ್ನು ತಪ್ಪಿಸಲು ಶಾಶ್ವತ ಪರಿಹಾರ 
ಕ೦ಡು ಹಿಡಿಯಲು "ಕಾಷೇರಿ ಪಂಚಾಯ್ತಿ” ಎ೦ಬ ಹೆಸರಿನಲ್ಲಿ ಜೂನ್‌ 15 ರಂದು 
ಅಂಬೇಡ್ಕರ್‌ ಭವನದಲ್ಲಿ ಸಭೆ ಸೇರಲು ನಿರ್ಧರಿಸಿದರು. ಅಲ್ಲಿ ಕಾವೇರಿ ಸಮಸ್ಯೆಯ 
ಬಗ್ಗೆ ಸಂಪೂರ್ಣ ಮಾಹಿತಿಯೊಡನೆ ಚರ್ಚೆ ನಡೆಸುವ ತೀರ್ಮಾನ ಕೈಗೊಂಡರು 
ನಂತರ ಪ್ರಧಾನಿಯವರನ್ನು ಭೇಟಿ ಮಾಡಿ ಎರಡೂ ರಾಜ್ಯಗಳಿಗೂ ಯಾವುದೇ 
ನಷ್ಟಕ್ಕೆ ಕಾರಣವಾಗದಂತೆ ಸಮಸ್ಯೆ ಬಗೆಹರಿಸಿಕೊಳ್ಳಲು ಮನವಿ ಮಾಡಲು 
ನಿರ್ಧರಿಸಿದರು. ಈ ಬಗ್ಗೆ ಉಭಯ ರಾಜ್ಯಗಳ ಮುಖಂಡರು ಒಂದು ಸುತ್ತಿನ 
ಸಭೆಯನ್ನು ನಡೆಸಿದ್ದರು. ಈ ಸಭೆ ರಾಜ್ಯದ ಕಾವೇರಿ-ಕೃಷ್ಣ ಹೋರಾಟ ಸಮನ್ವಯ 


ಕಾವೇರಿ: ಜಲವಿವಾದ - ಐತೀರ್ಸ್ಷು - ಚಳುವಳಿಗಳು 1513 


ಸಮಿತಿಯ ನೇತೃತ್ವದಲ್ಲಿ ಸರ್ವಶ್ರೀ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್‌ 
ರೈತಸಂಘದ ಸಂಚಾಲಕಿ ಶ್ರೀಮತಿ ಸುನಂದಾ ಜಯರಾಂ, ಚಿತ್ರ ನಿರ್ದೇಶಕ 
ನಾಗತಿಹಳ್ಳಿ ಚಂದ್ರಶೇಖರ್‌, ಕರವೇದ ಟಿ.ವಿ.ನಾರಾಯಣ ಗೌಡ, ಗಾಂಧಿ ಪ್ರತಿಷ್ಠಾನ 
ಮಂಡಳಿಯ ಸತ್ಯವ್ರತ, ಚಿತ್ರನಟ ರಾಘವೇಂದ್ರ ರಾಜಕುಮಾರ್‌, ಡಾ ರಾಜ್‌ 
ಅಭಿಮಾನಿ ಸಂಘದ ಶಿವಶಂಕರ್‌, ಚಿತ್ರ ನಿರ್ದೇಶಕ ಜೋಸ್ಯೆಮನ್‌, ಮಹಮದೀಯ 
ಕನ್ನಡ ಕೂಟದ ಸಮೀಖುಲ್ಲಾ ಖಾನ್‌ ಮತ್ತು 42 ಕನ್ನಡ ಪರ ಸಂಘಟನೆಗಳು 
ಸೇರಿ ಈ ಸಭೇ ನಡೆಯಲಿತ್ತು. ಕೊಯಮತ್ತೂರು ಪ್ರಾಂತ ರೈತ ಸಂಘಟನೆಯ 
ನಾಯಕರಾದ ಶ್ರೀ ಗಣಪತಿ ಶ್ರೀ ಪಡುಸ್ವಾಮಿ ಶಾಸಕ ಶ್ರೀ ಟಿ.ರಾಮಚಂದ್ರನ್‌ 
ಅವರ ಮುಖಂಡತ್ವದಲ್ಲಿ ತಮಿಳುನಾಡು ರೈತರು, ನಿವೃತ್ತ ನ್ಯಾಯಾಧೀಶರು ಸಭೆಯಲ್ಲಿ 
ಭಾಗವಹಿಸುವರೆಂದು ತಿಳಿದು ಬಂದಿತು (23.5.07). ಈ ಬಗ್ಗೆ ಪೂರ್ವಭಾವಿ 
ಸಭೆಯೂ ನಡೆಯಿತು. 


ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತು ಮತ್ತು ರಾಜ್ಯ ಯೋಜನಾ ಮಂಡಳಿಯು 
ಸಂಯುಕ್ತವಾಗಿ 17.5.2007 ಮತ್ತು 18.5.2007 ರಂದು ಬೆಂಗಳೂರಿನಲ್ಲಿ ರಾಜ್ಯಮಟ್ಟದ 
ಕಾರ್ಯಾಗಾರವನ್ನು 'ಜಲಕ್ಷಾಮ' ಮತ್ತು ಪರಿಹಾರೋಪಾಯಗಳು” ಎಂಬ 
ಶೀರ್ಷಿಕೆಯಡಿ ಹಮ್ಮಿಕೊಂಡಿದ್ದುವು. ವಿಧಾನ ಪರಿಷತ್ತಿನ ಸಭಾಪತಿ ಪೊ॥ 
ಬಿ.ಕೆ.ಚಂದ್ರಶೇಖರ್‌ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಗಾರದಲ್ಲಿ 
ಜಲಸಂಪನ್ಮೂಲ ಕುರಿತಂತೆ, ರಾಜ್ಯದ ಜಲ ಸಂಪತ್ತು ಮತ್ತು ನಿರ್ವಹಣೆ, 
ಅಂತರ್‌ರಾಜ್ಯ ನದಿಗಳ ನೀರಿನ ವಿವಾದ, ನ್ಯಾಯಾಧಿಕರಣದ ಐತೀರ್ಮುಗಳು- 
ಪರಿಣಾಮಗಳು, ರಾಜ್ಯ ಜಲನೀತಿ, ಕೃಷಿ ಹಾಗೂ ನೀರಾವರಿ ವಲಯದ ಸಮಸ್ಯೆಗಳು 
ರೈತ ಪ್ರತಿನಿಧಿಗಳ ಅಧಿವೇಶನ, ಬರನಿರ್ವಹಣೆ, ಜಲಾನಯನ ಅಭಿವೃದ್ಧಿ 
ಅಂತರ್ಜಲಶಾಸನ, ಮಳೆ ನೀರಿನ ಕುಯ್ದು, ಕುಡಿಯುವ ನೀರಿನ ಸಮಸ್ಯೆಗಳು 
ಹಾಗೂ ನಿರ್ವಹಣೆ, ಕೈಗಾರಿಕೋದ್ದೇಶಗಳಿಗೆ ಜಲ ಬಳಕೆ, ಜಲದ ಗುಣಮಟ್ಟ 
(ಜಲ, ಅಂತರ್ಜಲ, ತ್ಯಾಜ್ಯನೀರು) ನಿರ್ಧಾರ; ಸ್ಥಳೀಯ ಸಂಸ್ಥೆಗಳಿಂದ ನೀರಿನ 
ನಿರ್ವಹಣೆಯಲ್ಲಿ ಶಿಕ್ಷಣ ಮತ್ತು ತಿಳುವಳಿಕೆ, ಕುರಿತೆಲ್ಲ ಉಪನ್ಯಾಸ, ಪ್ರಶ್ನೋತ್ತರ, 
ಸಂವಾದಗಳೆಲ್ಲ ನಡೆದುವು. 

ಎಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕ ಶ್ರೀ ಎಚ್‌.ಕೆ.ಪಾಟೀಲ್‌ ಅವರು 
ಈ ಸಂದರ್ಭದಲ್ಲಿ ಮಾತನಾಡಿ ರಾಜ್ಯದ ರೈತರನ್ನು ಬರಗಾಲದ ಹಾವಳಿಯಿಂದ 
ಪಾರು ಮಾಡಲು ಹವಾಮಾನ ಮುನ್ನೂಚನೆ ಹಾಗೂ ಹವಾಮಾನ ಪರಿವರ್ತನೆ 


1514 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ತಂತ್ರಜ್ಞಾನ ಬಳಸುವ ಅಗತ್ಯವಿದೆ. ಇದಕ್ಕೆ ಇಸ್ತೇಲ್‌ ಮಾದರಿಯಲ್ಲಿ "ಭಾರತೀಯ 
ಹವಾಮಾನ ಪರಿವರ್ತನಾ ಸಂಸ್ಥೆ' ಯೊಂದನ್ನು ಸ್ಥಾಪಿಸಬೇಕು. ರಾಜ್ಯಾಂಗದಲ್ಲಿ 
ಮಳೆ ಮೋಡಗಳು ವರ್ಷವಿಡೀ ಕಂಡು ಬಂದರೂ "ನೂಕ್ಷಿಯರ್‌ ಕೌಂಟ್‌? 
ಕೊರತೆಯಿಂದ ಮಳೆ ಆಗುವುದಿಲ್ಲ. ಇಂಥ ಮೋಡಗಳ ಮೇಲೆ ಸೋಡಿಯಂ 
ಕ್ಲೋರೈಡ್‌ ಹಾಗೂ ಸಿಲ್ಲರ್‌ ಅಯೋಡೈಡ್‌ ಅನ್ನು ಸಿಂಪಡಿಸಿ ಮಳೆ ಆಗುವಂತೆ 
ಮಾಡಬಹುದು. ಆಂಧ್ರ ಮಹಾರಾಷ್ಟಗಳಲ್ಲಿ ಈ ತಂತ್ರಜ್ಞಾನ ಬಳಕೆ ಇದೆ. 
ರಾಜ್ಯದಲ್ಲಿ 2003 ರಲ್ಲಿ "ಪ್ರಾಜೆಕ್ಸ್‌ವರುಣ' ಯೋಜನೆ ಅಡಿ ಮೋಡಬಿತ್ತನೆ 
ಕೈಗೊಳ್ಳಲಾಗಿತ್ತು. ಈಗ ಆ ಯೋಜನೆಯನ್ನು ಬಿಟ್ಟಿರುವುದು ಸರಿಯಲ್ಲ. 
ಜಲಯೋಜನೆಗಳಿಗೆ ಮಾಡಿದ ಹಣದ ವೆಚ್ಚ ಪ್ರಯೋಜನಕಾರಿಯಾಗಬೇಕು. 
ಜೊತೆಗೆ ಶ್ರೀ ಸಾಮಾನ್ಯರಲ್ಲಿ ಜನಪ್ರತಿನಿಧಿಗಳು ಈ ಬಗ್ಗೆ ಜಾಗೃತಿ ಮೂಡಿಸಬೇಕು, 
ಎಂದೆಲ್ಲ ತಮ್ಮ ಅಭಿಪ್ರಾಯಗಳನ್ನು ಜಲಕ್ಷಾಮಕ್ಕೆ ಪರಿಹಾರೋಪಾಯ ಕಂಡುಕೊಳ್ಳುವ 
ಬಗ್ಗೆ ತಿಳಿಸಿದರು. ಇದು ಕಾವೇರಿ ಐತೀರ್ಪಿನಲ್ಲಿ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯದ 
ಸಂದರ್ಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ, ಕೃಷಿಗೆ ಬೇಕಾದ ನೀರಿಗೆ ಸೂಚಿಸಿದ 
ಒಂದು ಪರಿಹಾರಾತ್ಮಕ ಸಲಹೆಯಾಗಿ ಕಾಣುತ್ತದೆ, ಸ್ವಪ್ರಯತ್ನದ ಸಂದರ್ಭವನ್ನು 
ಸೂಚಿಸುವಂತಿದೆ. 


ಈ ನಡುವೆ ಕೇಂದ್ರ ಜಲಸಂಪನ್ಮೂಲ ಸಚಿವ ಶ್ರೀ ಸೈಪುದ್ದೀನ್‌ ಸೋಜ್‌ 
ಅವರು, ಕರ್ನಾಟಕದ ರಾಜ್ಯಸಭಾಸದಸ್ಯ ಶ್ರೀ ಬಿ.ಜನಾರ್ದನ್‌ ಪೂಜಾರಿ ಅವರಿಗೆ 
ಐತೀರ್ಪಿನ ಕುರಿತು ಪತ್ರ ಬರೆದರು. ಅಂತರ ರಾಜ್ಯ ನದಿ ವಿವಾದ ಕಾಯ್ದೆಯ 
5(3)ನೆಯ ಪರಿಚ್ಛೇದದಲ್ಲಿ, ನ್ಯಾಯಾಧಿಕರಣದ ಐತೀರ್ಪಿನ ಬಗ್ಗೆ ರಾಜ್ಯಗಳಿಗೆ 
ಅಸಮಾಧಾನವಾಗಿದ್ದರೆ. ಐತೀರ್ಪು ಪ್ರಕಟವಾದ ಮೂರು ತಿ೦ಿಗಳ ಒಳಗೆ 
ಸ್ಪಷ್ಟೀಕರಣವನ್ನು ನ್ಯಾಯಾಧಿಕರಣದಿಂದ ಪಡೆಯಬಹುದೆಂದಿದೆ. ಹೀಗಾಗಿ 
ನ್ಯಾಯಮಂಡಳಿಗೆ ಒಪ್ಪಿಸಿದ ವಿವಾದ ಸುಪ್ರೀಂ ಕೋರ್ಟ್‌ ಅಥವಾ ಇನ್ನಾವುದೇ 
ನ್ಯಾಯಾಲಯದ ವ್ಯಾಪ್ತಿಗೆ ಬರುವುದಿಲ್ಲ ಎಂದರು. ಇದು ತಮಿಳುನಾಡಿನ ಪರ 
ಕೇಂದ್ರ ಓಲುತ್ತಿದೆಯೇ ಎಂಬ ಅನುಮಾನವನ್ನು ರಾಜ್ಯದಲ್ಲಿ ಉಂಟುಮಾಡಿತ್ತು. 
ಕೇಂದ್ರ ತಮಿಳುನಾಡಿನ ಪರ ವಕಾಲತ್ತು ವಹಿಸುತ್ತಿದ್ದು, ತೀರ್ಪಿನ ಸಂಬಂಧ 
ಅಧಿಸೂಚನೆ ಹೊರಡಿಸಲು ಸಿದ್ದವಾಗುತ್ತಿದೆಯೇ ಎಂಬ ಶಂಕೆಗಳಿಗೆ ಎಡೆಮಾಡಿತ್ತು. 


ರಾಜ್ಯ ಜಲ ಸಂಪನ್ಮೂಲ ಸಚಿವ ಶ್ರೀ ಕೆ.ಎಸ್‌.ಈಶ್ವರಪ್ಪ ಈ ಬಗ್ಗೆ ಪ್ರತಿಕ್ರಿಯಿಸಿ, 
ನ್ಯಾಯಾಧಿಕರಣದ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟಿನಲ್ಲಿ ಮೇಲ್ಮನವಿ ಸಲ್ಲಿಸಲು 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1515 


ರಾಜ್ಯಕ್ಕೆ ಅಧಿಕಾರವಿದೆ ಎಂದೂ ತಿಳಿಸಿದರು. ಹರಿಯಾಣ ಮತ್ತು ದಿಲ್ಲಿ ನಡುವೆ 
ಕುಡಿಯುವ ನೀರು ಹಂಚಿಕೆ ವಿಚಾರದಲ್ಲಿ ವಿವಾದವೆದ್ದಾಗ ಸರ್ವೋಚ್ಚ ನ್ಯಾಯಾಲಯ 
ಮಧ್ಯಪ್ರವೇಶ ಮಾಡಿದೆ; ಕಳಸ-ಬಂಡೂರಿ ನಾಲಾ ವಿವಾದದಲ್ಲಿ ಗೋವಾ ಸರ್ವೋಚ್ಚ 
ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದಾಗ, ನ್ಯಾಯಾಲಯ ನಮ್ಮ ಪರವಾಗಿ ತೀರ್ಪು 
ಕೊಟ್ಟಿದೆ. ಕಾವೇರಿ ವಿವಾದದ ಸಂದರ್ಭದಲ್ಲಿಯೂ ನಾವು ಸಲ್ಲಿಸಿದ'ಅರ್ಜಿಯನ್ನು 
ಅದು ಸ್ವೀಕರಿಸಿದೆ. ಹೀಗಾಗಿ ಕೇಂದ್ರವು ಶ್ರೀ ಜನಾರ್ದನ ಪೂಜಾರಿ ಅವರಿಗೆ 
ಬರೆದ ಪತ್ರದ ಪೂರ್ಣ ಒಕ್ಕಣೆಯನ್ನು ಪೂರ್ಣವಾಗಿ ನೋಡಿ ಮುಂದಿನ 
ಮಾತು ಹೇಳಬೇಕಾಗುತ್ತದೆ. ಎಂದರು (ಆದರೆ ಮಹಾಬಾಯಿ ಯೋಜನೆಗೆ ಈ 
ಜನ ಗೋವಾ ಚುನಾವಣಾ ಸಂದರ್ಭದಲ್ಲಿ ಅದಕ್ಕೆ ಅವಕಾಶವಿಲ್ಲ ಎಂದು ಬಂದ 
ಪ್ರಮುಖ ಹೇಳಿಕೆಯೊಂದು ಇಂದು ಉಗ್ರ ಪ್ರತಿಭಟನೆಗೆ ಕಾರಣವಾಗಿದೆಯಲ್ಲವೇೇ 
(4.6.07) ಈಚೆಗೆ ಆ ಬಗ್ಗೆ ಸಮಾಧಾನಿಸುವ ಹೇಳಿಕೆಯೂ ಬಂದಿದೆ). ಶ್ರೀ 
ಸೋಜ್‌ ಅವರ ಪತ್ತದ ಧಾಟಿಯಲ್ಲಿ ತಮಿಳುನಾಡು ಪರ ಒಲಿದು ಅಧಿಸೂಚನಾ 
ಪ್ರಕಟನೆಗೆ ಕೇಂದ್ರ ಸಿದ್ಭವಾಗುತ್ತಿದೆಯೇ ಎಂಬ ಅನುಮಾನ ಮೂಡಿದೆ. 
ನ್ಯಾಯಾಧಿಕರಣದಿಂದಲೇ ಸಂತ್ರಸ್ತ ರಾಜ್ಯಗಳು ತೀರ್ಪಿವ ಪರಿಷ್ಠರಣ ಪಡೆಯಲಿ 
ಎಂಬ ಧನಿ ಆ ಮಾತಿನಲ್ಲಿದೆ. ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿರುವ ಅರ್ಜಿ 
ಸ್ಥೀಕೃತವಾಗಿದೆ. ದಿಟ. ಆದರೆ ವಿಚಾರಣೆಯ ಸಮಯದಲ್ಲಿ ಸಮರ್ಥನೀಯವಾದ 
ವಾದವಿಟ್ಟು ರಾಜ್ಯಕ್ಕೆ ಅನ್ಯಾಯವಾಗಿರುವ ಬಗ್ಗೆ ನ್ಯಾಯಾಲಯಕ್ಕೆ ಮನವರಿಕೆ 
ಮಾಡಿಕೊಡಬೇಕಾಗುತ್ತದೆ. ಕೇಂದ್ರ ಸರ್ಕಾರ ಏನೇ ಕಾರಣಕ್ಕಾಗಿ ಒತ್ತಡದಿಂದ 
ತಮಿಳುನಾಡು ಪರ ಒಲವು ತೋರುತ್ತ ಬಂದರೆ ಅನ್ಯಾಂರು 
ಸರಿಪಡಿಸಿದಂತಾಗುವುದಿಲ್ಲ. ಸಲ್ಲದ ವಿವಾದಕ್ಕೆ ಎಡೆಯಾಗದಂತೆ ಸಂದರ್ಭಗಳು 
ರೂಪುಗೊಳ್ಳಬೇಕು. 


1516 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ವಿಷಯ 2: ವಿಧಾನಸಭೆ - ವಿಧಾನಪರಿಷತ್ತು - ಸಂಸತ್ತು ಕಲಾಪಗಳಲ್ಲಿ 
ಕಾಬೇರಿ ಬತೀರ್ಹು 


b 


7.2.2007 ರಂದು ವಿಧಾನ ಸಭೆಯ ಸದನದಲ್ಲಿ ಕಾವೇರಿ ಐತೀರ್ಪಿವ 
ಸಂಬಂಧದಲ್ಲಿ ಸಂಜೆ ಸರ್ವಪಕ್ಷಗಳ ಸಭೆನಡೆಯಿತು. ಒಗ್ಗಟ್ಟಿನ ಹೋರಾಟಕ್ಕೆ 
ಸಿದ್ದರಾಗಿ ಅನ್ಯಾಯವನ್ನು ಎದುರಿಸಿ ಎಂಬ ತೀರ್ಮಾನ ಹೊರ ಬಂದಿತು. 
ನ್ಯಾಯಾಧಿಕರಣದ ಮುಂದೆ ಪುನರ್‌ ಪರಿಶೀಲನಾ ಅರ್ಜಿ ಸಲ್ಲಿಸಬೇಕು. ಅಲ್ಲಿ 
ನ್ಯಾಯ ಒದಗದಿದ್ದರೆ ಸುಪ್ರೀಂ ಕೋರ್ಟ್‌ಗೆ ಹೋಗಬೇಕು ಎಂಬುದು ಸಬೆಯ 
ಅಭಿಪ್ರಾಯವಾಗಿತ್ತು. ಸುಮಾರು 3 ಗಂಟೆಗಳ ಕಾಲ ಎಲ್ಲಾ ಪಕ್ಷಗಳ ಸದಸ್ಯರು 
ತೀರ್ಪಿನಿಂದಾಗಿರುವ ಅನ್ಯಾಯದ ಬಗ್ಗೆ ಪ್ರಸ್ತಾಪಿಸಿ ಮಾತನಾಡಿದರು. ರಾಜ್ಯದ 
ಪರವಾದಿಸಿದ ವಕೀಲರು ಲಕ ನೀ We ಖಂಡಿಸಿದರು. ಈ ಬಗೆಗೆ 
ಉತ್ತರವನ್ನು ಮುಖ್ಯ ಮಂತ್ರಿಗಳಿಂದ ಬಯಸಿ ಧರಸಿಂಗ್‌ಅವರು ಬೇರೆಯಾರಿಂದಲೂ 
ಉತ್ತರ ಬೇಡ ಎಂದು ಜಲಸಂಪ ಮ ಸಚಿವ ಶ್ರೀ ಕೆ.ಎಸ್‌. ಈಪ್ನ ಪರಪ್ಪ ನವರ 
ಉತ್ತರವನ್ನು ಕೇಳಲಾಶಿಸದೆ ತಮ್ಮ ಪ ದ ಸದಸ್ಯರೊಡನೆ ಸಭಾತ್ಯಾಗ ಮಾಡಿದರು. 


ಸರ್ವ ಪಕ್ಷಗಳ ಸಭೆಯಲ್ಲಿ ನ್ಯಾಯವಾದಿಗಳಾದ ಜವಳಿ ಹಾಗೂ ಮೋಹನ್‌ 
ಕಾತರಕಿ ಅವರು ನ ಸ್ಪಷ್ಟೀಕರಣ ನೀಡಿದ್ದನ್ನು ಸಭೆಯು ಒಪ್ಪಿತು. ನ್ಯಾಯಮಂಡಳಿ 
ತಮಿಳುನಾಡಿನ ಅಂತರ್ಜಲದ ಬಗ್ಗೆ ಬತತ ಎಣರುವದು ಹೆಚ್ಚು 
ಪಸ್ತಾಪಿತಗೊಂಡಿತು. ರಾಜ ದ ಜನರಿಗೆ ನ್ಯಾಯ ಒದಗಿಸುವಲ್ಲಿ ತೀರ್ಪಿನಿಂದ 
ಲೋಪ ಆಗಿದೆ. ರೈತರಿಗೆ ನ್ಯಾಯ ಒದಗಿಸುವಲ್ಲಿ ಒಂದಾಗಿ ಕೆಲಸ ಮಾಡುತ್ತೇವೆ 
ರೈತರು ಆಕ್ರೋಶಕ್ಕೀಡಾಗಿದ್ದರೂ ಸರ್ಕಾರಕ್ಕೆ ಸಹಕಾರ ನೀಡಿದ್ದಾರೆ. ಅವರಿಗೆ 
ರಾಜ್ಯದ ಪರವಾಗಿ ಕೃತಜ್ಞತೆ ಇದೆ. ಶಾಂತಿಯಿಂದ ಹೋರಾಟ ಮುಂದುವರಿಸಬೆ ಕು 
ಎಂದು ಮಾನ್ಯ ಮುಖ್ಯಮಂತ್ರಿ ಶ್ರೀ ಹೆಚ್‌.ಡಿ.ಕುಮಾರಸ್ವಾಮಿ ನುಡಿದರು. ಸಚಿವ 
ಶೀ ಎಂ.ಪಿ.ಪ್ರಕಾಶ್‌ ಅವರು ತೀರ್ಪಿನ ಪ್ರತಿ ಒಂದು ಸಿಕ್ಕಿದೆ. ಆದರೆ ike: 
ಮುಖಂಡರು, ಹಾಗೂ ತಜ್ಮಧಿಗೆ ಒದಗಿಸಲಾಗುವುದು Ri ಕೇಂದ್ರ ಸಚಿವ 
ಶ್ರೀ ಎಂ.ವಿ.ರಾಜಶೇಖರನ್‌ ಅವರು ರೈತರ ಹಿತೆರಕ್ಷಣೆಗೆ ಮೊದಲ ಆದ್ಯತೆ ನೀಡಬೇಕು 
ಎಂದರು. ಶ್ರೀ ವಾಟಾಳ್‌ ನಾಗರಾಜ್‌ ಅವರು ತೀರ್ಪನ್ನು ಸಾರಾಸಗಟು ತಳ್ಳಿಹಾಕಿ 
ಸರ್ಕಾರ ಸದನದಲ್ಲಿ ದಿಟ್ಟ ನಿಲುವು ಪ್ರಕಟಿಸಬೇಕು. ಎಂದರು. ಸಿ.ಪಿ.ಐ.ನೆ 


[ರ 


ಡಾ.ಸಿದ್ದನಗೌಡ ಅವ ಭವಿಷ್ಠದ ಆ ವಶ್ಯಕತೆಗಳ ಳನ್ನು ನ್ನಾ ನ್ಯಾಯಮಂಡಳಿ ಪರಿಗಣಿಸಿಲ್ಲ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1517 


ಎಂದರು. ಸಭೆಯಲ್ಲಿ ಸರ್ವಶ್ರೀ ಧರ್ಮಸಿಂಗ್‌, ಮಲ್ಲಿಕಾರ್ಜುನ ಖರ್ಗೆ, ಅಂಬರೀಷ್‌, 
ಸಚೆವ ಈಶ್ವರಪ್ಪ ಮಾಜಿ ಸಂಸದ ಜಿ.ಮಾದೇಗೌಡ, ಮಾಜಿ ಸಚಿವ 
ಎಚ್‌.ಎನ್‌.ನಂಜೇಗೌಡ, ಸಿ.ಖಪಿ.ಎಂ.ನ ಜಿ.ಎನ್‌.ನಾಗರಾಜ್‌ ಹಾಗೂ ಕಾವೇರಿ 
ಕಣಿವೆಯ ಶಾಸಕರು ಪಾಲ್ಗೊಂಡಿದ್ದರು. 


9.2.2007ರಂದು ನಡೆದ ವಿಧಾನ ಸಭೆಯ ಕಾರ್ಯಕಲಾಪಗಳಲ್ಲಿ ಶ್ರೀ 
ವಾಟಾಳ್‌ ನಾಗರಾಜ್‌ ಹಾಗೂ ಇತರರು ಶೂನ್ಯವೇಳೆಯಲ್ಲಿ ಎತ್ತಿದ ಪ್ರಶ್ನೆಗಳಿಗೆ 
ಉತ್ತರಿಸುತ್ತ : ನ್ಯಾಯಾಧಿಕರಣದ ತೀರ್ಪಿನಲ್ಲಿ ಪ್ರಸ್ತಾಪಿಸಲಾಗಿರುವ ನೀರಿನ 
ಸಮರ್ಪಕ ಬಳಕೆ ಬಗ್ಗೆ ಸರ್ಕಾರ ಗಮನಿಸಿದೆ. ಕಾವೇರಿ ಕೊಳ್ಳದ ಅಚ್ಚುಕಟ್ಟು 
ಪದೇಶದಲ್ಲಿ ಮಿತ ಬಳಕೆಗೆ ಒತ್ತುಕೊಡಲು ತೀರ್ಮಾನಿಸಿದೆ ಇದಕ್ಕಾಗಿ ಈ ಪ್ರದೇಶದಲ್ಲಿ 
ನೀರಾವರಿ ಬಳಕೆದಾರರ ಸಹಕಾರ ಸಂಘಗಳನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿ 
ಪ್ರತ್ಯೇಕ ಹಣವನ್ನು ಸರ್ಕಾರ ಒದಗಿಸಲಿದೆ. ನೀರು ಪೋಲಾಗುವುದನ್ನು ತಪ್ಪಿಸಲು 
ದುರಸ್ತಿ ಕಾರ್ಯ ಹಾಗೂ ಆಧುನೀಕರಣ ಕಾರ್ಯವನ್ನು ಕೈಗೊಳ್ಳಲಾಗುವುದು. 
ಮಾರ್ಚ್‌ ಅಂತ್ಯದಲ್ಲಿ ಕಾವೇರಿ ಕೊಳ್ಳದ 11 ನೀರಾವರಿ ಯೋಜನೆಗಳು 
ಪೂರ್ಣಗೊಳ್ಳಲಿವೆ. ಮುಂದಿನ ವರ್ಷ ಹೊಸ ಯೋಜನೆಗಳನ್ನು 
ಕೈಗೆತ್ತಿಕೊಳ್ಳಲಾಗುವುದು. ಕಾವೇರಿ ಕಣಿವೆ ಯೋಜನೆಗಳಿಗೆ ಬಜೆಟ್‌ನಲ್ಲಿ ಹೆಚ್ಚು 
ಹಣವನ್ನು ಮೀಸಲಿಡಲಾಗುವುದು. ತೀರ್ಪು ರಾಜ್ಯಕ್ಕೆ ನಾಯ ಒದಗಿಸಿಲ್ಲ ಕಾನೂನು 
ಸಮರಕ್ಕೂ ಸಿದ್ದ. ಸರ್ವ ಪಕ್ಷಗಳ ಸಭೆಯಲ್ಲಿ ನಿರ್ಧರಿಸಿದಂತೆ ತೀರ್ಪನ್ನು ಪೂರ್ಣ 
ಪರಾಮರ್ಶಿಸಿದ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುವುದು. ಶ್ರೀ ವಾಟಾಳ್‌ 
ನಾಗರಾಜ್‌ ಅವರು ಕಾವೇರಿ ನ್ಯಾಯಾಧಿಕರಣದ ತೀರ್ಪಿನ ವಿರುದ್ಧ ಖಂಡನಾ 
ನಿರ್ಣಯ ಅಂಗೀಕರಿಸಬೇಕು ಎಂದರು. ಶ್ರೀ ಎಸ್‌.ಎಸ್‌.ಪಾಟೇಲ್‌ ಹಾಗೂ ಶ್ರೀ 
ಧ್ರುವನಾರಾಯಣ ಅವರುಗಳು ಆ ಮಾತನ್ನು ಬೆಂಬಲಿಸಿದರು. ಶ್ರೀ ಕೆ.ಎಸ್‌.ಈಶ್ವರಪ್ಪ 
ಅವರು ಅಂತಿಮ ತೀರ್ಮುವ ಕೈಗೊಳ್ಳಲು ಸರ್ವಪಕ್ಷಗಳ ಸಭೆಯಲ್ಲಿ ಸರ್ಕಾರ 
ಒಪಿದೆ. ವಿಂಡನಾ ನು ಅಗತ್ತನಿಲ್ಲ ಎಂದರು. ಶ್ರೀ ಮಾಧುಸ್ತಾಮಿ, ಶೀ 
ಜಿ.ವಿ.ಶೀ ರಾಮರೆಡ್ಡಿ ಅವರು ಸಚಿವರ ಮಾತನ್ನು ಅನುಮೋದಿಸಿದರು. ಆಗ ಶ್ರೀ 
ವಾಟಾಳ್‌ ವಾ ನಾಗರಾಜ್‌ ಪಸ ಸಜಿವದ ಮಾಕನ್ನು ಖಂಡಿಸಿ ಕಲಾಪವನು 


12.2.07 ರಂದು ಸೋಮವಾರ ವಿಧಾನ ಸಭಾಧಿವೇಶನ. ಕನಡಪರ 


ಸಂಘಟನೆಗಳ ಕರ್ನಾಟಕ ಬಂದ್‌ನ ಕರೆ ಈ ಸದನದಲ್ಲಿ ಪ್ರಶಿದ್ಧನಿಸಿತ್ತು. ಶ್ರೀ 


1518 ಕರ್ನಾಟಕ ಡೈತ ಚಳವಳಿ-ಸತ್ಯಾಗಹಗಳು 


ವಾಟಾಳ್‌ ನಾಗರಾಜ್‌ ಕಲಾಪವನ್ನು ಮುಂದೂಡಲು ಸಭಾಧ್ಯಕ್ಷರಲ್ಲಿ ಹೇಳಿದರು. 
ಅವರಿಗೆ ಬೆಂಬಲವಾಗಿ ಕಾಂಗೆಸ್‌ನ ಎಸ್‌.ಎಸ್‌.ಪಾಟೀಲ್‌, ಸಂಯುಕ್ತ ಜನತಾದಳದ 
ಶ್ರೀ ಜಿ.ಸಿ.ಮಾಧುಸ್ವಾಮಿ ನಿಂತರು. ಸಭಾಧ್ಯಕ್ಷರು ಅದಕ್ಕೆ ಒಪಲಿಲ್ಲ. ಆಗ ವಾಟಾಳ್‌ 
ಅವರು ಕೆಲಹೊತ್ತು ಸದನದ ಬಾವಿಯಲ್ಲಿ ಧರಣಿ ನಡೆಸಿದರು. ಆಗ ಸಚಿವ ಶ್ರೀ 
ಎಂ.ಪಿ.ಪ್ರಕಾಶ್‌ ಅವರು ಸದನ ನಡೆಸದಿದ್ದರೆ ಸರ್ಕಾರದ ಬೆಂಬಲ ಇದೆ ಎಂಬ 
ಸಂದೇಶ ರವಾನೆ ಆಗುತ್ತದೆ. ಒಕ್ಕೂಟ ವ್ಯವಸ್ಥೆ ಯಲ್ಲಿ ಕಾನೂನು ಚೌಕಟ್ಟು 
ಮೀರಬಾರದು. ಅಧ್ಯಕ್ಷರ ಮೇಲೆ ಕ ಒತ್ತಡ" ಹೇರುವುದು ಸರಿಯಲ್ಲ ನಂದರ 
ಸಚಿವರನ್ನು ಸಿ.ಪಿ.ಐ(ಎಂ) ನ ಶ್ರೀ ಜಿ.ವಿ.ಶ್ರೀರಾಮರೆಡ್ಡಿ, ಶ್ರೀ ಜಯಪ್ರಕಾಶ್‌ ಹೆಗ್ಗೆ 
ಬೆಂಬಲಿಸಿ ನ್ಯಾಯಾಲಯಕ್ಕೆ ಸದನವು ಬಂದ್‌ನಲ್ಲಿ ಭಾಗಿ ಎಂಬ ತಪ್ಪು ಸಂದೇಶ 
ಹೋಗಬಾರದು ಎಂದರು. ಕಲಾಪವನ್ನು ಸದನ ಮುಂದೂಡದೆ ನಡೆಸತೊಡಗುವ 
ಸಭಾಧ್ಯಕ್ಷರ ನಿರ್ಧಾರವನ್ನು ಪ್ರತಿಭಟಿಸಿ ಸರ್ವಶ್ರೀ ವಾಟಾಳ್‌ ನಾಗರಾಜ್‌, 
ಜೆ.ಸಿ.ಮಧುಸ್ತಾಮಿ ಮತ್ತು ಎಸ್‌.ಎಸ್‌.ಪಾಟೀಲ್‌ ಸಭಾತ್ಯಾಗ ಮಾಡಿದರು. 


ಶ್ರೀ ಮಹಿಮಾ ಪಟೇಲ್‌ : ಜನತೆಯೊಂದಿಗೆ ಈಗ ನಾವು ನಿಲ್ಲಬೇಕು. 
ಕಲಾಪ ಮುಂದೂಡಿ ಎಂದರು. ಶ್ರೀ ಎಜ್‌.ಡಿ.ಬಸವರಾಜು ಅದನ್ನು ಬೆಂಬಲಿಸಿದರು; 
ಶ್ರೀ ಬಾಲರಾಜ್‌ ಅವರು; ಸದನ ಮೂಂದೂಡುವಿರೋಳಿ ಇಲ್ಲಾ ನಾವು 
ಹಿಷ್ಠರಿಸಬೇಕೆ? ಎಂದರು; ಶ್ರೀ ಟಿ.ಡಿ.ಜಯಕುಮಾರ್‌ ಅವರು ಕಾನೂನು 
ಜನರಿಗಾಗಿ ಇದೆ. ಜನ ಕಾನೂನಿಗಾಗಿ ಇಲ್ಲ. ಬಂದ್‌ಗೆ ನಮ್ಮೆಲ್ಲರ ಬೆಂಬಲವಿದೆ 
ಎಂದರು; ಶ್ರೀ ಜಯಪಕಾಶ್‌ ಹೆಗ್ಗೆ: ಸಭೆಯನ್ನು ಮುಂದೂಡಿ ಹೊಸ ಸಂಪ್ರದಾಯಕ್ಕೆ 
ನಾಂದಿ ಹಾಡಬೇಡಿ ಎಂದರು; ಶ್ರೀ ಚೆಲುವರಾಯ ಸ್ಪಾಮಿ ನಾವು ಜನತೆಯೊಂದಿಗೆ 
ಇದ್ದೇವೆ. ಕಾವೇರಿ ಕಣಿವೆ ಜನತೆಯ ಬಗ್ಗೆ ನಮಗೆ ಕಾಳಜಿ ಇದೆ. ಪ್ರಶ್ನೋತ್ತರ 
ನಡೆಸಿ ಎಂದರು. 
ಸಚಿವ ಶ್ರೀ ರಾಮಚಂದಗೌಡ : ಬಂದ್‌ಗೆ ಸರ್ಕಾರದ ವಿರೋಧ ಇಲ್ಲ, 


ಆದರೆ ಬೆಂಬಲವೂ ಇಲ್ಲ. ಶ್ರೀ ಜಿ.ವಿ.ಶೀರಾಮರೆಡ್ಡಿ ಅವರ ಅಭಿಪ್ರಾಯವು 
ಸರಿಯಾಗಿದೆ; ಸರ್ಕಾರ ಸರ್ವಪಕ್ಷಗಳ ಸಭೆಯ ಕೀರ್ಮಾನದಂತೆ ನಢುಣ್ಳಲದ 


ಎಂದರು. ಕಾಂಗೆಸ್‌ ಸದಸ್ಯರು ಗೈರುಹಾಜರಾಗಿದ್ದ ವಿಧಾನಸಭೆಯಲ್ಲಿ ಡಾ.ವೈ.ನಾಗಪ್ಪ 
ಜೆಡಿಎಸ್‌ನ ಶೀ ಅನ್ನಬಾನಿ ಇದ್ದರು. ಶ್ರೀ ನೆಲ.ನರೇಂ ಬಾಬು, ಮತ್ತು ಶ್ರೀ 


ಖ್‌ Ck 
ಐವಾನ್‌ ಸಿಗ್ದಿ ಅವರು ಕಪ್ಪು ಪಟ್ಟಿ ಧರಿಸಿಕೊಂಡು ವಿಧಾನ ಸ ೦ಗಣದ ಮೆಟಿಲಲ್ಲಿ 
ದರಣಿ ಕುಳಿತರು. ಸದನದೊಳಗೆ ಒಟ್ಟು 42 ಸದಸ್ಯ ರಷ್ಟೆ ಇ ಇದ್ದರು. ಈ ಹಿನ್ನೆಲೆಗಳಲ್ಲಿ 


ಕಾವೇರಿ: ಜಲವಿವಾದ - ಐತಿಂರ್ಹ - ಚಳುವಳಿಗಳು 1519 


ಸಭಾಧ್ಯಕ್ಷ ಶ್ರೀ ಕ್ಷ ಷ್ಟ ಅವರು ಹಲವು ಸದಸ್ಯರು ಕಲಾಪವನ್ನು ಮುಂದೂಡಿ 
ಎಂದು ಕೇಳರುವಲ್ಲಿ ಕಲಾಪವನ್ನು ಮಂಗಳವಾರ ಬೆಳಿಗ್ಗೆ 1. ಗಂಟೆಗೆ 
ಮುಂದೂಡಲಾಗಿದೆ ಎಂದರು. 


ವಿಧಾನ ಪರಿಷತ್ತಿನಲ್ಲಿ ಸದನ ನಡೆಸಲು ಅಗತ್ಯವಾದ ಕೋರಂ ಇರಲಿಲ್ಲ. 

ಬಂದ್‌ಗೆ ಬೆಂಬಲ ವ್ಯಕ್ತಪಡಿಸಿ ಕಾಂಗೆಸ್‌ ಸದನದಿಂದ ಹೊರಗೆ ಉಳಿದಿತ್ತು. 
ಸಭಾನಾಯಕ ಶೀ ಡಿ.ಏಚ್‌.ಶಂಕರಮೂರ್ತಿಯವರು ಸದನದಲ್ಲಿ ಹಾಜರಿರಲಿ 
ಸಚಿವರಾದ ಶ್ರೀ ಎಂ.ಪಿ.ಪ್ರಕಾಶ್‌, ಶ್ರೀ ಆರ್‌.ಅಶೋಕ್‌, ಶ್ರೀ ಶಶಿಕಾಂತ ನಾ ನ 
ಶ್ರೀ ಶಿವಾನಂದ ನಾಯ್ಯ, ಡಾ.ವಿ.ಎಸ್‌. ಆಚಾರ್ಯ ಅವ ವರೆಲ್ಲ ಇದ್ದರೂ ಕೋರಂಗೆ 
ಅಗತ್ಯವಾದ ಸಂಖ್ಯೆಯಷ್ಟು ಸದಸ್ಯರು ಇರಲಿಲ್ಲ. ಸದನದ ಹೊರಗೆ ಕಾಂಗೆಸ್‌ 
ಸದಸ ರಾದ ಶ್ರೀ ಸ ಬಿ. ವೆಂಕಟಿ ತೀಶ್‌ ಮತ್ತು ಶ್ರೀ ಕೆ.ಸಿ. ಕೊಂಡಯ್ಯ ಅವರುಗಳು 
ಕಪು ಪಟ್ಟಿ ಧರಿಸಿ ಮೊಗಸಾಲೆಯಲ್ಲಿದ್ದರು. ಜೆ.ಡ.ಯುನ ಡಾ॥ಎಂ.ಪಿ.ನಾಡಗೌಡ 
ಅವರು ಕಾಂಗೆಸ್‌ ಸದಸ್ಯರು ಹಾಜರಿಲ್ಲ, ಕೋರಂ ಇಲ್ಲ, ಹೊರಗೆ ಬಂದ್‌ 
ನಡದ: ಸದನವನ್ನು ಮುಂದೂಡಿ ಎಂದು ಹಂಗಾಮಿ ಸಭಾಪತಿ ಶ್ರೀ 

ಪ್ರಣ್ಣ ಅವರಲ್ಲಿ ಮನವಿ AS ಅವರು ಸದನವನ್ನು ಮಂಗಳವಾರಕ್ಕೆ 
ಮ 


14.2.07 ರಂದು ಮೇಲ್ಮನೆ (ವಿಧಾನ ಪರಿಷತ್ತುುಯಲ್ಲಿ ಸದಸ್ಕರು ನಿಯಮ 
68ರ ಅಡಿಯಲ್ಲಿ ಕಾವೇರಿ ಐಃ ತೀರ್ಪಿನಿಂದ ರಾಜ್ಯಕ್ಕಾಗಿರುವ ಘೋ ರ ಅನ್ಯಾಯದ 
ಬಗ್ಗೆ ಗಂಭೀರವಾದ ಚರ್ಚೆ ನಡೆಸಿದರು. ಶೀಕಂಠೇಗೌಡರು ಮಾತನಾಡಿ ತಮಿಳುನಾಡು 
ರೈತರು ಮೂರು ಬೆಳೆಗಳನ್ನು ಸಮೃದ್ಧವಾಗಿ ಬೆಳೆಯುವಷ್ಟು ಅವಕಾಶವಾಗಿದೆ. 
ಅದೇ ರಾಜ್ಯದ ಕಾವೇರಿ ಅಚ್ಚುಕಟ್ಟು ಪ್ರದೇ ಶದ ಕಡೆಯ ಭಾಗದ ರೈತರು ಒಂದು 
ಬೆಳೆಯನ್ನು "ಿಳೆಯುವುದೂ 'ದುಸ ಸರವ ಗಿದೆ. ಸದ್ಯದ ತೀರ್ಪು ರಾಜ್ಯದ ಮೇಲೆ 
ಗಧಾಪ್ರಹಾರ ಮಾಡಿದೆ ಎಂದರು. ಕೇಂದ್ರ ಸರ್ಕಾರ ಕೂಡಲೆ ಮಧ್ಧಪ್ರವೇಶಿಸ ಸಬೇಕು. 
ರಾಜ್ಯವು ತಕ್ಷಣ ಮೆ ಮೇಲ್ವನವಿ ಸಲ್ಲಿಸಬೇಕು ಎಂದರು. 


ಶ್ರೀ ಅರುಣ್‌ ಮಾಚಯ್ಯ ಅವರು; ತೀರ್ಪನ್ನು ಪಾಲಿಸಲು ಸಾದ್ಯವೀ 


1520 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಸರ್ಕಾರ ತರಬೇಕು ಎಂದರು. ಕಾವೇರಿ-ಗಂಗಾ ಕೂಡಿಸುವ ಕಾರ್ಯ ಆಗಬೇಕು. 
ಜಲವಿವಾದದ ಬಗ್ಗೆ ರಾಷ್ಟ್ರೀಯ ಜಲನೀತಿಯನ್ನು ರೂಪಿಸಬೇಕು, ಎಂದರು. ಶ್ರೀ 
ತೋಂಟದಾರ್ಯ ಅವರು ಐತೀರ್ಪು ರಾಸ್ಯವನ್ನು ಕುರಿಯನ್ನಾಗಿಸಿ ತಮಿಳುನಾಡನ್ನು 
ತೋಳವನ್ನಾಗಿಸಿದೆ ಎಂದರು. 


ಒಟ್ಟಾರೆ ಸದಸ್ಯರಿಂದ ಅಂತರರಾಜ್ಯ ನದಿ ವಿವಾದ ಕಾಯ್ದೆ ತಿದ್ದುಪಡಿಗೆ 
ಕೇಂದಕ್ಕೆ ಒತ್ತಾಯ ಮಾಡಬೇಕು, ಸದ್ಯ ನ್ಯಾಯಮಂಡಳಿ ತೀರ್ಪನ್ನು ತಿರಸ್ಕರಿಸಬೇಕು 
ಎಂಬ ಅಭಿಪ್ರಾಯ ವ್ಯಕ್ತವಾಯಿತು. 


ವಿಧಾನಸಭೆಯಲ್ಲಿ ಶೀ ಮಾಧುಸ್ಟಾಮಿ ಅವರು : ಕಾವೇರಿ ನ್ಯಾಯಾಧಿಕರಣದ 
ತೀರ್ಪು ಕುರಿತಂತೆ ರಾಜ್ಯ ಸರ್ಕಾರದ ನಿಲುವನ್ನು ಸರ್ವ ಪಕ್ಷಗಳ ಸಭೆಯಲ್ಲಿ 
ಸಮಾಲೋಚಿಸಿ ಕೈಗೊಳ್ಳಲಾಗುತ್ತದೆ ಎಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 
ಸರ್ವಪಕ್ಷಗಳ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳುವುದಾದರೆ ವಿಧಾನ ಸಭೆಯ 
ಸಾರ್ವಭೌಮತ್ನವು, ಎಲ್ಲಿ ಉಳಿಯುತ್ತದೆ? ಎಂದು ಕೇಳಿದರು. ಆಗ ಸಚಿವ ಶ್ರೀ 
ಎಂ.ಪಿ.ಪ್ರಕಾಶ್‌ಅವರು ಸರ್ವಪಕ್ಷಗಳ ಸಭೆಯಲ್ಲಿ ತೀರ್ಮಾನ ಎಂದರೆ ಅಲ್ಲೇ 
ತೀರ್ಮಾನ ಕೈಗೊಂಡಂತಲ್ಲ. ಅಲ್ಲಿ ಒಯಮ್ದುತ ಮೂಡಿಸಿದ ನಂತರ ಅಂತಿಮ 
ತೀರ್ಮಾನವನ್ನು ಸದನದಲ್ಲಿ ಕೈಗೊಳ್ಳಲಾಗುವುದು. ಸದನದ ಸಾರ್ವಭೌಮತ್ತವನು 
ಎತ್ತಿ ಹಿಡಿಯಲು ರಾಜ್ಯ ಸರ್ಕಾರ ಬದ್ದ ಎಂದರು. 


ಮಧ್ಯಾಹ್ನ ಸಬೆಯ ಕಲಾ ಜರಂಭವಾಗುತಿದ್ದಂತೆ ಶೀ ವಾಟಾಳ್‌ 
ನಾಗರಾಜ್‌ಅವರು ಮುಖ್ಯಮಂತ್ರಿಗಳು ಸರ್ಕಾರದ ನಿಲುವನು 

ಸದನದಲ್ಲಿ ಸಷ್ಟ ಪಡಿಸಿಲ್ಲ ಎಂದು ಧರಣಿ ನಡೆಸಿದರು. ಸರ್ಕಾರ ಸ್ವಾಯಾಧಿಕರಣದ 
ವಿರುದ್ಧ ಖಂಡನಾ ನಿರ್ಣಯ ಅಂಗೀಕರಿಸಬೇಕು ಎಂದರು, ಸಚಿವ ಶ್ರೀ 
ಎಂ.ಪಿ.ಪ್ರಕಾಶ್‌ಅವರು : ಸರ್ವಪಕ್ಷಗಳ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳುವ ಬಗ್ಗೆ 
22 ರೊಳಗೆ ಆ ಸಭೆ ನಡೆಸುವ ಬಗ್ಗೆ ಮುಖ್ಯಮಂತಿಗಳು ಹೇಳಿರುವುದನ್ನು 
ತಿಳಿಸಿದರು. ಶ್ರೀ ರಾಜೇಂದನ್‌ಅವರು ವಿಧಾನಸಭೆ ತೀರ್ಮಾನ ತೆಗೆದುಕೊಂಡಿರುವ 
ಬಗ್ಗೆ ಸಭೆಗೆ ತಿಳಿಸಿ ಎಂದರು. ಈ ದಿನದ ಚರ್ಚೆಯಲ್ಲಿ ಸಚಿವ ಶ್ರೀ 


ಡಿ.ಟಿ.ಜಯಕುಮಾರ್‌, ಶ್ರೀಮತಿ ಸುನೀತಾವೀರಪಗೌಡ, ಭಾಗವಹಿಸಿದ್ದರು. 


15.2.07 ರ ವಿಧಾನಪರಿಷತ್ತಿನಲ್ಲಿ ಕಾವೇರಿ ನ್ಯಾಯಾಧಿಕರಣದ ತೀರ್ಪಿನ 
ಕುರಿತು ಚರ್ಚೆ ಆರಂಭವಾಯಿತು. ಚರ್ಚೆಯಲ್ಲಿ 13 ಮಂದಿ ಭಾಗವಹಿಸಿದ್ದರು. 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1521 


ಬಿಜೆಪಿಯ ಶ್ರೀವಿಮಲಾಗೌಡ ಅವರು ತೀರ್ಪನ್ನು ಖಂಡಿಸಿ ಕಾವೇರಿ ಕುರಿತ 
ಐತಿಹಾಸಿಕ ಹೋರಾಟವನ್ನು ವಿವರಿಸಿದರು; ಶ್ರೀನಾಥ್‌, ಮುಖ್ಯಮಂತ್ರಿ ಚಂದ್ರು 
ಅವರು ತಮ್ಮ ಅನಿಸಿಕೆಗಳನ್ನಿಟ್ಟು ನ್ಯಾಯಾಧಿಕರಣದ ಮಲತಾಯಿ ಧೋರಣೆಯನ್ನು 
ತೀವ್ರವಾಗಿ ಖಂಡಿಸಿದರು, ಕಾವೇರಿ ವಿಷಯದಲ್ಲಿ ಅಂಬರೀಷ್‌ ದಿಟ್ಟ ನಿಲುವು 
ತೋರಿದ್ದಾರೆ. ಕೇಂದ್ರ ತಾರತಮ್ಯ ನೀತಿ ಬಿಡಲಿ ಎಂದರು. ಮೇಲ್ಮನೆಯ ಸದಸ್ಕರು 
ನಟ ಅಂಬರೀಷ್‌ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದನ್ನು ಸ್ಥಾಗತಿಸಿದರು. 
ಜಲ ಸಂಪನ್ಮೂಲ ಸಚಿವ ಶೀ ಕೆ.ಎಸ್‌.ಈಶ್ವರಪ್ಪ ನವರು, ಮಾತನಾಡುತ್ತ : 
ಐತೀರ್ಪನ್ನು ತಿರಸ್ಕರಿಸಲು ಸರ್ಕಾರ ಸಜ್ಜಾಗಿದೆ. ಐತೀರ್ಪು ಅಂತಿಮ ತೀರ್ಪು 
ಆಗಿಲ್ಲ. ಕರ್ನಾಟಕಕ್ಕೆ ಆಗಿರುವ ಅನ್ಯಾಯವನ್ನು ಕೇಂದ್ರಕ್ಕೆ ಮನವರಿಕೆ ಮಾಡಲು 
ಕರ್ನಾಟದ ಸಂಸದರೊಂದಿಗೆ ರಾಜ್ಯ ಸರ್ಕಾರವೇ ಮುಂದಾಗಿದೆ. ಕಾನೂನು 
ಸಮರದ ಜೊತೆಗೆ ರಾಜ್ಯದ ಪಾಲಿನ ನೀರಿನ ಸಂಪೂರ್ಣ ಬಳಕೆಗೆ ಮತ್ತು 
ಸೋರಿಕೆಗೆ ತಡೆಗೆ ಆದ್ಯತೆ ಮೇರೆಗೆ ಕಾಮಗಾರಿ ಕೈಗೆತ್ತಿಕೊಳ್ಳಲಿದೆ. ಸರ್ಕಾರ. 
ಸದ್ಯದಲ್ಲಿಯೇ ಸರ್ವಪಕ್ಷದ ಮುಖಂಡರು, ರೈತಧುರೀಣರು, ತಜ್ಞಥೊಂದಿಗೆ ಚರ್ಚಿಸಿ 
ಮುಂದಿನ ಹೋರಾಟವನ್ನು RNR ನ್ಯಾಯಾಧಿಕರಣಕ್ಕೆ ನಾವು 
ಕೇಳಿದ್ದು 462 ಟಿ.ಎಮ್‌.ಸಿ ಸಿಕ್ಕಿದ್ದು ಕೇವಲ 270 ಟಿ.ಎಮ್‌.ಸಿ ತೀರ್ಪನ್ನು 
ಒಪ್ಪಿದರೆ ರಾಜ್ಯದ ಮುಂದಿನ ಪೀಳಿಗೆ ಸಂಕಷ್ಟ ಎದುರಿಸಬೇಕಾಗುತ್ತದೆ. ಅಂತಾಗಿ 
ತೀರ್ಪನ್ನು ಒಪ್ಪುವ ಪ್ರಶ್ನೆ "ಇಲ್ಲ ಎಂದರು. 


19.2.07 ರ ವಿಧಾನಸಭೆಯಲ್ಲಿ ಕಲಾಪವು, ಪ್ರತಿಪಕ್ಷದ ಧರಣಿಯ ನಡುವೆ, 
ಆರಂಭಗೊಂಡಾಗ ಶ್ರೀ ವಾಟಾಳ್‌ ನಾಗರಾಜ್‌ ಅವರು, ಸರ್ಕಾರ ಕಾವೇರಿ 
ನ್ಯಾಯಾಧಿಕರಣದ ವಿಚಾರದಲ್ಲಿ ನಿಲುವು ಪ್ರಕಟಿಸಿಲ್ಲ. ತೀರ್ಪನ್ನು ತಿರಸ್ಕರಿಸಿ 
ನಿರ್ಣಯ ಕೈಗೊಳ್ಳಬೇಕು ಎಂದರು. ಆಗ ಉಪಮುಖ್ಯಮಂತ್ರಿ ಶ್ರೀ 
ಬಿ.ಎಸ್‌. ಪನಿ ಪನವರು ಮಾತನಾಡಿ, ಕಾವೇರಿ ನ್ಯಾಯಾಧಿಕರಣದ ತೀರ್ಪು 
ಕರ್ನಾಟಕದ ಪಾಲಿಗೆ ಮರಣ ಶಾಸನ. ರಾಜ್ಯ ನ ಏನೇ ಕಾರಣಕ್ಕೂ 
ಇದನ್ನು ಒಪ್ಪುವುದಲ್ಲ. ನ್ಯಾಯಾಧಿಕರಣದ ಮತ್ತು ಅಪೆಕ್ಸ್‌ ನ್ಯಾಯಾಲಯಕ್ಕೆ 
ಪುನರ್‌ ಪರಿಶೀಲನಾ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಸರ್ಕಾರ ಸರ್ವಪಕ್ಷ ಸಭೆ 
ನಡೆಸಿ ಅದು ಕೈಗೊಳ್ಳುವ ತೀರ್ಪಿಗೆ ಬದ್ಧವಾಗುವ ಬಗ್ಗೆ ಹೇಳಿದೆ, ಎಂದರು. 
ಪ್ರತಿಪಕ್ಷ ನಾಯಕ ಶ್ರೀ ಧರ್ಮಸಿಂಗ್‌ ಅವರು 15 ದಿನ ಕಳೆದರೂ ಸರ್ಕಾರ ತನ್ನ 
ನಿಲುವು ಪ್ರಕಟಿಸಿಲ್ಲ ಎಂದರು. ಈ ಹಂತದಲ್ಲಿ ಆಡಳಿತ ಮತ್ತು ಪ್ರಶಿಪ ಸಗಳ 


1522 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಕಾಂಗೇಸ್‌ ಸದಸ್ಕರು ಸರ್ಕಾರದ 
ವಿರುದ್ದ ಧಿಕ್ನಾರದ ಘೋಷಣೆಗಳನ್ನು ಕೂಗಿದರು. ಆಗ ಉಪಸಭಾಪತಿ ಕಲಾಪವನ್ನು 
ಮುಂದೂಡಿದರು. 


ವಿಧಾನ ಪರಿಷತ್ತಿನಲ್ಲಿಯೂ ತೀರ್ಪು ವಿರೋಧಿಸಿ ನಿರ್ಣಯ 
ಕೈಗೊಳ್ಳಬೇಕಿರುವುದರಿಂದ ಕಲಾಪ ಸುಗಮವಾಗಿ ನಡೆಯಲು ಸಹಕರಿಸಿ ಎಂದು 
ಪ್ರತಿಪಕ್ಷ ಕಾಂಗ್ರೆಸ್‌ ಸದಸ್ಯರಿಗೆ, ಬಿಜೆಪಿ ಸದಸ್ಯ "ಮುಖ್ಯಮಂತಿ' ಚಂದ್ರು ಅವರು 
ಹೇಳಿದರು. ಜೆ.ಡಿ.ಎಸ್‌. ಸದಸ್ಯ ಶೀ ಕೆ.ಟಿ.ಶ್ರೀಕಂಠೇಗೌಡ ಸಭಾನಾಕ ಶ್ರೀ.ಡಿ.ಎಚ್‌. 
ಶಂಕರಮೂರ್ತಿ ಅವರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. 


6.3.07ನೇ ಮಂಗಳವಾರದಂದು ಸಂಸತ್ತಿನಲ್ಲಿ ಸಂಸದರ ಸಚಿ. ಕಾವೇರಿ 
ಐತೀರ್ಪಿನಿಂದ ರಾಜ್ಯಕ್ಕೆ ಆಗಿರುವ ಅನ್ಯಾಯ ಕುರಿತು ಲೋಕ ಸಭೆಯಲ್ಲಿ ಚರ್ಚೆಗೆ 
ಅವಕಾಶ ನೀಡಲು ಸ್ಪೀಕರ್‌ ಶ್ರೀ ಸೋಮನಾಥ ಚಟರ್ಜಿ ಅವರು ಕರ್ನಾಟಕ 
ಮತ್ತು ತಮಿಳುನಾಡು ಲೋಕಸಭಾ ಸದಸ್ಯರ ಸಭೆ ಕರೆದಿದ್ದರು. ನಮ್ಮ ರಾಜ್ಯ 
ಸಂಸದರ ಚರ್ಚೆಗೆ ತಕ್ಷಣ ಅವಕಾಶ ಕೋರಿದ್ದರು. ಹಣಕಾಸು ವಿಧೇಯಕ, ರೈಲ್ವೆ 
ಬಜೆಟ್‌. ರಾಷ್ಟ್ರಪತಿ ಭಾಷಣಕ್ಕೆ ವಂದನಾ ನಿರ್ಣಯಕ್ಕೆ ಅಂಗೀಕಾರ ಇತ್ಯಾದಿ 
ಕಲಾಪಗಳ ನಂತರ ಚರ್ಚೆಯ ಬೇಡಿಕೆಗೆ ಪರಿಗಣನೆ ಎಂಬುದಾಗಿತ್ತು ಚರ್ಚೆಗೆ 
ವಿರೋಧವಿದ್ದ ತಮಿಳುನಾಡು ಸದಸ್ಯರು ಸಂಸದ್‌ಭವನದ ಸೆಂಟಲ್‌ ಹಾಲ್‌ನಲ್ಲಿ 
ಸಮಾಲೋಚನೆ ನಡೆಸುತ್ತಿದ್ದಾಗ ಪ್ರಧಾನಿಯವರು ಕಂಡು ಬಂದು ಅವರ 
ಯೋಗಕ್ಷೇಮ ವಿಚಾರಿಸಿ ಮಂದೆಸಾಗಿದರು. ಚರ್ಚೆಗೆ ಅವಕಾಶ ಕೊಡಕೂಡದು 
ಎಂಬ ನಿರ್ಧಾರದಿಂದಲೇ ಕೇಂದ್ರ ಮಂತ್ರಿ ಡಿ.ಎಮ್‌.ಕೆ.ನಾಯಕ ಟಿ.ಆರ್‌.ಬಾಲು. 
ನಾಯಕತ್ವದಲ್ಲಿ 30 ತಮಿಳು ಸದಸ್ಯರು ಸ್ಪೀಕರ್‌ ಆಹ್ನಾನ ತಿರಸ್ಕರಿಸಿದರೆ ತಪ್ಪಾದೀತು 
ಎಂದು ಅನಿವಾರ್ಯವಾಗಿ ಸಬೆಗೆ ಬಂದರು. ಲೋಕಸಭೆಯಲ್ಲಿ ಚರ್ಚೆ ಮಾಡಿದರೆ 
ಪರಿಹಾರ ದೊರಕದ ಉಭಯ ರಾಜ್ಯಗಳ ಸೌರ್ಹದ ಕದಡಬಹುದು ಎಂಬುದು 
ಅವರ ವಾದವಾಗಿತ್ತು ಏನಾದರೂ ನೆವ ಹುಡುಕಿ ಹೊರ ಹೋಗುವ, ಸಭೆ 
ರದ್ದು ಮಾಡಿಸುವ ಅವರ ಪ್ರಯತ್ನ ಸೀಕರ್‌ ಅವರ ಸಭೆ ರದ್ದು ಮಾಡುವ 
ಕಾರಣವಿಲ್ಲ ಎಂಬ ಗಟ್ಟಿ ನಿಲುವಿನ ಕಾರಣ, ಕೈಗೂಡಲಿಲ್ಲ. ಸಭೆಯಲ್ಲಿ ಚರ್ಚೆ 
ಆದರೆ 1991ರ ರಕ್ತಪಾತ ಆದೀತು ಎಂಬ ಕೇಂದ್ರ ಮಂತ್ರಿ ಶ್ರೀ ಬಾಲು ಅವರ 
ಮಾತಿಗೆ, ಇಂಥ ಶಬ್ದಬಳಕೆ ಉಚಿತವಲ್ಲ ಎಂದು ತೀವ್ರ ಆಕ್ಷೇಪ ವ್ಯಕ್ತ ಪಡಿಸಿದರು. 
ಇಂಥ ಪ್ರಕರಣ ನಡೆಯಬಾರದೆಂದೇ ಚರ್ಚೆಗೆ ಅವಕಾಶವಾಗಲಿ ಎಂದರೆ 


ಕಾವೇರಿ: ಜಲವಿವಾದ - ಐತೀರ್ಹು - ಚಳುವಳಿಗಳು 1523 


ಶ್ರೀ ಆರ್‌.ಎಲ್‌ ಜಾಲಪ್ಪ ಸ್ಟೀಕರ್‌ ಸೂಚನೆಯ ಮೇರೆಗೆ ಶ್ರೀ ಅನಂತಕುಮಾರ್‌ 
ಅವರು ಮಾತನಾಡಿ: ರಾಜ್ಯದ ರೈತರಿಗೆ ಕಾವೇರಿ ಪ್ರದೇಶದ ಪೇಟೆ ಪಟ್ಟಣಗಳಿಗೆ 
ಕುಡಿಯುವ ನೀರು ಹಂಚಿಕೆಯಲ್ಲಿ ಬಹಳ ಅನ್ಯಾಯವಾಗಿದೆ ಎಂದು 
ಜನಾಂದೋಲನ ನಡೆಯುತಿದೆ. ರಾಜ್ಯದ ಎಲ್ಲರೂ ಶಾಂತಿಯಿಂದ ಅಹಿಂಸೆಯಿಂದ 
ನಡೆಸುತ್ತಿರುವ ಈ ಆಂದೋಲನ ಸಹನೆ ಕಳೆದುಕೊಳ್ಳಲು ದಾರಿ ಮಾಡಬಾರದು 
ಲೋಕಸಭೆಯೇ ಅತ್ಕುನ್ನತ ಪಂಚಾಯಿತಿ ಇಲ್ಲಿ ಅನ್ಯಾಯದ ಬಗ್ಗೆ ಚರ್ಚೆ ಆಗಬೇಕು 
ಎಂದರು. ಶ್ರೀಸದಾನಂದಗೌಡರು, ಸಂಸದರಿಗಿರುವ ಒಂದೇ ವೇದಿಕೆ ಪಾರ್ಲಿಮೆಂಟ್‌; 
ಇಲ್ಲಿ ಚರ್ಚೆಗೆ ಅವಕಾಶವಾಗದಿದ್ದರೆ ಸದಸ್ಯರಾಗಿರುವುದೇ ದಂಡ ಎಂದರು. 


ಸಂಸತ್ತಿನಲ್ಲಿ ಚರ್ಚೆಗೆ ಅವಕಾಶ ಕೊಡೋಲ್ಲ . ಹಿಂದೆ ಮಧ್ಯಂತರ ಆದೇಶ 
ನೀಡಿದಾಗ ಕರ್ನಾಟಕದಲ್ಲಿ 25 ಜನ ಸತ್ತಿದ್ದಾರೆ. ಚರ್ಚೆ ಆದರೆ ರಕ್ಕಪಾತ ಎಂದಾಗ 
ಶ್ರೀ ಅನಂತಕುಮಾರ್‌ ಅವರು, ಈ ಬಾರಿ ಹಿಂಸೆ ನಡೆದಿದೆಯೆ? ಯಾವ 
ಹಿಂಸಾಚಾರದ ಬಗ್ಗೆ ನಿಮ್ಮ ಮಾತಿದೆ? ಎಂದಾಗ ಶ್ರೀ ಬಾಲು ಅವರು ತಮಿಳುನಾಡು 
ಬಿಸ್ತುಗಳ ಸಂಚಾರ ನಿಲ್ಲಿಸಲಾಗಿದೆ ಎಂದರು. ಶ್ರೀ ಆರ್‌. ಜಾಲಪುನವರು ಪ್ರಕರಣಗಳು 
ಮರುಕಳಿಸದಿರಲು ಚರ್ಚೆ ಅವಶ್ಯಕ ಸ್ಪತ: ಶ್ರೀ ಕರುಣಾನಿಧಿ ಅವರೇ ಐತೀರ್ಪನ್ನು 
ಸ್ಪಾಗತಿಸಿ ತಮಿಳುನಾಡಿಗೆ ನ್ಯಾಯ ದೊರೆತಿದೆ ಎಂದು ಹೇಳಕೆ ನೀಡಿದ್ದಾರೆ ಎಂದಾಗ 
ಸರ್ವಶ್ರೀ ಅನಂತಕುಮಾರ್‌ ಸದಾನಂದಗೌಡ, ತೇಜಸ್ಸಿನಿರಮೇಶ್‌, ಶಿವಣ್ಣ ಅವರುಗಳು 
ಆ ಮಾತನ್ನು ಬೆಂಬಲಿಸಿದರು. ತಮಿಳುನಾಡು ಸದಸ್ಯರು ಅಬ್ಬರಿಸುತ್ತ ತೀರ್ಪನ್ನು 
ಶ್ರೀ ಕರುಣಾನಿಧಿಯವರು ಸ್ವಾಗತಿಸಿಲ್ಲ ಎಂದರು. ಕೇಂದ್ರದ ಮತ್ತೊಬ್ಬ ಸಚಿವ 
ದಯಾನಿಧಿಮಾರನ್‌ ಅವರ ಪ್ರೇರಣೆಯೊಂದಿಗೆ ಶೀ ಬಾಲು ಅವರು ಮತ್ತೆ ಮತ್ತೆ 
ರಕ್ತಪಾತ ಆದೀತು ಎಂದು ಹೇಳತೊಡಗಿದಾಗ ಸ್ಲೀಕರ್‌ ಅವರು ಈ ಮಾತಿಗೆ 
ತಡೆಹಾಕಿದರು. ಎಂಥ ಗದ್ದಲದ ವಾತಾವರಣದಲ್ಲಿ ಚರ್ಚೆ ಸಾಧ್ಯವಿಲ್ಲ ಚಹಾ 
ಕುಡಿದು ಹೋಗಬಹುದು ಹಠಾತ್ತನೆ ಸಭೆಯನ್ನು ಬರಖಾಸ್ತು ಮಾಡಿದರು. 


ಇಂದಿನ ಸಭೆಯಲ್ಲಿ ಕರ್ನಾಟಕದ ಸಂಸದರಲ್ಲಿ ಸರ್ವಶ್ರೀ ಆರ್‌. ಎಲ್‌.ಜಾಲಪ್ಪ 
ಅನಂತಕುಮಾರ್‌, ಸಚಿವ ಕೆ.ಎಚ್‌. ಮುನಿಯಪ್ಪ ಎನ್‌.ವೈ. ಹನುಮಂತಪ್ಪ ಟಿ.ವಿ. 
ಸದಾನಂದಗೌಡ ಪ್ರಹ್ಲಾದ ಜೋಷಿ ವಿರೂಪಾಕ್ಷಪ್ಪ ನರಸಿಂಗರಾವ್‌ ಸೂರ್ಯವಂಶಿ, 
ಶಿವಣ್ಣ ಇಕ್ಸಾಲ್‌ ಅಹಮದ್‌ ಸರಡಗಿ, ಜೆ.ಎಂ. ಸಿದ್ದೇಶ್ನರ್‌, ಪಿ.ಸಿ ಗದ್ದೀಗೌಡರ್‌, 
ಕರುಣಾಕ ರೆಡ್ಡಿ ಮಂಜುನಾಥ ಕುನ್ನೂರ, ವೆಂಕಟೇಶನಾಯಕ್‌, ಎಜ್‌.ಟಿ. 
ಸಾಂಗ್ಲಿಯಾನ ಅವರುಗಳಿದ್ದರು. 


1524 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಕರ್ನಾಟಕದ ನಿಲುವನ್ನು ಕೇರಳದ ಸದಸ್ಯರು ಸಭೆಯನ್ನು ಹಾಜರಿದ್ದು 


ಬೆಂಬಲಿಸಿದರು. ಸಂಸತ್ತಿನಲ್ಲಿ ತಮಿಳುನಾಡು ಸಂಸದರು ತಮ್ಮ 


ಕೇಂದಸಚಿವರಾದಿಯಾಗಿ ಗದ್ದಲವೆಬ್ಬಸಿ ಸಭೆಬರಖಾಸ್ತು ಆಗಲು ಕಾರಣರಾದುದು, 
ಅವರು ಹೇಳದ ಹಿಂದಿನ ಗದ್ದಲಗಳ ಪ್ರತ್ಯೇಕವೆಂದು ಸ್ಲೀಕರ್‌ ಅವರಿಗೂ 
ಬೇಸರವಾಗುವಂತೆ ನಡೆದುಕೊಂಡದ್ದು ಅವರಿಗೇ ಶೋಭೆತರುವಂಥಾಗಿರಲಿಲ್ಲ. 
ಸಹನೆ ಚರ್ಚೆಗೆ ಬೇಕಾಗಿತ್ತು. 


7.3.07ನೇ ಬುಧವಾರದಂದು ಐತೀರ್ಪು ವಿರುದ ಆರಂಭಕ್ಕೆ ಸದನದ 
ಹೊರಗಿನ ಗಾಂಧಿಪ್ರತಿಮೆ ಮುಂದೆ ಧರಣಿ ಕುಳಿತು ಒಳಗೆ ಬಂದಿದ್ದರು ಸಂಸತ್ತಿನಲ್ಲಿ 


ರಾಜ್ಯದ ಸಂಸದರಿಗೆ ಕಾವೇರಿ ಐತೀರ್ಪಿನಿಂದ ರಾಜ್ಯಕ್ಕಾದ ಅನ್ಕಾಯದ ಬಗ್ಗೆ 


ಸಿಕ್ಕ ಸೀಮಿತ ಅವಕಾಶದಲ್ಲಿಯೇ ಉಭಯ ಸದನದಲ್ಲಿ ಸಮರ್ಥವಾಗಿ ವಾದ 
ಮಂಡಿಸಿದರು. ತಮಿಳುನಾಡು ಸಂಸದರ ಅಬ್ಬದಕ್ಕೆ ಜಗ್ಗಲಿಲ್ಲ ಕೇರಳದ ಸದಸ್ಯರೂ 
ಕರ್ನಾಟಕ ಸಂಸದರ ಬೆಂಬಲಕ್ಕೆ ನಿಂತರು. ಲೋಕಸಭೆಯಲ್ಲಿ ತಮಿಳು ಸದಸ ರು 
ಬಾವಿಯ ಹತ್ತಿರ ಧಾವಿಸಿ ಬಂದಕಾರಣ ಕಲಾಪವನ್ನು ಅರ್ಧಗಂಟೆಕಾಲ 
ಮುಂದೂಡುವ ಪ ಪ್ರಸಂಗ ಬಂತು. ಶ್ರೀಅನ೦ತಕುಮಾರ್‌ ಅವರು ನಂತರ ಐತೀರ್ಪಿನ 
ವಿರುದ್ದ ವ್ರತಿಧಟನೆಗ ಬಾಲನೆ ನೀಡಿ ಜಾರಿಮಾಡಲು ಸಾಧ್ಯವಾಗದೆ ಭ್ರಮಾಕ್ಕಕ 
ಐತೀರ್ಪು ಎಂದರು. ಅನಂತಕುಮಾರ್‌ ಅವರು ಮಾತನಾಡಲಾರಂಬಿಸಿದಾಗ 
ತಮಿಳು ಸದಸ್ಯರು ದೊಡ್ಡ ಸಂಖ್ಯೆಯಲ್ಲಿದ್ದು ಪ್ರತಿಭಟನೆಯನ್ನು ಬಹಳ 
ತೀವಗೊಳಿಸಿದರು. ಸರ್ಕಾರದಲ್ಲಿ ಸಚಿವರಾಗಿದ್ದು ಶ್ರೀ ಟಿ.ಆರ್‌ ಬಾಲು ತಮಿಳು 
ಸದಸ್ಯರ ಪ್ರತಿಭಟನೆಯ ನೇತೃತ್ವ: ವಹಿಸಿದ್ದರು. ಒಂದು ಸಂದರ್ಭದಲ್ಲಿ ಶೀಬಾಲು 
ಅವರು ಆಡಿದ ಗ ಕಡತಕ್ಕೆ ಹೋಗತಕ್ಕದ್ದಲ್ಲ ಎಂದು ಅದು 
ಸಭಾಧ್ಯಕ್ಷರು ಆದೇಶ ನೀಡಿ, ಅವರನ್ನು ಕುಳಿಶಕೊಳ್ಳಲು ಸೂಚನೆ ನೀಡಿದ್ದುಂಟು. 


ಐತೀರ್ಪು ಕುರಿತು ಮಾತನಾಡದಂತೆ ಶೀ ಅನಂತಕುಮಾರ್‌ ಅವರನ್ನು 


ತಡೆಯುವಂತೆ ಕೆಲವು ತಮಿಳು ಸದಸ್ಯರ ಗುಂಪು ಸಭಾಧ್ಯಕ್ಷ ಪೀಠದತ್ತ ಧಾವಿಸಿತ್ತು. 
ಆಗ ರಾಜ್ಯದ ಶ್ರೀಮತಿ ತೇಜಸ್ಸಿನಿರಮೇಶ್‌ ಅವರು ತಮಿಳು ಸದಸ್ಯರು ಆಕ್ರಮಣ 
ಘೋಷಣೆ ಪ್ರತಿಭಟನೆ ವರ್ತನೆಯನ್ನು ಪ್ರತಿಭಟಿಸಿ ಸಭಾಧ್ಯಕ್ಷರ ಪೀಠದ ಬಳಿಗೆ 
ಸಾಗಿದ್ದರು. ಈ ವಿಕೋಪ ಪರಿಸ್ಥಿತಿ ಕಂಡು ಉಪ ಪಸಭಾಧಿ ಕ್ಷರು ಕಲಾಪವನ್ನು 
ಅರ್ಧಗಂಟೆಕಾಲ ಮುಂದೂಡಿದರು. ಸದನ ಮತ್ತೆ ಪರನಿದುದಾಗಟ ಎವ 
ಸಂದರ್ಭಗಳು ಮುಂದುವರಿದುವು. ಶ್ರೀಅನಂತಕುಮಾರ್‌ ಅವರ ಮಾತುಗಳಿಗೆ 
ಬೆಂಬಲವಾಗಿ ಸರ್ವಶೀತೇಜಸ್ಸಿನಿರಮೇಶ್‌, ಶಿವಣ್ಣ ಬಸನಗೌಡಪಾಟೀಲ್‌ಯತ್ನಾಳ್‌, 
ಕರುಣಾಕರ ರೆಡ್ಡಿ, ಸಿ.ಎಚ್‌.ವಿಜಯಶಂಕರ್‌ ಮತ್ತು ಮಂಜುನಾಥಕುನ್ನೂರ ಅವರು 
ನಿಂತರು. 


x 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1525 


ರಾಜ್ಯಸಭೆಯಲ್ಲಿ ಶ್ರೀ ಬಿ.ಕೆ ಹರಿಪ್ರಸಾದ್‌ ಅವರು ಬಲವಾಗಿ ತಮ್ಮ 
ಪ್ರತಿಪಾದನೆಯನ್ನು ಕಾವೇರಿ ಐತೀರ್ಪಿನ ವಿರುದ್ಧ ಮಾಡಿದರು. ತಮಿಳುನಾಡು 
ಪಕ್ಷಪಾತಿ ಐತೀರ್ಪನ್ನು ಸಾರಾಸಗಟಾಗಿ ಅರಬ್ಬಿ ಸಮುದ್ದಕ್ಕೆ ಎಸೆಯಬೇಕೆಂದರು. 
"ಕನ್ನಡತಿ' ಶ್ರೀಮತಿ ಜಯಲಲಿತಾ ಅವರು ಕನ್ನಡಿಗರ ನೋವನ್ನು ಅರ್ಥ 
ಮಾಡಿಕೊಳ್ಳಬೇಕೆಂದು ಅಣ್ಣಾ ಡಿ.ಎಂ.ಕೆ ಸದಸ್ಯರತ್ತಲೂ ನೋಡಿ ಹೇಳಿದರು. 


ಲೋಕಸಭೆಯಲ್ಲಿ ಉಭಯ ರಾಜ್ಯ ಸಂಸದರ ನಡುವೆ ನಡೆದ ಚರ್ಚೆಯ 
ನಡುವೆ ಕೇಂದ್ರ ವಾರ್ತಾ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಶ್ರೀ 
ಪ್ರಿಯರಂಜನ್‌ದಾಸ್‌ ಮುನ್ನಿ ಅವರು ಮಧ್ಯ ಪ್ರವೇಶಿಸಿ, ಉಭಯರಾಜ್ಯಗಳು 
ಮರುಪರಿಶೀಲನಾ ಆರ್ಜಿ ಸಲ್ಲಿಸುವ ತೀರ್ಮಾನ ತೆಗೆದುಕೊಂಡಿರುವಲ್ಲಿ ಕೇಂದ್ರವು 
ಹಸ್ತಕ್ಷೇಪ ಮಾಡಲು ಬರುವುದಿಲ್ಲ ಐತೀರ್ಮ ಕುರಿತ ಚರ್ಚೆಯ ಬಗ್ಗೆ ಸ್ಪೀಕರ್‌ 
ಅವರೇ ಪರಿಶೀಲಿಸುತಿರುವಲ್ಲಿ, ಉಭಯತ್ರರಿಗೂ ಸಮಾಧಾನಕರ ವಿಧಾನವನ್ನು 
ಅವರು ಕಂಡು ಹಿಡಿಯುವ ಬಗ್ಗೆ ವಿಶ್ಲಾಸವಿದೆ; ಮನಸ್ತಾಪ ಮೂಡಿಸುವಂತೆ 
ಚರ್ಚೆ ಆಗದಿರಲಿ, ಸಾಮರಸ್ಯಕ್ಕೆ ಹಾದಿಯಾಗುವಂತಿರಲ್ಲಿ; ಸಂವಿಧಾನವನ್ನು ಮೀರಿ 
ಸರ್ಕಾರ ಏನನ್ನೂ ಮಾಡಲಾಗದು; ತಮಿಳುನಾಡು ಮತ್ತು ಕರ್ನಾಟಕದ ಜನರ 
ಭಾವನೆಗಳನ್ನು ಗೌರವಿಸುತ್ತೇವೆ ಎಂದೆಲ್ಲ ಹೇಳಿದರು. 


ರಾಜ್ಯದ ಎಲ್ಲ ಪಕ್ಷಗಳ ಸಂಸದರು ಐತೀರ್ಪಿನಿಂದ ಆಗಿರುವ ಅನ್ಯಾಯದ 
ಬಗ್ಗೆ ಗಮನಸೆಳೆಯಲು ಸಂಸದ್‌ ಭವನದ ಆವರಣದ ಗಾಂಧಿ ಪ್ರತಿಮೆಯ 
ಮುಂದೆ ಧರಣಿ ನಡೆಸುತ್ತಿದ್ದಾಗ ಮಾಜಿ ಪ್ರಧಾನಿ ಶೀದೇವೆಗೌಡರು ಜೊತೆ ಸೇರಿದರು. 
ಸಚಿವರಾದ ಸರ್ವಶ್ರೀ ಎಂ. ವಿ ರಾಜಶೇಖರನ್‌, ಕೆ.ಎಚ್‌ ಮುನಿಯಪ್ಪ ಮತ್ತು 
ಜೈರಾಮ್‌ ರಮೇಶ್‌ ಧರಣಿಯ ಸ್ಥಳಕ್ಕೆ ಭೇಟಿ ನೀಡಿದ್ದರು. ಇದು ಸಂಸತ್ತಿನ 
ಪ್ರಶ್ನೋತ್ತರ ಅವಧಿಯಲ್ಲಿ ಗೈರು ಹಾಜರಾಗಿ ನಡೆಸಿದ ಧರಣಿಯಾಗಿದ್ದು ಸ್ಪೀಕರ್‌ 
ಶ್ರೀ ಸೋಮನಾಥ್‌ ಚಟರ್ಜಿ ಅವರು ಕರ್ನಾಟಕದ ಈ ಮಿತ್ರರ ಬಗ್ಗೆ 
ವಿಚಾರಿಸಿಕೊಂಡರು. 8.3.07ನೇ ಗುರುವಾರ ಸಂಸತ್ತಿನಲ್ಲಿ ಕಾವೇರಿ, ರಾಜ್ಯ 
ಸಂಸದರಲ್ಲಿ ಕಾವೇರಿಸಿಬಿಟ್ಟಳು. ರಾಷ್ಟ್ರಪತಿ ಭಾಷಣದ ಮೇಲೆ ಮಾತನಾಡುವ 
ಅವಕಾಶವನ್ನು ಸಮರತಂತ್ರದ ಭಾಗವಾಗಿ ಬಳಸಿಕೊಂಡ ಮಾಜಿಪ್ರಧಾನಿ ಶ್ರೀ 
ಹೆಚ್‌. ಡಿ ದೇವೇಗೌಡರು ಬಹಳ ಸಮರ್ಥ, ಸೂಕ್ತವಾದ ವಾದವನ್ನಿಟ್ಟರು: 
ಉರಿಬಿಸಿನಲ್ಲೂ ನಿಂತು ಮತಪಹಾಕಿ ರೈತರು ಸಂಸದರನ್ನು ಆರಿಸಿ ಕಳುಹಿಸುತ್ತಾರೆ. 
ಆದರೆ ರೈತರ ವಿಷಯಗಳು ಸಂಸತ್ತಿನಲ್ಲಿ ಬಂದಾಗ ಚರ್ಚಿಸುವ ಹೊಣೆ ನಮ್ಮದೆ. 


1526 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ಅವರಿಗಾದ ಅನ್ಯಾಯದ ಬಗ್ಗೆ ಮಾತನಾಡದಿದ್ದರೆ ಅವರಿಗೆ ಬಗೆದ 
ಅನ್ಯಾಯವಾಗುತ್ತದೆ ಎಂದೆಲ್ಲ ಹೇಳುತ್ತ ಮುಂದೆ ನೇರವಾಗಿ ಕಾವೇರಿ ವಿಷಯಕ್ಕೆ 
ಬಂದು ಬಿಟ್ಟರು; ಫೆಬ್ರವರಿ 23ರಂದೇ 193ರ ನಿಯಮದಡಿ ಐತೀರ್ಪಿನ ಬಗ್ಗೆ 
ಚರ್ಚಿಸಲು ಅವಕಾಶ ನೀಡಲು ನೋಟೀಸ್‌ ನೀಡಿದ್ದೇವೆ ಎಂದರು. ಆಗ 
ತಮಿಳುನಾಡಿನ ಸದಸ್ಯರು ಆ ವಿಷಯ ಮಾತನಾಡಲು ಬಿಡಬೇಡಿ ಎಂದು ಕೂಗಿ 
ಗದ್ದಲ ವೆಬ್ಬಿಸಿದರೂ, ಗೌಡರು ಜಗ್ಗದೆ ಮಾತು ಮುಂದುವರಿಸಿ ತಮಿಳುನಾಡಿನ 
ನಮ್ಮ ಗೆಳೆಯರೂ ಭಾಗವಹಿಸಲು ಚರ್ಚೆಗೆ ಅವಕಾಶ ನೀಡಿ ಎಂದರು. ಆದರೆ 
ಆ ಸದಸ್ಯರ ಅಬ್ಬರ ಹೆಚ್ಚುತ್ತಿದ್ದಂತೆ ಆಡಳಿತ ಪಕ್ಷಗಳ ಸಾಲಿನಲ್ಲಿದ್ದ ಶ್ರೀ ಆರ್‌. 
ಎಲ್‌. ಜಾಲಪ್ಪ ದಿಢೀರನೆ ನಿಂತು ತಮಿಳುನಾಡು ಸದಸ್ಯರ ವಿರುದ್ದ ದನಿವಿರಿಸಿದರು. 
ಪರಿಸ್ಥಿತಿ ಕೈಮೀರುವ ಸೂಚನೆ ಕಂಡ ಕೇಂದ್ರ ಸಚಿವ ಶ್ರೀ ಟಿ.ಆರ್‌.ಬಾಲು ಹಾಗು 
ಸಂಸದೀಯ ವ್ಯವಹಾರ ಸಚಿವ ಶ್ರೀ ಪ್ರಯರಂಜನ್‌ದಾಸ್‌ ಮನ್ನಿ ಅವರು 
ತಮಿಳುನಾಡಿನ ಸದಸ್ಕರನ್ನು ಸಮಾಧಾನ ಮಾಡಿ ಕೂರಿಸಿದರು. ಶ್ರೀ ಜಾಲಪುನವರನ್ನು 
ಸಮಾಧಾನಗೊಳಿಸಿದರು. ಆದರೂ ಗದ್ದಲ ನಿಲ್ಲದಿದ್ದಾಗ ಪ್ರತಿಪಕ್ಷಗಳ ಸಾಲಿನಲ್ಲಿದ್ದ 
ಸರ್ವಶ್ರೀ ಅನಂತಕುಮಾರ್‌, ಬಸನಗೌಡಪಾಟೀಲಯತ್ನಾಳ್‌, ಜಿ.ಎಂ. ಸಿದ್ದೇಶ್ವರ, 
ಪ್ರಹ್ಲಾದಜೋಶಿ, ಶಿವಣ್ಣ ಅವರುಗಳು ಗೌಡರ ಬೆಂಬಲಕ್ಕೆ ನಿಂತರು. 


ಮಾತು ಮುಂದುವರಿಸಿದ ಶ್ರೀ ದೇವೇಗೌಡರು ನ್ಯಾಯಾಧಿಕರಣದ ಮಧ್ಯಂತರ 
ತೀರ್ಪು ನೀಡಿದಾಗ ನಡೆದ 1991ರ ಕಲಾಪವನ್ನು ನೆನಪಿಸಿ ಆಗ ಈ ಸದನದಲ್ಲಿ 
ನಾಲ್ಕು ಗಂಟಿಗಳಕಾಲ ವಿಷಯ ಚರ್ಚಿಸಿದ್ದೇವೆ. ಈಗ ಚರ್ಚೆಗೆ ವಿರೋಧ 
ವ್ಯಕ್ತಪಡಿಸುತಿರುವ ನಮ್ಮ ಗೆಳಯ ಶೀ ಟಿ.ಆರ್‌.ಬಾಲು ಅವರು ಆಗ ಸದಸ್ಕರಾಗಿರಲಿಲ್ಲ. 
ಅಂತಾಗಿ ಆ ವಿಷಯ ಅವರಿಗೆ ತಿಳಿದಿಲ್ಲ. ರೈತರ ನೋವುಗಳನ್ನು ಸಂಸತ್ತಿನಲ್ಲಲ್ಲದೆ 
ಇನ್ನೆಲ್ಲಿ ಚರ್ಚಿಸಬೇಕು. ಅನುಕೂಲವಾದಾಗ ಚರ್ಚೆಗೆ ಅವಕಾಶ ಕೊಡಿ ಎಂದರು. 


ಸ್ವೀಕರ್‌ ಅವರಿಗೆ ಈ ಮಾತಿನ ಮೊನಚು ತಾಗಿತು. ಚರ್ಚೆಗೆ 
ಅವಕಾಶಕೊಡುವುದಿಲ್ಲ ಎಂದಿಲ್ಲ: ಮನವಿ ತಿರಸ್ಕರಿಸಿದ್ದೇನೆ ಎನ್ನುವ ಭಾವನೆ 
ಮೂಡಿರುವಂತಿದೆ. ಹಣಕಾಸಿನ ವಿಧೇಯಕದ ಮೇಲಿನ ಚರ್ಚೆ ಮುಗಿದ ಬಳಕ 
ಕಾವೇರಿ ಮೇಲಿನ ಚರ್ಚೆಗೆ ನಿಯಮ 1937 ಅಡಿ ಅವಕಾಶ ನೀಡುತ್ತೇನೆ ಎಂದು 
ಸ್ಪೀಕರ್‌ ಅವರಿಂದ ಅಧಿಕೃತ ಘೋಷಣೆ ಬಂತು. ಅಲ್ಲಿಗೆ ಗದ್ದಲ ನಿಂತಿತು. 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1527 


ಇಲ್ಲಿ ಗಮನಾರ್ಹ ಅಂಶವೆಂದರೆ ವೈಯಕ್ತಿಕ ಭಿನ್ನಾಭಿಪ್ರಾಗಳನ್ನು ಬದಿಗಿಟ್ಟು 
ಪಕ್ಷಭೇದವಿಲ್ಲದೆ ರಾಜ್ಯದ ಸಂಸದರ ಒಕ್ಕೂರಲ ಗಟ್ಟಿತನ ತಮಿಳುನಾಡಿನ 
ಅಬ್ದರಗಳನ್ನು ಗದ್ದಲಗಳನು ಮೀರಿ ಕನ್ನಡಿತಿಯ ಕಾಬೇರಿ ಪಕ್ಷಿಯನ್ನು ಬೌದ್ಧಿಕವಾಗಿ 
ತಾಂತಿಕವಾಗಿ ತಾರ್ಕಿಕವಾಗಿ ಸಂವಿಧಾನಾತ್ಷಕವಾಗಿ ಜಾಣತನದಿಂದ, ಮಾತಿನ 
ಸಮರ ತಂತ್ರದಿಂದ ವಿಜೃಂಭಿಸಲು ಅವಕಾಶ ಮಾಡಿತು. ಅಭಿಪ್ರಾಯ ಭೇದವಂತು 
ಇಲ್ಲ ಆಭಿಪ್ರಾಯ ದೇಷಳ ಅವಕಾಶ, ಇರಲಿಲ್ಲ. ಹೀಗಾಗಿ ಸ್ಪೀಕರ್‌ ಕೂಡ 
ಸಂಸದರ ಪ್ರಜ್ಞಾವಂ ಫಗ ಮೌಲ್ಯ ನೀಡಿ ಚರ್ಚೆಗೆ ಅವಕಾಶ ಮಾಡಿದರು. ನಾಡ 
ಚಳುವಳಿಗೆ ರಾಜ್ಯ ಸಂಸದರು ದೇಣಿಗೆ ತಂದಿಟ್ಟರು. 


14.7.7ರ ವಿಧಾನ ಸಭಾಧಿವೇಶನದಲ್ಲಿ ಕಾವೇರಿ ನ್ಯಾಯಾಧಿಕರಣದ 
ಐತೀರ್ಪಿನ ಬಗ್ಗೆ ಸರ್ಕಾರ ಸುಮಾರು ಒಂದೂವರೆ ಘಂಟೆಗಳ ಕಾಲ ಪ್ರತಿಪಕ್ಷಗಳ 
ನಾಯಕರ ವಾದ-ಪ್ರತಿವಾದ. ಸಭಾತ್ಯಾಗಕ್ಕೆ ಮಣಿದು ಚರ್ಚೆ ಕೈಗೆತ್ತಿಕೊಳ್ಳಲು 
ಸಮ್ಮತಿಸಿತು. ಪ್ರತಿಪಕ್ಷದ ನಾಯಕ ಶ್ರೀ ಧರ್ಮಸಿಂಗ್‌ ಅವರು ಐತೀರ್ಪು ಕುರಿತಂತೆ 
ನಿರ್ಣಯವೊಂದನ್ನು ಮಂಡಿಸಿದರು. ಸಭಾಧ್ಯಕ್ಷರಲ್ಲಿ ಚರ್ಚೆಗೆ ಅವಕಾಶ ನೀಡಲು 
ಕೋರಿದರು. ನಿರ್ಣಯವಾಗಿ ಫೆಬ್ರವರಿ 5ರ ಕಾವೇರಿ ಐತೀರ್ಪು ಕರ್ನಾಟಕಕ್ಕೆ 
ಆಗಿರುವ ಅಪಾರ ಅನ್ಯಾಯ, ತೀರ್ಪು ಒಪ್ಪಲು ಸಾಧ್ಯವಿಲ್ಲದಿರುವುದು ರಾಜ್ಯದ 
ರೈತರ ಹಿತಾಸಕ್ತಿ, ನಗರಕ್ಕೆ ಕುಡಿಯುವ ನೀರಿನ ಅವಶ್ಯ ಕತೆ ಇದನ್ನೆಲ್ಲ 
ಗಮನದಲ್ಲಿರಿಸಿಕೊಂಡು ಸಂವಿಧಾನಾತ್ಮಕ, ಕಾನೂನಾತ್ಮಕ ಹೋರಾಟಗಳನ್ನು 
ಮುಂದುವರಿಸಿಕೊಂಡು ಹೋಗಲು ಸದದ ಸ ಸಕಾ ರ್ಕಾರವನ್ನು ಲ 
ಒತ್ತಾಯಿಸುತ್ತದೆ, ಎಂದಾಯಿತು. 


ಪ್ರಶಿಪಕ್ಷನಾಯಕ ಶ್ರೀ ಧರ್ಮಸಿಂಗ್‌ ಅವರು ನಿರ್ಣಯ ಮಂಡಿಸಿದ ಕೂಡಲೇ 
ಕನ್ನಡ ಚಳಿವಳಿ ವಾಟಾಳ್‌ ಪಕ್ಷದ ವಾಟಾಳ್‌ ನಾಗರಾಜ್‌, ವಿರೋಧ ಪಕ್ಷಗಳ 
ಮುಖಂಡರೊಂದಿಗೆ ಚರ್ಚಿಸದೆ 2 ದಿನ ಮುಂಚಿತ ಸದನ ಕರೆದಿದ್ದೇಕೆ? ಎಂದು 
ಪ್ರಶ್ನಿಸಿದರು. ಇದು ಸಭಾಧ್ಯಕ್ಷರ ಪೀಠಕ್ಕೆ ಅವಮಾನವಾದಂತೆ ಎಂದರು. ಜೆ.ಡಿಯುನ 
ಶ್ರೀ ಜೆ.ಸಿ ಮಾಧುಸ್ವಾಮಿ, ಜೆ.ಡಿ.ಎಸ್‌.ನ ಶ್ರೀ ಪಿ.ಜಿ.ಆರ್‌.ಸಿಂಧ್ಯ ಅವರು ಕೂಡ 
ಈ ಇದೇ ನಿಲುವಿನಲ್ಲಿ ಮಾತನಾಡಿದರು. ಸಭಾಧ್ಯಕ್ಷ ಶ್ರೀ ಕೃಷ್ಣ ಅವರು ಸರ್ಕಾರ 
ಮನವಿ ಮಾಡಿದ ಕಾರಣ ಒಪ್ಪಬೇಕಾಯಿತು ಎಂದು ಹೇಳಿದುದನ್ನು ಸಚಿವ 
ಎಂ.ಪಿ. ಪ್ರಕಾಶ್‌ ಅವರು ಬೆಂಬಲಿಸಿದರು. 


1528 ಕರ್ನಾಟಕ ಶೈತ ಚಳವಳಿ-ಸತ್ಯಾಗ್ರಹಗಳು 


ಮಾಜಿ ಉಪಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಕಾವೇರಿ ಮೇಲಿನ 
ಚರ್ಚೆಯಲ್ಲಿ ಪಾಲ್ಗೊಂಡು, ತಮಿಳುನಾಡಿಗೆ 419 ಟಿ.ಎಂ.ಸಿ ಅಡಿ ನೀರು ಹಂಚಿಕೆ 
ಕಬಿನಿಯಿಂದ 21 ಟಿ.ಎಂ.ಸಿ ನೀರು, ಕಾವೇರಿ ಪಾತ್ರದಲ್ಲಿ ಸೃಷ್ಟಿಯಾಗುವ 72ಟಿ.ಎಂ.ಸಿ 
ಅಂತರ್ಜಲ ಸಮುದ್ರಕ್ಕೆ ಸೇರಿ ಆಗುವ ನಷ್ಟ ಹಾಗು ಪರಿಸರ ಸಂರಕ್ಷಣೆಗೆಂದು 
ಕರ್ನಾಟಕವೇ ತುಂಬಿಕೊಡಬೇಕಾದ 14 ಟಿ.ಎಂ.ಸಿ ಅಡಿ ನೀರು ಇವೆಲ್ಲ ಸೇರಿಸಿದರೆ 
(526 ಟಿಎಂ.ಸಿ) ತಮಿಳುನಾಡಿಗೆ ಭಾರಿ ಪಮಾಣದ ನೀರು ಹಂಚಿಕೆ ಅನಾಯಸವಾಗಿ 
ನ್ಯಾಯಾಧಿಕರಣದಿಂದ ದೊರಕಿಚೆ; ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯವಾಗಿದೆ ಎಂದು 
ಮೇಲ್ನೋಟಕ್ಕೆಯೆ ಗೋಚರಿಸುತ್ತದೆ. ನಮ್ಮದು ಸತತ ಬರಕ್ಕೆ ತುತ್ತಾಗುವ ರಾಜ್ಯ 
ತಮಿಳುನಾಡಿನಲ್ಲಿ ಬರ ಇಲ್ಲ. ನಮ್ಮ ರಾಜ್ಯದ ಕೃಷಿ ಜಲದ ಅಗತ್ಯವನ್ನಾಗಲಿ, 
ಬೃಹತ್‌ ಬೆಂಗಳೂರಿನ ಕುಡಿಯುವ ನೀರಿನ ಅಗತ್ಯವನ್ನು ಯೋಚಿಸದೆಯೆ 
ಅವೈಜ್ಞಾನಿಕ ತೀರ್ಪನ್ನು ನೀಡಲಾಗಿದೆ. ಪರಿಸರಸಂರಕ್ಷಣೆಗೆ ತಮಿಳುನಾಡಿಗಿಂತ 
ಕರ್ನಾಟಕದಲ್ಲಿಯೆ ಹೆಚ್ಚು ಗಮನಬೇಕಿದೆ; ಹಿಂದೆ ಕಬಿನಿ ಜಲಾಶಯ ಒಣಗಿದ್ದ 
ಸಂದರ್ಭದಲ್ಲಿ ಅದರ ಕೆಸರಿನಲ್ಲಿ ಆನೆಗಳು ಸಿಲುಕಿ ಸತ್ತು ಪ್ರಾಣಿಗಳಿಗೆ ಕುಡಿಯಲು 
ನೀರಿರಲಿಲ್ಲ. ಹಾಗಾಗಿ 10 ಟಿ.ಎಂ.ಸಿ ಪರಿಸರಸಂರಕ್ಷಣಾ ಅಗತ್ವ ಜಲ 10 ಟಿ.ಎಂ.ಸಿ 
ನೀರನ್ನು ಕರ್ನಾಟಕಕ್ಕೆ ಹಂಚಿ ಕೊಡಬೇಕಿತ್ತು. ತಮಿಳುನಾಡಿಗೆ 22ಲಕ್ಷ ಎಕರೆ 
ಭತ್ತ ಬೆಳೆಯಲು ಅವಕಾಶವನ್ನು ನೇರವಾಗಿ ನೀಡಿ ಪರೋಕ್ಷವಾಗಿ 37ಲಕ್ಷ ಎಕರೆ 
ಬೆಳೆ ಬೆಳೆದುಕೊಳ್ಳಲು ಅವಕಾಶ ಮಾಡಿದೆ. ನಮಗೆ ಬೆಳವಿಧಾನ ನಿಗದಿ ಮಾಡಿದಂತೆ 
ತಮಿಳುನಾಡಿಗೆ ಅಂಥ ಅಂಕೆಯನ್ನು ಇಟ್ಟಿಲ್ಲ. ನಮ್ಮ ರಾಜ್ಯ 7ಲಕ್ಷ ಎಕರೆಗಳಲ್ಲಿ 
ಮಾತ್ರ ಭತ್ತ ಬೆಳೆದು 40 ಸಾವಿರ "ಎಕರೆಯಲ್ಲಿ ಮಾತ್ರ ಕಬ್ಬು ಬೆಳೆಯಬೇಕು. 
ಉಳಿದ ಕಡೆ ಒಣಬೇಸಾಯ ಮಾಡಬೇಕು ಎಂದಿದೆ. ನಮ್ಮ ನಗರವಾಸಿಗಳಿಗೆ 
ತಲಾ 170 ಲೀಟರ್‌, ಇತರ ಭಾಗದವರಿಗೆ 100 ಲೀಟರ್‌, ಹಳ್ಳಿಗಳಲ್ಲಿ ತಲಾ 40 
ಲೀಟರು ಎಂದು ಆಧಾರವಿಲ್ಲದ ನಿಗದಿ ಮಾಡಲಾಗಿದೆ. ಕಬಿನಿ ಪಾತ್ರದ ಹಾಗು 
ತುಮಕೂರು ಜಿಲ್ಲೆಯ ರೈತರಿಗೆ, ಜನತೆಗೆ ದೊಡ್ಡ ಅನ್ಮಾಯವಾಗಿದ್ದು ಕೃಷಿ ವ್ವ ವ್ಯವಸ್ಥೆಯ 
ಮೇಲೆ ದೊಡ್ಡ ಸೂಡೆತ ಬೀಳಲಿದೆ. ಸುಪ್ರೀಂಕೋರ್ಟ್‌ನಲ್ಲಿ ಮೂಲದಾವೆ, "ವಶೇಷ 
ಅರ್ಜಿ ಹಾಕುವ ವೇಳೆಯಲ್ಲಿ ಈ ಎಲ್ಲ ವಿಷಯವನ್ನು ಆಳವಾಗಿ ಅಧ್ಯಯನ 
ಮಾಡಿ ಮುಂದುವರಿಯಬೇಕು ಎಂದರು. 


15.3.07 ರ ವಿಧಾನ ಸಭಾಧಿವೇಶನದಲ್ಲಿ, ಕಾವೇರಿ ನದಿ ನೀರಿನ ಚರ್ಚೆಯಲ್ಲಿ 
ಪಾಲ್ಗೊಂಡು ಶ್ರೀ ವಾಟಾಳ್‌ ನಾಗರಾಜ್‌ ಅವರು ಮಾತನಾಡುತ್ತ : ಕೇಂದ್ರದಿಂದ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1529 


ಹಿಂದಿನಿಂದಲೂ ನಡೆಯುತ್ತ ಬಂದಿರುವ ಅನ್ಯಾಯ ತಡೆಗಟ್ಟಲು ಕನ್ನಡ ಶಕ್ತಿಯ 
ಉದಯ ಅಗತ್ಯ. ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದರೂ ನೀರು ಬಿಡಬಾರದು. 
ಕಬಿನಿ ಮತ್ತು ಕಾವೇರಿ ನೀರು ಬಿಡಿಸಲು ಒತ್ತಡ ಹೇರಿದರೆ ರಕ್ತಪಾತ ಆಗುತ್ತದೆ. 
ಕಾವೇರಿ ತೀರ್ಪು ಬಗ್ಗೆ ಗೆಜೆಟ್‌ ಅಧಿಸೂಚನೆ ಹೊರಡಿಸದಂತೆ, ರಾಷ್ಟ್ರೀಯ 
ಮಟ್ಟದ ವಿವಿಧ ಪಕ್ಷಗಳ ಮುಖಂಡರ ಭೇಟಿ ಮಾಡಿ ಒತ್ತಡ ಹೇರಬೇಕು. 
ಮುಖ್ಯವಾಗಿ ಸರ್ವಶ್ರೀ ಅಟಲ್‌ಬಿಹಾರಿ ವಾಜಪೇಯಿ, ಎಲ್‌.ಕೆ.ಅಡ್ಡಾಣಿ, ಶ್ರೀಮತಿ 
ಸೋನಿಯ ಗಾಂಧಿ, ಸೋಮನಾಥ ಚಟರ್ಜಿ ಅವರುಗಳನ್ನು ಭೇಟಿ ಮಾಡಿ 
ರಾಜ್ಯಕ್ಕೆ ಆಗಿರುವ ಅನ್ಯಾಯವನ್ನು ವಿವರಿಸಬೇಕು. ಏನೆ ಒತ್ತಡ ಬರಲಿ, ಕಬಿನಿ 
2ನೇ ಹಂತ ಪ್ರಾರಂಭಿಸಬೇಕು. ಕೆ.ಆರ್‌.ಎಸ್‌. ಹಾಗೂ ಕಬಿನಿ ಅಣೆಕಟ್ಟು 
ತಮಿಳುನಾಡಿಗೆ ನೀರು ಬಿಡುವ ತೊಟ್ಟಿ ಅಲ್ಲ. ಕಾವೇರಿ ಹುಟ್ಟುವ ಕೊಡಗಿಗೇ 
ನೀರು ಕೊಡದೆ ಎಲ್ಲಾ ನೀರು ತಮಿಳುನಾಡಿಗೇ ಬಿಡಬೇಕೆ! ಹಿಂದೆ ಕಾವೇರಿ 
ನ್ಯಾಯಾಧಿಕರಣ ರಚನೆ ಆದದ್ದೇ, ತಮಿಳುನಾಡಿನ ಅಧಿಕಾರಸ್ಥ ಪಕ್ಷ ಕೇಂದದ 
ಆಂಗವಾಗಿದ್ದು, ಮಾಡಿದ ಪಿತೂರಿಯಿಂದ, ಕರ್ನಾಟಕವನ್ನು ಕೇಂದವು ಗುಲಾಮರ 
ರೀತಿಯಲ್ಲಿ ನಡೆಸಿಕೊಂಡು ಬಂದಿದೆ ಎಂದರು. 


ಶ್ರೀ ವಿಸೋಮಣ್ಣ ಅವರು ಮಾತನಾಡಿ ಕಾವೇರಿ ತೀರ್ಪು ಏಕಪಕ್ಷೀಯ 
ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರಿಗೆ ನಿಗದಿ ಮಾಡಿರುವ ಕುಡಿಯುವ ನೀರಿನ 
ಹಂಚಿಕೆಯ ಪ್ರಮಾಣ ಯಾವುದಕ್ಕೂ ಸಾಲುವುದಿಲ್ಲ ಎಂದರು. ಶ್ರೀ.ಪಿ.ಜೆ.ಆರ್‌.ಸಿಂಧ್ಯ 
ಅವರು ಈ ಜಲ ವಿವಾದ ಬಗೆಹರಿಸಲು ಕೇಂದ್ರವು ಮಧ್ಯಸ್ಥಿಕೆ ವಹಿಸಬೇಕು 
ಎಂದರು. ಪ್ರತಿಪಕ್ಷದ ನಾಯಕ ಶ್ರೀ ಧರ್ಮಸಿಂಗ್‌ ಅವರು, ಐತೀರ್ಪಿನಿಂದ 
ರಾಜ್ಯದ ಮತ್ತು ರೈತರ ಹಿತಾಸಕ್ತಿಗೆ ಬಾಧಕವಾಗಿದೆ. ಕಾವೇರಿ ಜಲಾನಯನದ 
ನೈಜಸ್ಥಿತಿಂಯ ಹಿನ್ನೆಲೆಯಲ್ಲಿ ಐತೀರ್ಪನ್ನು ಕಾಂರ್ಯಗತಗೊಳಿಸುವುದು 
ಸಾಧ್ಯವಾಗದಿರುವ ಕಾರಣ ಕೇಂದ್ರ ಸರ್ಕಾರ ಇಡೀ ದೇಶಕ್ಕೆ ಜಲನೀತಿ ರೂಪಿಸಬೇಕು. 
ಅಂತಾರಾಜ್ಯ ನದಿ ವಿವಾದಗಳನ್ನು ಈ ನೀತಿಯ ಕೆಳಗೆ ಮತ್ತು ಪರಸ್ತರ 
ಸಹಕಾರದೊಂದಿಗೆ ಇತ್ಯರ್ಥ ಮಾಡುವವರಿಗೆ ಅಂತಿಮವಾಗಿ ಪ್ರಕಟನೆ 
ಹೊರಡಿಸಬಾರದು. ರೈತರ ಹಿತಾಸಕ್ತಿ ಮತ್ತು ಬೆಂಗಳೂರು ಸೇರಿದಂತೆ ಇತರ 
ನಗರಗಳ ಕುಡಿಯುವ ನೀರಿನ ಅವಶ್ಯಕತೆ ಗಮನದಲ್ಲಿರಿಸಿಕೊಂಡು ಸಂವಿಧಾನಾತ್ಮಕ 
ಹಾಗೂ ಕಾನೂನಾತ್ಮಕ ಹೋರಾಟಗಳನ್ನು ರಾಜ್ಯವು, ಮುಂದುವರಿಸಿಕೊಂಡು 
ಹೋಗಬೇಕು... ಪದೇ ಪದೇ ಬರಗಾಲಕ್ಕೆ ತುತ್ತಾಗುವ ಕರ್ನಾಟಕಕ್ಕೆ ಕೇಂದ್ರ 


1530 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಸರ್ಕಾರ ಪರಿಣಾಮಕಾರಿ ಸಹಕಾರವನ್ನು ಕೊಡಬೇಕು. ಎಂದು ಈ ಸದನವು 
ಸರ್ವಾನುಮತದಿಂದ ನಿರ್ಣಯಿಸುತ್ತದೆ. ಎಂಬ ಒಕ್ಕಣೆಗಳನ್ನಿಟ್ಟರು. 


ಶೀವಾಟಾಳ್‌ನಾಗರಾಜ್‌ ಅವರು, ನಿರ್ಣಯವನ್ನು ಅಂಗೀಕರಿಸುವ ಮುನ್ನ 
ಮಾತನಾಡಿ "ಐತೀರ್ಪನ್ನು ಕಾರ್ಯಗತಗೊಳಿಸುವುದು ಸಾಧ್ಯವಾಗುವುದಿಲ್ಲ' 
ಎಂಬರ್ಥದಲ್ಲಿ ನಯವಾಗಿ ಹೇಳುವುದರ ಬದಲು "ಐತೀರ್ಪನ್ನು ತಿರಸ್ಕರಿಸಿದ್ದೇವೆ' 
ಎಂದು ಸ್ಪಷ್ಟವಾಗಿ ಹೇಳಬೇಕು. ಈ ನಿರ್ಣಯ ಸತ್ತ ಕುದುರೆಯಂತಿದೆ, 
ನಿರ್ಣಯವನ್ನು ನಾನು ಒಪ್ಪುವುದಿಲ್ಲ ಎಂದು ತೀವ್ರಧಾಟಿಯಲ್ಲಿ ನುಡಿದರು. ಶ್ರೀ 
ಧರ್ಮಸಿಂಗ್‌ ಅವರು ಯಾವುದೇ ಕಾರಣಕ್ಕೂ ನಮ್ಮ ಅಭಿಪ್ರಾಯಗಳನ್ನು ಒರಟಾಗಿ 
ಹೇಳುವುದು ಬೇಡ ಎಂಬ ತೀರ್ಮಾನವಾಗಿದೆ ಎಂದರು. ಸರ್ವಪಕ್ಷಗಳ 
ಮುಖಂಡರು ವಾಟಾಳ್‌ ಅವರ ಮನವೊಲಿಸಲು ಪ್ರಯತ್ನಿಸಿದರು. 


ಶ್ರೀ ವಾಟಾಳ್‌ ನಾಗರಾಜ್‌ ಅವರು : ರಾಜ್ಯದ ಜನತೆ ಕಾವೇರಿಗಾಗಿ 
ತಿಂಗಳುಗಟ್ಟಲೆ ಹೋರಾಟ ನಡೆಸಿಕೊಂಡು ಬರುತ್ತಿದ್ದಾರೆ. ಶಬ್ದ ಬಳಕೆಯಲ್ಲಿ 
ಮಡಿವಂತಿಕೆ ಬೇಡ. ಹೋರಾಟಕ್ಕೆ ಶಕ್ತಿ ನೀಡುವ ಉದ್ದೇಶದಿಂದ ಸ್ಪಷ್ಟವಾಗಿ 
ತಿರಸ್ಕರಿಸಿದ್ದೇವೆ ಎಂಬ ನಿಲುವು ವ್ಯಕ್ತವಾಗಬೇಕು, ಎಂದರು. 


ಸಚಿವ ಶ್ರೀ ಎಂ.ಪಿ.ಪ್ರಕಾಶ್‌ ಅವರು : ಇದು ಸರ್ವಾನುಮತದ 
ನಿರ್ಣಯವಾಗಬೇಕು. ಅಪಸ್ಥರ ಸರಿಯಲ್ಲ. ಬೇಕಾದರೆ ನೀವು ಸದನದಿಂದ ಹೊರಗೆ 
ಹೋಗಬಹುದು ಎಂಬ ಸಲಹೆ ಇಟ್ಟರು. ನಂತರ ಶ್ರೀ ವಾಟಾಳ್‌ ನಾಗರಾಜ್‌ 
ಸಭಾತ್ಯಾಗ ಮಾಡಿದರು. ನಿರ್ಣಯ ಅಂಗೀಕಾರಗೊಂಡಿತು. ಈ ದಿನದ ಚರ್ಚೆಯಲ್ಲಿ 
ಕಾಂಗೆಸ್‌ನ ಶ್ರೀ ಎಸ್‌. ಎಸ್‌.ಪಾಟೀಲ್‌, ಸಚಿವ ಶೀ ಕೆ.ಎಸ್‌.ಈಶ್ವರಪ್ಪ ನವರು 
ಭಾಗವಹಿಸಿದ್ದರು. 


15.3.07 ರ ವಿಧಾನ ಪರಿಷತ್‌ ಅಧಿವೇಶನದಲ್ಲಿ, ಕಾವೇರಿ ನೀರಿನ ವಿವಾದ 
ಕುರಿತು ಚರ್ಚೆ ಮಾಡುವ ಬಗ್ಗೆಯೇ ವಾಗ್ದಾದ ನಡೆಯಿತು. ಕೊನೆಗೆ ಚರ್ಚೆಯನ್ನು 


ಕೈಗೆತ್ತಿಕೊಳ್ಳಲಾಯಿತು. 


ಕಾವೇರಿ ವಿವಾದದ ಬಗ್ಗೆ ಪ್ರತಿಪಕ್ಷದ ನಾಯಕ ಶ್ರೀ ಹೆಚ್‌.ಕೆ.ಪಾಟೀಲ್‌ 
ಅವರು ಮೇಲ್ಮನೆಯಲ್ಲಿ ನಿರ್ಣಂಯ ಮಂಡಿಸಿ ಚರ್ಚೆ ಆರಂಭಿಸಿದರು. 
ನ್ಯಾಯಾಧಿಕರಣ ರಚನೆಯಾದ ಕಾಲ, ಅದಕ್ಕೆ ಸಮ್ಮತಿಸಿದ್ದು ಅಧಿಕಾರಸ್ಥ ಪಕ್ಷ, 
ತಮಿಳುನಾಡು ನೀರಾವರಿ ಸಚಿವರು ಬೆಂಗಳೂರಿಗೆ ಬಂದು ಕಾವೇರಿ ವಿವಾದವನ್ನು 


ಕಾವೇರಿ: ಜಲವಿವಾದ - ಐತೀರ್ಸು - ಚಳುವಳಿಗಳು 1531 


ಮಾತುಕತೆ ಮೂಲಕ ಪರಿಹರಿಸಿಕೊಳ್ಳಲು ಮಾಡಿದ ಪ್ರಯತ್ನ, ಆಗಿನ 
ಲೋಕೋಪಯೋಗಿ ಸಚಿವ ಶ್ರೀ ಪುಟ್ಟಸ್ತಾಮಿಗೌಡರು, ತಮಿಳುನಾಡು ನೀರಾವರಿ 
ಸಚಿವ ರೈತರೊಡನೆ ಮಾತನಾಡಿದ್ದು, ಕುರಿತೆಲ್ಲ ಸಭೆಯಲ್ಲಿ ಮಾತುಗಳು 
ಹೊರಬಂದುವು. ಸರ್ವಶ್ರೀ' ಸಚಿವ ಚಲುವರಾಯಸ್ವಾಮಿ, ವೈ.ಎಸ್‌.ವಿ.ದತ್ತ ಉಗ್ಗಪ್ಪ, 
ಚಿದಾನಂದ ಅವರು ಇಂದಿನ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ಉಪಸಭಾಪತಿ 
ಶ್ರೀ ಸಚ್ಚದಾನಂದ ಖೋತ ಅಧ್ಯಕ್ಷ ಪೀಠದಲ್ಲಿದ್ದರು. 


ಸಂಸತ್ತಿನಲ್ಲಿ 20.3.07 ನೇ ಮಂಗಳವಾರದಂದು ರಾಜ್ಯ ಸಂಸದರು ಕಾವೇರಿ 
ಚರ್ಚೆಗಾಗಿ ಅಧಿಕೃತ ಅವಕಾಶ ಸಿಕ್ಕಿ ಪೂರ್ಣ ಸಿದ್ದತೆಯೊಡನೆ ಬಂದಿದ್ದರು. 
ಚರ್ಚೆಯನ್ನು ಆರಂಭಿಸಲು ಶ್ರೀ ಅನಂತಕುಮಾರ್‌ ಎದ್ದರು. ಕೋಲಾಹಲದ 
ವಾತಾವರಣ ಉಂಟಾಯಿತು. ಅದು ತಿಳಿಯಾಗಿ ಚರ್ಚೆಗೆ ಅವಕಾಶವಾದೀತೆಂಬ 
ನಿರೀಕ್ಷೆಯಿಂದ ಕಲಾಪಹನ್ನು ಅರ್ಧಗಂಟೆ ಕಾಲ ಮುಂದೂಡಲಾಯಿತು. 
ಲೋಕಸಭಾಧ್ಯಕ್ಷ ಶ್ರೀ ಸೋಮನಾಥ ಚಟರ್ಜಿ ಅವರು ಸಂಧಾನ ನಡೆಸಿದರೂ 
ಫಲವಾಗಲಿಲ್ಲ. 2ನೇ ಬಾರಿ ಸಬೆ ಸೇರಿದಾಗಲೂ ತಮಿಳು ಸದಸ್ಯರು ಗುಂಪಾಗಿ 
ಗಂಟಲೇರಿಸಿ ಸಭಾಧ್ಯಕ್ಷರ ಮುಂದಿನ ಅವರಣದಲ್ಲಿ (ಸದನದ ಬಾವಿಗಿಳಿದು) 
ಕೂಡಿ ಬಂದು ಚರ್ಚೆಯನ್ನು ವಿರೋಧಿಸಿದರು. ಶ್ರೀ ಅನಂತಕುಮಾರ್‌ ಅವರು 
ತೀರ್ಪಿನ ಅನ್ಯಾಯ ಮತ್ತು ತಮಿಳು ಸದಸ್ಯರ ವರ್ತನೆ ಕುರಿತು ಆಡಿದ ಮಾತುಗಳು 
ಅಧಿಕೃತ ಕಲಾಪದಲ್ಲಿ ದಾಖಲಾಗಲಿಲ್ಲ. ಈ ಸನ್ನಿವೇಶವನ್ನು ನೋಡಿ, ದುರದೃಷ್ಟಕರ 
ಎಂದು ಸಭಾಧ್ಯಕ್ಷರು ಏಪ್ರಿಲ್‌ 26ಕ್ಕೆ ಕಲಾಪವನ್ನು ಮುಂದೂಡಿದರು. ಈ ಕ್ರಮವನ್ನು 
ಕಂಡ ಮಾಜಿ ಪ್ರಧಾನಿ ಶ್ರೀ ಎಚ್‌.ಡಿ.ದೇವೆಗೌಡರು ಹಾಗೂ ಶ್ರೀ ಅನಂತಕುಮಾರ್‌ 
ಅವರು ಸಭಾಧ್ಯಕ್ಷರ ಕಛೇರಿಗೆ ಧಾವಿಸಿ ಬಂದು ತೀವವಾಗಿ ಮುಂದೂಡಿದ 
ಕ್ರಮವನ್ನು ಪ್ರತಿಭಟಿಸಿದರು. ಶ್ರೀ ಎಚ್‌.ಡಿ.ದೇವೇಗೌಡರ ನಿಷ್ಣುರ ನುಡಿಗಳನ್ನು 
ಸಭಾಧ್ಯಕ್ಷರು ಎದುರಿಸಬೇಕಾಯಿತು. ತಮಿಳು ಸದಸ್ಯರ ಪ್ರತಿಭಟನೆಯ ನಡುವೆಯೆ 
ತಾವು ಆಡಿದ ಮಾತುಗಳು ಕಲಾಪದ ಕಡತ ಸೇರಲು ಅವಕಾಶ ಮಾಡಬೇಕಿತ್ತು 
ಎಂದು ಶ್ರೀ ಅನಂತಕುಮಾರ್‌ ಅವರೂ ಸಭಾಧ್ಯಕ್ಷ ಕಚೇರಿಯಲ್ಲಿ ಗಂಟಲೇರಿಸಿ 
ಹೇಳಿದರು. 


ಸಭಾಧ್ಯಕ್ಷರು ಇದಕ್ಕೆಲ್ಲ ಪೆತ್ಳುತ್ತರವಾಗಿ. ಐತೀರ್ಪು ಚರ್ಚೆಗೆ ಅವಕಾಶ 
ಕಲ್ಪಿಸುವ ನನ್ನ ಮಾತನ್ನುಳಿಸಿಕೊಂಡೆ. ಆದರೆ ತಮಿಳುನಾಡಿನ ಸದಸ್ಯರು 
ಸಹಕರಿಸುತ್ತಿಲ್ಲ ನಾನೇನು ಮಾಡಲಿ! ಎಂದರು. ಮೊದಲಿನ ನಿರ್ಧಾರದಂತೆ 


1532 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಬುಧವಾರವೂ (213.07) ಕಲಾಪ ಮುಂದುವರಿಸಲು ರಾಜ್ಯದ ಸದಸ್ಯರು ಬೇಡಿಕೆ 
ಇಟ್ಟರೂ ಸಭಾಧ್ಯಕ್ಷರು ಮಾನ್ಯ ಮಾಡಲಿಲ್ಲ. ಸಂಸದೀಯ ವ್ಯವಹಾರ ಸಚಿವ ಶ್ರೀ 
ಪ್ರಿಯರಂಜನ್‌ದಾಸ್‌ ಮುನ್ನಿ ಅವರೂ ಕಲಾಪ ಮುಂದುವರೆಸಲು ಸಮ್ಮತಿಸಲಿಲ್ಲ. 
ಜಲಸಂಪನ್ಮೂಲ ಸಚಿವ ಪೊ ಸೈಷುದ್ದೀನ್‌ ಸೋಜ್‌ ಅವರು ಚರ್ಚೆ ನಡೆಸಿದರೆ 
ಉತ್ತರಿಸಲು ಸಿದ್ದವಾಗಿದ್ದ ಬಗ್ಗೆ ಸಭಾಧ್ಯಕ್ಷರಿಗೆ ತಿಳಿಸಿದರು. 


ಚರ್ಚೆ ಆರಂಭಿಸಿ ಶ್ರೀ ಅನಂತಕುಮಾರ್‌ ಮಾತನಾಡತೊಡಗಿದಾಗ ರಂಪ- 
ರಾದ್ದಾಂತ ಮಾಡಿ, ಕೂಗಾಡಿದ ತಮಿಳು ಸದಸ್ಥರಿಗೆ ಕೇಂದ್ರಸಚಿವ ಶೀ ಟಿ.ಆರ್‌.ಬಾಲು 
ಅವರೇ ಅವಾಂತರಕ್ಕೆ ಪ್ರೋತ್ಸಾಹ ನೀಡಿದರು. ಆವರಣಕ್ಕೆ ಧಾವಿಸಿ ಬಂದು 
ಚರ್ಚೆಗೆ ಅವಕಾಶ ಕೂಡದು ಎಂದರು. ಆದರೂ ಈ ಪ್ರತಿಭಟನೆಯ ನಡುವೆಯೆ 
ಶ್ರೀ ಅನಂತಕುಮಾರ್‌ ಅವರು ಕಾವೇರಿ ಐತೀರ್ಪು ರಾಜ್ಯಕ್ಕೆ ಭಾರಿ ಅನ್ಯಾಯ 
ಮಾಡಿದೆ. ಅದು ಭ್ರಮಾತ್ಮಕವಾಗಿದ್ದು ಜಾರಿಗೊಳಿಸಲು ಸಾಧ್ಯವಿಲ್ಲ. ಆದರೆ ಜಾರಿಗೆ 
ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸತಕ್ಕದ್ದಲ್ಲ, ಎಂದೆಲ್ಲ ದನಿಏರಿಸಿ ಹೇಳಿದರು. 
ಚರ್ಚೆಗೆ ಸಿದ್ದವಾಗಿ ಬಂದಿದ್ದರು ಶ್ರೀ ಎಚ್‌.ಡಿ.ದೇವೇಗೌಡರು; ಪಕ್ಕದಲ್ಲಿ ಸರ್ವ 
ಶ್ರೀ ಶಿವಣ್ಣ, ಮುಂದಿನ ಸಾಲಿನಲ್ಲಿ ಬಂಗಾರಪ್ಪ ಪ್ರಹ್ಲಾದ ಜೋಷಿ, ಕರುಣಾಕರರೆಡ್ಡಿ, 
ಮಂಜುನಾಥ ಕುನ್ನೂರ, ಸಿ.ಎಚ್‌.ವಿಜಯಶಂಕರ್‌, ಮನೋರಮಾ ಮಧ್ದರಾಜ್‌, 
ಎಚ್‌.ಟಿ.ಸಾಂಗ್ಲಿಯಾನ ಅವರೆಲ್ಲಾ ಎದ್ದು ನಿಂತು ತಮಿಳರ ಧೋರಣೆಯನ್ನು 
ವಿರೋಧಿಸಿದರು. ಹಾಗೆಯೇ ಶ್ರೀಮತಿ ತೇಜಸ್ಸಿನಿ ರಮೇಶ್‌, ಶ್ರೀನರಸಿಂಹರಾವ್‌ 
ಸೂರ್ಯವಂಶಿ, ಅವರು ಸಭಾಧ್ಯಕ್ಷರ ಮುಂದಿನ ಆವರಣಕ್ಕೆ ಬಂದು ತಮಿಳು 
ಸದಸ್ಯರ ನಿಲುವನ್ನು ಪ್ರತಿಭಟಿಸಿದರು. ತಮಿಳು ಸದಸ್ಯರ ಸಂಖ್ಯೆ ಮುವತ್ತಕ್ಕೂ 
ಹೆಚ್ಚಿತ್ತು ಯುಗಾದಿಯ ಕಾರಣ 28 ಸದಸ್ಯರಲ್ಲಿ ಕರ್ನಾಟಕದವರು 13 ಮಂದಿ 
ಮಾತ್ರ ಇದ್ದರು, ಎನ್ನಲಾಗಿದೆ. ಶ್ರೀ ಅನಂತಕುಮಾರ್‌ ಅವರು ಕೇಂದ್ರವು ಮಧ್ಯೆ 
ಪ್ರವೇಶಿಸಿ ಮಾತುಕತೆ ಮೂಲಕ ಅನ್ಯಾಯವನ್ನು ಸರಿಪಡಿಸುವ ವಾತಾವರಣ 
ನಿರ್ಮಿಸಬೇಕು ಎಂದು ಹೇಳುತ್ತಿದ್ದಂತೆ, ಸಭಾಧ್ಯಕ್ಷರು ಕಲಾಪವನ್ನು ಅರ್ಧಗಂಟೆ 
ಮುಂದೂಡಿದರು. ಮತ್ತೆ ಸಮಾವೇಶವಾದಾಗ ಶ್ರೀ ಅನಂತಕುಮಾರ್‌ಅವರು 1924ರ 
ಒಪ್ಪಂದವನ್ನು ಹಿತ್ತಿಲ ಬಾಗಿಲ ಮೂಲಕ ನ್ಯಾಯಾಧಿಕರಣ ಹೇರಿದೆ ಎಂದು 
ಆರೋಪಿಸಿದರು. ಮತ್ತೆ ತಮಿಳು ಸದಸ್ಯರ ಗದ್ದಲವಾಗಲು ಯಾವುದನ್ನೂ 
ದಾಖಿಲಿಸಬೇಡಿ ಎಂದು ಸರ್ಕಾರಿ ವರದಿಗಾರರಿಗೆ ಸಭಾಧ್ಯಕ್ಷರು ಸೂಚನೆ ನೀಡಿದರು, 
ಎಂದೆಲ್ಲ ಸುದ್ದಿ ಮಾಧ್ಯಮಗಳು ವರದಿ ಮಾಡಿವೆ (213.07). 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1533 


ಈ ಸನ್ನಿವೇಶವನ್ನು ಗಮನಿಸಿದರೆ ರಾಜ್ಯದ ಸಂಸದರು ಪ್ರಾಮಾಣಿಕವಾಗಿ 
ಪ್ರಯತ್ನಿಸಿದರೂ. ಗಂಡಾಗುಂಡಿಗೆ ಇಳಿಯುವ ತಮಿಳು ಸದಸ್ಯರಿಗೆ ಮಣೆ 
ಹಾಕಿದಂತಿದೆ. ಅಲ್ಲಿ ರಾಜಕೀಯ ಸ್ಪರ್ಶವಿದೆಯೇ? ಎಂಬ ಅನುಮಾನ ಕಾಡುತ್ತದೆ. 
ತಮಿಳುನಾಡಿನ ಸದಸ್ಥರು ಚರ್ಚೆಗೆ ಹೆದರುವುದೇಕೆ? ನ್ಯಾಯಾಧಿಕರಣದ ಐತೀರ್ಪು 
ಚರ್ಚೆಗೆ ಬಂದರೆ ತಮ್ಮ ಹೂರಣ ಬೆಳಕಿಗೆ ಬರುತ್ತದೆ ಎಂಬ ಆತಂಕ ಅವರಲ್ಲಿ 
ಕಾಣುತ್ತದೆ. ಅಲ್ಲದೆ ಕೇಂದ್ರ ಸಚಿವ ಸ್ಥಾನದಲ್ಲಿದ್ದುಕೊಂಡು ಸಂವಿಧಾನ ರಕ್ಷಿಸುವ 
ವಚನದ ಹೊಣೆ ಇದ್ದು ಸಾಮರಸ್ಯ ಕಲ್ಪಿಸುವ ಬದಲು ಅವಾಂತರಕ್ಕೆ ಗದ್ದಲಕ್ಕೆ 
ಪ್ರೋತ್ಸಾಹ ಕೊಟ್ಟ ಸಚಿವರ ವರ್ತನೆಯ ಬಗ್ಗೆ ಏನು ಹೇಳಬೇಕು! 


21.3.07ರ ವಿಧಾನಸಭಾಧಿವೇಶನದಲ್ಲಿಯು, ಶೂನ್ಯ ವೇಳೆಯಲ್ಲಿ ಶ್ರೀ ವಾಟಾಳ್‌ 
ನಾಗರಾಜ್‌ ಅವರು ಕಾವೇರಿ ವಿಷಯವನ್ನು ಪ್ರಸ್ತಾಪಿಸಿದರು. ನಮ್ಮ 
ಮುಖ್ಯಮಂತಿಗಳು ಕಾವೇರಿ ವಿವಾದದ ಪರಿಹಾರಕ್ಕೆ ಒಲವು ತೋರಿರುವುದು 
ಸ್ವಾಗತಾರ್ಹ. ಶಮಿಳುವಾಡು ಮುಖ್ಯಮಂತ್ರಿಗಳಳಾದರೋ ಮಾತುಕತೆಗೆ 
ಒಲವಿಲ್ಲವೆಂದಿದ್ದಾರೆಂದು ಹೇಳಿ ಈ ಬಗ್ಗೆ ಸ್ಪಷ್ಟನೆಗೆ ವಾಟಾಳ್‌ಅವರು ಆಗಹಿಸಿದರು. 


ಮುಖ್ಯಮಂತ್ರಿ ಸ್ತೀ ಎಚ್‌.ಡಿ.ಕುಮಾರಸ್ವಾಮಿ ಅವರು : ಶ್ರೀ ಕರುಣಾನಿಧಿ 
ಅವರ ಇವತ್ತಿನ ಹೇಳಿಕೆಯನ್ನು ಗಮನಿಸಿಬ್ಬೇನೆ ಎಂದರು. 


ಪ್ರತಿಪಕ್ಷದ ನಾಯಕ ಶೀ ಧರ್ಮಸಿಂಗ್‌ ಅವರು : ತಮಿಳುನಾಡಿನೊಂದಿಗೆ 
ಮಾತುಕತೆ ನಡೆಸುವುದು ಸ್ವಾಗತಾರ್ಹ. ಎಲ್ಲರೊಂದಿಗೆ ಮಾತನಾಡಿ ಮುಂದಿನ 
ಹೆಚ್ಚೆ ಇರಿಸಿ ಎಂದರು. ಆಗ ಮುಖ್ಯಮಂತ್ರಿಯವರು, ತಮಿಳುನಾಡಿನೊಡನೆ 
ಮಾತುಕತೆ ನಡೆಸುವ ಮುನ್ನ ರಾಜ್ಯದ ಪ್ರಮುಖನಾಯಕರು, ನೀರಾವರಿ ತಜ್ಞರು, 
ಕಾನೂನು ತಜ್ಞಧೊಂದಿಗೆ ಸಮಾಲೋಚಿಸುವುದಾಗಿ ಈಗಾಗಲೆ ಹೇಳಿದ್ದೇನೆ; ರಾಜ್ಯಕ್ಕೆ 
ಒಳಿತಾಗಲು ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುವುದು ಎಂದರು. 


27.3.07ರ ವಿಧಾನಸಭೆಯಲ್ಲಿ ಶೂನ್ಯವೇಳೆಯಲ್ಲಿ ಶ್ರೀ ವಾಟಾಳ್‌ ನಾಗರಾಜ್‌ 
ಅವರು ತೀರ್ಪು ಪ್ರಕಟವಾಗಿ 50 ದಿನಗಳಾದರೂ ಕಾವೇರಿ ಸಮಸ್ಯೆ ಬಗ್ಗೆ 
ಸರ್ಕಾರ ಯಾವುದೇ ನಿಲುವು ತಳೆದಿಲ್ಲ ಎಂದು ಆರೋಪಿಸಿದರು. ಶ್ರೀ 
ರಮೇಶ್‌ಕುವರಾರ್‌ಅವ್‌ರು ಮುಖ್ಯಮಂತ್ರಿಗಳು, ತಮಿಳುನಾಡಿನ 
ಮುಖ್ಯಮಂತಿಗಳೊಡನೆ ಮಾತನಾಡಿರುವುದು, ಹಾಗೂ ಶ್ರೀ ಕರುಣಾನಿಧಿಯವರ 
ಪ್ರತಿಕ್ರಿಯೆ ಕುರಿತು ಪ್ರಸ್ತಾಪಿಸಿದರು. ಆ ನಂತರ ಪ್ರತಿ ಪಕ್ಷದ ನಾಯಕ ಶ್ರೀ 


1534 ಕರ್ನಾಟಕ ಥೈತ ಚಳವಳಿ-ಸತ್ಯಾಗ್ರಹಗಳು 


ಧರ್ಮಸಿಂಗ್‌ ಅವರು : ಮುಖ್ಯಮಂತ್ರಿಗಳು ಸದನಕ್ಕೆ ಬಂದು ಈ ಬಗ್ಗೆ ಹೇಳಿಕೆ 
ನೀಡಬೇಕು, ಎಂದರು. ಶ್ರೀ ವಾಟಾಳ್‌ನಾಗರಾಜ್‌ಅವರು, ಮುಖ್ಯಮಂತ್ರಿಗಳು, 
ಶ್ರೀ ಕರುಣಾನಿಧಿಯವರೊಡನೆ ಮಾತಾಡಿದ್ದರೂ. ಶ್ರೀಮತಿ ಜಯಲಲಿತಾ ಅವರು 
ಉಪವಾಸ ಸತ್ಯಾಗ್ರಹ ಮಾಡುವ ರಾಜಕೀಯ ನಡೆ ತೋರಿದ್ದರಿಂದ 
ಶ್ರೀಕರುಣಾನಿಧಿಯವರ ಹೇಳಿಕೆ ಮತ್ತೆ ಬೇರೆಯೆ ಬಂತು ಎಂಬ ಅಭಿಪ್ರಾಯವನ್ನು 
ವ್ಯಕ್ತಮಾಡಿದರು. 


ಜಲಸಂಪನ್ಮೂಲ ಸಚಿವ ಶ್ರೀ ಕೆ.ಎಸ್‌.ಈಶ್ನರಪ್ಪ ಅವರು ಮಾತನಾಡಿ : 
ಸರ್ವಪಕ್ಷ ಮುಖಂಡರ ಸಭೆ ಕರೆದು ಸಲಹೆ, ಸೂಚನೆಪಡೆದು ಆದರಂತೆ 
ಕ್ರಮಕ್ಕೆಗೊಳ್ಳಲಾಗುತ್ತಿದೆ. ಹಿರಿಯ ವಕೀಲ ಶ್ರೀ ನಾರಿಮನ್‌ ಅಧ್ಯಕ್ಷತೆಯಲ್ಲಿ ಉನ್ನತ 
ಮಟ್ಟದ ಸಭೆ ನಡೆದಿದ್ದು ಸರ್ವೋಚ್ಛನ್ಯ್ಯಾಯಾಲಯಕ್ಕೆ ಮನವಿ ಸಲ್ಲಿಸುವ ನಿರ್ಣಯ 
ಕೈಗೊಳ್ಳಲಾಗಿದೆ. 


ರಾಜ್ಯಕ್ಕೆ ಆಗಿರುವ ಅನ್ಯಾಯದ ವಿರುದ್ದ ರಾಜ್ಯದ ಸಂಸದರೂ ಧದ್ಧನಿ 
ಎತ್ತಿದ್ದು ಪ್ರಧಾನಿಯವರ ಮೇಲೆ ಒತ್ತಡ ಹೇರುವ ಪ್ರಯತ್ನ ಮಾಡುತ್ತಿದ್ದಾರೆ 


ಎಂದರು. ಸಚಿವರ ಉತ್ತರದಿಂದ ತೃಪ್ತರಾಗದ ಶ್ರೀ ವಾಟಾಳ್‌ ನಾಗರಾಜ್‌ ಸಭಾತ್ಯಾಗ 
ಮಾಡಿದರು. ಇಂದಿನ ಸಭೆಯಲ್ಲಿ ಕೆಲಮಟ್ಟಿಗೆ ಮಾತಿನ ಚಕಮಕಿಗಳೂ ನಡೆದುವು. 


4,4.07ರ ತಮಿಳುನಾಡು ವಿಧಾನಸಭೆಯಲ್ಲಿ ಸಚಿವ ದೊರೈಮುರುಗನ್‌ 
ಅವರು ಐತೀರ್ಪು ರಾಜ್ಯದ ಪರವಾಗಲಿ, ವಿರುದ್ಧವಾಗಲಿ ಇಲ್ಲ. ಆದರೆ ಅದರಿಂದ 
ಎದುರಾಗಿರುವ ಸಮಸ್ಯೆಗಳನ್ನು ತಿಳಿಯಲು ಕ್ರಮ ತೆಗೆದುಕೊಳ್ಳಲಾಗುವುದು. 
ಐತೀರ್ಪಿನ ಗೆಜೆಟ್‌ ಪ್ರಕಟನೆ ಆದರೆ ಅದೆಲ್ಲ ಸಾಧ್ಯವಾಗದು. ಮಧ್ಯಂತರ ಆದೇಶಕ್ಕೆ 
ಅನುಗುಣವಾಗಿ ಕರ್ನಾಟಕ ನಮ್ಮ ಕುರುವೈ ಬೆಳೆಗೆ ನೀರು ಬಿಡಬೇಕು. ಏತನ್ಮಧ್ಯೆ 
ಕಾವೇರಿ ಉಪನದಿಗಳಾದ ಅಮರಾವತಿ ಮತ್ತು ಭವಾನಿಯಿಂದ ಕೇರಳಕ್ಕೆ ನೀರು 
ಬಿಡಬೇಕೆಂಬ ಐತೀರ್ಪಿನ ಸೂಚನೆಯನ್ನು ವಿರೋಧಿಸಲು ಎ.ಐ.ಎ.ಡಿ.ಎಂ.ಕೆ 
ತಮಿಳುನಾಡು ಸರ್ಕಾರವನ್ನು ಆಗ್ರಹಿಸಿದೆ. ಅಮರಾವತಿ ನದಿಯ 8 ಟಿ.ಎಮ್‌.ಸಿ. 
ಅಡಿ ನೀರನ್ನು ರಾಜ್ಯದ ರೈತರು ಬಳಸುತ್ತಿದ್ದಾರೆ. ಅದರಲ್ಲಿ ಮೂರು ಟಿ.ಎಮ್‌.ಸಿ 
ನೀರನ್ನು ಕೇರಳಕ್ಕೆ ಬಿಟ್ಟರೆ ರಾಜ್ಯದ ರೈತರಿಗೆ ಸಮಸ್ಯೆ ಆಗುತ್ತದೆ ಎಂದು 
ಎ.ಐ.ಡಿ.ಎಂ.ಕೆ. ಉಪಸಭಾ ನಾಯಕ ಓ.ಪನ್ನೀರ್‌ಸೆಲ್ಲಂ ಅವರು ನುಡಿದರು. 


ನಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1535 


ಈ ಅಂಶಗಳಿಂದ ತಮಿಳುನಾಡಿಗೂ ಗೆಜೆಟ್‌ ಪ್ರಕಟನೆ, ಯಾವುದೇ 
ಕಾರಣಕ್ಕಿರಲಿ, ತಡೆಓಡಿಯುವುದು ಸದ್ಯ ಬೇಕಾಗಿದೆ. ಎಂದಾಗುತ್ತದೆ. ಅಲ್ಲದೆ 
ಕರ್ನಾಟಕ ಕಬಿನಿಯಿ೦ದ ಕೇರಳಕ್ಕೆ 21 ಟಿ.ಎಮ್‌.ಸಿ.ಬಿಡುವ ಆದೇಶವಾಗಬಹುದು. 
ಆದರೆ ತಮಿಳುನಾಡು, ತನಗೆ ಹೆಚ್ಚೆಗೆಬೇಕು. ಅಂದರೆ ಹೊಂದಾಣಿಕೆ ತನ್ನ ಮೂಗಿನ 
ನೇರಕ್ಕೆ ಇರಬೇಕೆಂಬ ಇರಾದೆಯೆ ಇಲ್ಲಿ ಹೆಚ್ಚು ಕಾಣುವಂತಿದೆ. 


13.4.07 ರ ವಿಧಾನ ಪರಿಷತ್ತಿನ ಅಧಿವೇಶನದಲ್ಲಿ, ವಿರೋಧ ಪಕ್ಷದ 
ನಾಯಕ ಶ್ರೀ ಎಚ್‌.ಕೆ.ಪಾಟೀಲ್‌ ಅವರು ಕಾವೇರಿ ತೀರ್ಪನ್ನು ಖಂಡಿಸಿ ನಿರ್ಣಯ 
ಮಂಡಿಸಿ ಮಾತಾನಾಡುತ್ತ : ಕಾವೇರಿ ನ್ಯಾಯ ಮಂಡಳಿ ತೀರ್ಪು ಅನ್ಯಾಯವಷ್ಟೇ 
ಅಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ. ರಾಜ್ಯವು ಕುಡಿಯುವ ಉದ್ದೇಶಕ್ಕೆ 
ಇಟ್ಟು 40 ಟಿ.ಎಂ.ಸಿ ಅಡಿ ನೀರಿನ ಬೇಡಿಕೆಯಲ್ಲಿ ಕೇವಲ 1.75 ಟಿ.ಎಂ.ಸಿ 
ನೀರನ್ನು ಒದಗಿಸಿ ಉಳಿದ ನೀರನ್ನು ಅಂತರ್ಜಲದ ಮೂಲಕ ಹಾಗೂ ತ್ಯಾಜ್ಯ 
ನೀದಿವ ಸಂಸ್ಕರಣೆ ಮಾಡಿ ಮರುಬಳಕೆಯ ಮೂಲಕ ಪಡೆಯಬೇಕೆಂದಿರುವುದು, 
ರಾಜ್ಯದ ಜನತೆಗೆ ಗಟಾರದ ನೀರನ್ನು ಕುಡಿಯಿರಿ ಎಂದು ಹೇಳಿದಂತೆ ಎಂದು 
ಗುಡುಗಿದರು. 1993ರಲ್ಲಿ ನೈಸ್‌ ಕಂಪನಿ ಜತೆ ಸರ್ಕಾರ ಮಾಡಿಕೊಂಡಿರುವ 
ಮೂಲ ಒಪ್ಪಂದದ ರೀತ್ಯಾ 2ಟಿ.ಎಂ.ಸಿ ನೀರು ಕೊಡಬೇಕು ರಾಜ್ಯ ನ್ಯಾಯಮಂಡಳಿ 
ಕೊಟ್ಟಿರುವುದೇ ಕುಡಿಯುವುದಕ್ಕೆ 1.75 ಟಿ.ಎಂ.ಸಿ ಇದನ್ನು ಗಮನಿಸಬೇಕು ಎಂದರು. 


ಶ್ರೀ ಬಸವರಾಜ ಬೊಮ್ಮಾಯಿ ಅವರು: ಕಾವೇರಿ ನೀರನ್ನು ನಿತ್ಯ 
ಬಳಕೆಗಿಂತಲೂ ರಾಜಕೀಯಕ್ಕೆ ಬಳಸಿಕೊಳ್ಳಲಾಗುತ್ತದೆ. ನಾಡಿನ ಹಿತಾಸಕ್ತಿಯನ್ನು 
ಸುಟ್ಟು ರಾಜಕೀಯ ರೊಟ್ಟಿ ಬೇಯಿಸುವ ಪರಂಪರೆ ನಿಲ್ಲಬೇಕು. ಕುಡಿಯುವ 
ನೀರಿನ ಹಂಚಿಕೆಯಲ್ಲಿ ಬೆಂಗಳೂರಿಗೆ ಒಂದು ನ್ಯಾಯ, ಚೆನೈಗೆ ಇನ್ನೊಂದು 
ನ್ಯಾಯ ನೀಡಿ ಮಂಡಲಿ ಕುಡುಕನಂತೆ ವರ್ತಿಸಿದೆ. ನ್ಯಾಯವಾದಿಗಳ ಮಂಡಳಿಯಲ್ಲಿ 
ನಿಜವಾದ ಬದ್ಧತೆ ಇರುವವರಿಗೆ ಅವಕಾಶವಾಗಬೇಕು ಎಂದರು. ಶ್ರೀ ಎಸ್‌. 
ಎಂ. ಆನಂದ್‌ ಅವರು ಮುಖ್ಯ ಮಂತ್ರಿ ಸಹಿತ ಎಲ್ಲ ಶಾಸಕರು ಸಂಸತ್‌ 
ಭವನದ ಮುಂದೆ ಒಂದು ದಿವಸ ಉಪವಾಸ ಸತ್ಕಾಗಹ ಮಾಡಿ ಪ್ರತಿಭಟಿಸಬೇಕು 
ಎಂದರು. ಅನಂತರ ಶ್ರೀ ಹೆಚ್‌. ಕೆ ಪಾಟೀಲ್‌ ಮುಂಡಿಸಿದ್ದ ನ್ಯಾಯಮಂಡಳಿ 
ತೀರ್ಪಿನ ವಿರುದ್ಧ ನಿರ್ಣಯವನ್ನು ಸದನವು ಅಂಗೀಕರಿಸಿತು. ಸಚಿವ ಶ್ರೀ ಕೆ.ಎಸ್‌ 
ಈಶ್ವರಪ್ಪ ಅವರು: ಕಾವೇರಿ ನ್ಯಾಯಮಂಡಳಿ ತೀರ್ಪನ್ನು ಪ್ರಶ್ನಿಸಿ ರಾಜ್ಯಸರ್ಕಾರ 
ಇನ್ನು ಒಂದು ವಾರದೊಳಗೆ ಸುಪ್ರೀಂಕೋರ್ಟ್‌, ಹಾಗು ನ್ಯಾಯಮಂಡಳಿ ಮುಂದೆ 


1536 ಕರ್ನಾಟಕ ರೈತ ಚಳವಳಿ-ಸತ್ಯಾಗಹಗಳು 


ಮೂರು ಪ್ರತ್ಯೇಕ ಮೇಲ್ಮನವಿ ಸಲ್ಲಿಸಲಿದೆ. ಹಿರಿಯ ನ್ಯಾಯವಾದಿ ಫಾಲಿ ಎಸ್‌. 
ನಾರಿಮನ್‌ ನೇತೃತ್ನ್ವದ ಕಾನೂನು ತಂಡದ ಸಲಜಲಸಿಂತೆ ಸುಪ್ರೀಂಕೋರ್ಟ್‌ನಲ್ಲಿ 
ದಾವೆ ಹೂಡಲಾಗುವುದು. ನಂತರ ಜಲವಿವಾದ ಕಾಯ್ದೆಯ ಸೆಕ್ಷನ್‌ 5(3)ರ 
ಅಡಿಯಲ್ಲಿ ನ್ಯಾಯಮಂಡಳಿಯ ಮುಂದೆ ಸ್ಪಷ್ಟೀಕರಣದ ಅರ್ಜಿ ಸಲ್ಲಿಸಲಾಗುವುದು. 
ಕೇಂದ್ರ ಸರ್ಕಾರದ ಮೇಲೆ ರಾಷ್ಟ್ರೀಯ ಜಲನೀತಿಯ (2002) ಅಗತ್ಯ ಮಾರ್ಗ 
ಸೂಚಿಗಳನ್ನು ಪ್ರಕಟಿಸುವಂತೆ ಒತ್ತಡ ಹಾಕಲಾಗುವುದು ಎಂದರು. 


ವಿಷಯ 3: ಪ್ರತಿಭಟನೆಗಳು-ವಿಚಾರ ಸಂಕಿರಣಗಳು-ಸಭೆಗಳು 


5.2.2007ನೇ ಸೋಮವಾರ ಬೆಂಗಳೂರಿನಲ್ಲಿ ಐತೀರ್ಪು ವಿರುದ್ಧ 
ಸ್ವಯಂಪ್ರೇರಿತ ಬಂದ್‌ ಆಚರಣೆ, ರೈಲು ತಡೆಗೆ ಯತ್ನ, ನಗರದ ಬಹುತೇಕ 
ಅಂಗಡಿ ಮುಂಗಟ್ಟುಗಳು ಬಂದ್‌ ಆಗಿ, ವ್ಯಾಪಾರ ವಹಿವಾಟು, ಬಂದ್‌ ಆಗಿತ್ತು. 
ಕಾಮಾಕ್ತಿಪಾಳ್ಯದಲ್ಲಿ ಟೈರ್‌ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಬಸ್‌ 
ಸಂಚಾರ ಸ್ಥಗಿತಗೊಂಡಿತು. 


ಬೆಂಗಳೂರಿನಲ್ಲಿ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಐತೀರ್ಪು ಖಂಡಿಸಿ 
ರೈಲು ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿ | ಗಲಟೆಗೂ ಹೆಚ್ಚು ಕಾಲ ಜರಣಿ ನಡೆಸಿದರು. 
200 ಜನರನ್ನು ಬಂಧಿಸಿ ನಂತರ ಬಿಡುಗಡೆ ಮಾಡಲಾಯಿತು. ಗಾಂಧಿನಗರದಿಂದ 
ಮೆರವಣಿಗೆ ಆರಂಭಿಸಿ ರೈಲ್ವೆ ನಿಲ್ದಾಣಕ್ಕೆ ಬರುವಲ್ಲಿ ರಸ್ತೆ ತಡೆ ನಡೆಸಿದ ಮೇಲೆ 
ನಂತರ ರೈಲ್ವೆ ನಿಲ್ದಾಣದ ಒಳಗೆ ಹೋಗಲು ಪೋಲಿಸರು ಅವಕಾಶ ಮಾಡಿಕೊಟ್ಟರು 
ಕನ್ನಡ ಸೇನೆಯೂ 5.2.07 ರಲದು ಪ್ರತಿಭಟನೆ ಮಡೆಸಿತು. ರಾಜಾಜಿನಗರದಲ್ಲಿ 
ಐತೀರ್ಪಿನ ಹಿನ್ನೆಲೆಯಲ್ಲಿ ಬಿಗಿಭದ್ರತೆ, ಮಲ್ಲೇಶ್ವರದಲ್ಲಿ ಪೋಲಿಸರ ಪಥ ಸಂಚಲನ 
ನಡೆಯಿತು. ಗಾಜಿನ ಕಟ್ಟಡಗಳಿಗೆ ರಕ್ಷಣಾ ಬಲೆ ಹಾಕಲಾಗಿತ್ತು ತಮಿಳು ಚಿತ್ರ 
ಪ್ರದರ್ಶನ ರದ್ದಾಗಿತ್ತು 


ಕಾವೇರಿ ನೀರು ಹಂಚಿಕೆ ಐತೀರ್ಪು ಪ್ರಕಟಗೊಂಡ ಕೆಲವೇ ಗಂಟೆಗಳಲ್ಲಿ 
ಮುನ್ನೆಚ್ಚರಿಕೆಯಿಂದ ಉಭಯ ರಾಜ್ಯಗಳ ರಸ್ತೆ ಸಾರಿಗೆ ಸಂಸ್ಥೆಗಳು, ರಾಜ್ಯಗಳ 
ನಡುವಣ ಬಸ್‌ ಸಂಚಾರವನ್ನು ಸ್ಥಗಿತಗೊಳಿಸಿದುವು. ಬಸ್‌ ನಿಲ್ದಾಣದಲ್ಲಿ 
ಪರದಾಡುತ್ತಿದ್ದ ಪ್ರಯಾಣಿಕರಿಗೆ ಊಟ, ತಿಂಡಿ ವ್ಯವಸ್ಥೆ ಮಾಡಲಾಗಿತ್ತು. 


ರಾಜ್ಯದಲ್ಲಿ 5.2.07 ರಂದು ಬೆಳಿಗ್ಗೆ ಘೋಷಿತ ತೀರ್ಪು ತಿಳಿದು ಬಹುತೇಕ 
ಎಲ್ಲೆಡೆ ರಸ್ತೆ ತಡೆ, ವಾಪನಗಳ ಕಲ್ಲು ತೂರಾಟ ನಡೆಯಿತು. ಪೋಲೀಸ್‌ ಬಂದೋ 
ಬಸ್ಸನ್ನು ಮೀರಿ ಪ್ರತಿಭಟನೆಕಾರರು ನ್ಯಾಯಾಧಿಕರಣದ ವಿರುದ್ಧ ಘೋಷಣೆ ಕೂಗುತ್ತ 


ಕಾವೇರಿ: ಜಲವಿವಾದ - ಐತೀರ್ಹು - ಚಳುವಳಿಗಳು 1537 


ಬೀದಿಯಲ್ಲಿ ಸಾಗಿದರು. ಹಲವು ಜಿಲ್ಲೆಗಳಲ್ಲಿ ತಮಿಳು ಚಾನೆಲ್‌ ಪ್ರ ಪ್ರಸಾರವನ್ನು 
ನಿಲ್ಲಿಸಲಾಯಿತು. ಮೈಸೂರು. ಮಂಡ್ಯ, ಚಾಮರಾಜನಗರ `ಇಲ್ಲೆಗಳಲ್ಲಿ 
ಶಾಲಾಕಾಲೇಜುಗಳಿಗೆ ರಜೆ ಘೋಷಿಸಲಾಯಿತು. ಮೈಸೂರು-ಬೆಂಗಳೂರು ನಡುವಣ 
ಬಸ್‌ ಸಂಚಾರ ನಿಂತುಹೋಗಿತ್ತು ಕೆ.ಆರ್‌.ಎಸ್‌, ಕಬಿನಿ, ಹಾರಂಗಿ ಜಲಾಶಯಗಳ 
ಸುತ್ತ ಪೋಲೀಸ್‌ ಸರ್ಪಗಾವಲು ಹಾಕಲಾಗಿತ್ತು 


ಮೈಸೂರು ನಗರದ ಕೆ.ಆರ್‌.ವೃತ್ತದಲ್ಲಿ ಪ್ರಕಿಭಟನೆ, ನಗರದ ಅಂಗಡಿಗಳು 
ಬಂದ್‌, ನಗರ ಮತ್ತು ಜಿಲ್ಲೆಯಾದಂತ `ರಸ್ತೆತಡೆ, ನಡೆದವು. ಕರ್ನಾಟಕ ರಕ್ಷಣಾ 
ವೇದಿಕೆ ಹಾಗೂ ಇತರ ಸಂಘ ಸಂಸ್ಥೆಗಳ ಕಾರ್ಯಕರ್ತರು ರೈಲು ನಿಲ್ದಾಣಕ್ಕೆ 
ಸಾಗಿ ಮೈಸ ಸೂರು-ತಿರುಪತಿ-ಚಜೆನ್ನೆ ನ ರೈಲನ್ನು ಕೆಲಕಾಲ ತಡೆದು ತಮ್ಮ ಅಕ್ರೋಶವನು. 
ಧ್‌ ವಿರುದ್ದ bE ಮಂಡ್ಯದಲ್ಲಿ ರಸ್ತೆತಡೆ, ಜಿಲ್ಲೆಯಾದ್ದಂತ 
ಸ್ವಯಂಘೋಷಿತ ಬಂದ್‌, ಚಿತ್ರಮಂದಿರ ಪ್ರದರ್ಶನ ಸ್ಥಗಿತ, ಆದುವು. ರಸ್ತೆಯಲ್ಲಿ 
ಟೈರ್‌ಗಳಿಗೆ ಬೆಂಕಿ ಹಚ್ಚಲಾಯಿತು; ಚಾಮರಾಜನಗರದಲ್ಲಿ ಜಿಲ್ಲಾಧಿಕಾರಿ ಕಛೇರಿ 
ಎದುರು ರೈತರು ಕಪ್ಪು ಪಟ್ಟೆ ಧರಿಸಿ ಪ್ರತಿಭಟನೆ ಮಾಡಿದರು. ಕೊಳ್ಳೆಗಾಲ, 
ಯಳಂದೂರು, ಹನೂರು; ಹಾಸನದಲ್ಲಿ ಪರಿಸ್ಥಿತಿ ಬಿಗುವಾಗಿತ್ತು. ತಮಿಳರ ವಲಸೆ 
ಅಲ್ಲಿಂದ ಆರಂಭವಾಗಿತ್ತು ಹಾಸನದಲ್ಲಿ ಜಿಲ್ಲೆಯಾದ್ಯಂತ ಪ್ರ ಪಠಿದಟ 3ನೆ, ರೈಲುತಡೆ 
ರಸ್ತೆ ತಡೆ ನಡೆಯಿತು; ಬೆಳಗಾವಿಯಲ್ಲೂ ಚನ್ನಮ್ಮ ವೃತ್ತದಲ್ಲಿ ರಸ್ತೆತಡೆ, ರಾಷ್ಟೀಯ 
ಹೆದ್ದಾರಿಯಲ್ಲಿ ತಮಿಳುನಾಡು ಬಸ್‌ ಮತ್ತು ಲಾ 
ಸರ್ಕಾರದ ಪ್ರತಿಕೃತಿ ಜಹನ ನಡೆಯಿತು. ಚಿಕ್ಕಮಗಳೂರಿನಲ್ಲಿಯೂ ತೀರ್ಪು 
ವಿರೋಧಿಸಿ ರಸೆಯಲ್ಲಿ ಹ ಬೆಂಕಿಹಚಿ, ಪ್ರತಿಭಟಿಸಿ ಬಂಧನಕ್ಷೀಡಾದರು; 
ಗದಗ್‌ನಲ್ಲಿ ಕೇಂದ್ರ ರ ಸೇ ಕಾ 
ಹಮ್ಮಿಕೊಂಡರು. 


ಮಂಡ್ಕನಗರ, ಮದ್ದೂರು, ಭಾರತಿನಗರ, ಮಳವಳ್ಳಿ, ಶ್ರೀರಂಗಪಟ್ಟಣ 
ಪಾಂಡವಪುರದಲ್ಲಿ ಮಧ್ಯಾಹ್ನದ ಮೇಲೆ ಅಘೋಷಿತ ಬಂದ್‌, ಮ 
ಮೈಸೂರು ಹೆದ್ದಾರಿಯಲ್ಲಿ ಸಮಾಜವಾದಿ ಪಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ, 
ಯುವ ಕಾಂಗೆಸ್‌ “ಬೂದನೂರು, ಗೆಜ್ಜಲಗೆರೆ ಗ್ರಾಮಸ್ಥರು ಪ ಪ್ರತ್ಯೇಕವಾಗಿ ರಸ್ತೆ ತಡೆ 
ನಡೆಸಿದರು; ವಾಹನ ಸಂಚಾರ ಅಸ್ತವ್ಯಸಗೊಂ ಡಿತ್ತು. "ಮೈಸೂರಿನಲ್ಲಿ ರೈಲು ತಡೆ, 
ಕೇಂದ್ರ ಸರ್ಕಾರಿ ಕಛೇರಿಗಳ ಮುಂಬೆ ಪ್ರತಿಭಟನೆ. ಖಾಸಗಿ ಬಸ್ಸುಗಳ ಸಂಚಾರ. 
ರದ್ಭು ಚಿಕ್ಕಮಗಳೂರು, ಹೊಳೆನರಸೀಪುರದಲ್ಲಿ ರೈತರಿಂದ ರೈಲುತಡೆ, ಬೆಳಗಾವಿಯಲ್ಲಿ 


1538 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ವಾಹನಗಳ ಮೇಲೆ ಕಲ್ಲು ತೂರಾಟ, ಕೇಂದ್ರ ಸರ್ಕಾರದ ಪ್ರಕಿಕೃತಿ ದಹನ; 
ಧಾರವಾಡದಲ್ಲಿ ಪ್ರತಿಭಟನೆಗಳು, ರೈಲುತಡೆಗಳು ನಡೆದುವು. 


ಬೆಂಗಳೂರಿನಲ್ಲಿ ರೈಲ್ವೆ ನಿಲ್ದಾಣದೆದುರು ಕರವೇ ಪ್ರತಿಭಟನೆ, ವಿಧಾನಸೌಧಕ್ಕೆ 
ಕಬ್ಬು ಬೆಳೆಗಾರರ ಮುಶಿಗೆ 'ಪೆಯತ್ನ ಹಾಗೂ 300ಕ್ಕೂ ಹೆಚ್ಚು ಮಂದಿ , 
ಬೆಂಗಳೂರಿನ ವಿವಿಧ ಬಡಾವಣೆಗಳಲ್ಲಿ ಅಂಗಡಿ ಮುಂಗಟ್ಟುಗಳಿಂದ ಸ್ವಯಂಪ್ರೇರಿತ 
ಬಂದ್‌ ನಡೆದವು. ರಾಜಾಜಿನಗರದಲ್ಲಿ ಕನ್ನಡ ಸಂಘಟನೆಯ ಕಾರ್ಯಕರ್ತರಿಂದ 
ಟೈರ್‌ಗೆ ಬೆಂಕಿ ಬಿದ್ದಿತು. ತೀರ್ಪು ಪ್ರಕಟವಾದ ಮಧ್ಯಾಹ್ನದ ವೇಳೆಗೆ ಸರ್ಕಾರಿ 
ಕಛೇರಿಗಳು ಖಾಲಿ ಆದುವು. ಕೆ.ಆರ್‌.ಮಾರುಕಟ್ಟೆ ಹಾಗೂ ಬೀದಿ ಬದಿಯ 
ಅಂಗಡಿಗಳು, ಪೆಟ್ರೋಲ್‌ ಬಂಕ್‌ಗಳು ಮುಚ್ಚಿದವು. ಶಸ್ತ್ರ ಸಜ್ಜಿತ ಪೋಲಿಸರ 
ಪಥಸಂಚಲನವಾಯಿತು. ವಧಾನಸಭೆಯ ಮೊಗಸಾಲೆಯಲ್ಲಿ ತೀರ್ಪಿನ ಬಗ್ಗೆ 
ಶಾಸಕರೆಲ್ಲ ಗಂಭೀರ ಚರ್ಜೆ ನಡೆಸುತ್ತಿದ್ದರು. ವಿಧಾನಪರಿಷತ್ತಿನಲ್ಲಿ ಕಾವೇರಿ ಬಗ್ಗೆ 
ಚರ್ಚೆ ನಡೆಯಲವಕಾಶವಾಗಲಿಲ್ಲ. ಜಿಗಿಜಿಗಿ ಜನ ಸಂದಣಿಯ ಮಹಾತ್ಸಗಾಂಧಿ 
ರಸ್ತೆಯೂ ನಿರ್ಜನಗೊಂಡಿತ್ತು 


6.2.2007 ರಂದು ಮಂಗಳವಾರ ನ್ಯಾಯಾಧಿಕರಣದ ತೀರ್ಪು ವಿರೋಧಿಸಿ 
ಮೈಸೂರು, ಮಂಡ್ಯ ಚಾಮರಾಜನಗರ, ಹಾಸನ ಜಿಲ್ಲೆಗಳಲಿ ಪ್ರತಿಭಟನೆ, 
ನ್ಯಾಯಾಧಿಕರಣದ ಪ್ರತಿಕೃತಿ ದಹನ, ಕುಶಾಲನಗರ (ಕೊಡಗು ಜಿಲ್ಲೆ ದ ಜನಸ್ಪಂದನ 
ವೇದಿಕೆಯಿಂದ ರಸ್ತೆ ತಡೆ ಪ್ರಶಿಭಟನೆ, ವಿಜಾಪುರ, ಶಿವಮೊಗ್ಗ ರೈಲು ನಿಲ್ದಾಣಗಳಲ್ಲಿ 
ಕರ್ನಾಟಕ ರಕ್ಷಣಾ ಜೇದಿಕೆ ಕಾರ್ಯಕರ್ತರಿಂದ ರೈಲು ವ ಮಂಡ್ಯ, 
ಕೋಲಾರ, ಕೆಆರ್‌. ಪೇಟೆ, ಚಿಕ್ಕಮಗಳೂರಿನಲ್ಲಿ ನ್ಯಾಯಾಲ ಯಕ್ಕೆ ವಕೀಲರಿಂದ 
ಬಹಿಷ್ಕಾರ, ಪ್ರತಿಭಟವಾಕಾರರ ಸ ಹೋಲಿಸರು ದಾಖಲಿಸು ಬ ಪ್ರತಿಯೊಂದು 
ಪ್ರಕರಣವನ್ನು ಪು ಪುಕ್ನಟಿಯಾಗಿ ವಾದಿಸಲು ಬೆಂಗಳೂರು ವಕೀಲ ಸಂಘದ ನಿರ್ಧಾರ, 
ತುಮಕೂರು, ತುರುವೇಕೆರೆ, ಮಾಲೂರಿನಲ್ಲಿ ಯಶಸ್ವಿ ಬಂದ್‌, ಬೆಂಗಳೂರಿನಲ್ಲಿ 
ಕನ್ನಡ ಪರ ಸಂಘಟನೆಗಳು ಮೈಸೂರು ಬ್ಯಾಂಕ್‌ ವೃತ್ತದಲ್ಲಿ ಕೇಂದ್ರದ ಪ್ರತಿಕೃತಿ 
ದಹನ, ಮೈಸೂರು ವೃತ್ತದಿಂದ ಕೆ.ಆರ್‌.ವೃತ್ತದವರೆಗೆ ಉರುಳುಸೇವೆ, 
ಯಶವಂತಪುರದ ಆರ್‌.ಎಂ.ಸಿ.ಯಾರ್ಡ್‌ ಬಂದ್‌ ಮಾಡಿ ವರ್ತಕರ ಪುಶಿಭಟನೆ, 
ರಾಜಾಜಿನಗರದಲ್ಲಿ ಕನ್ನಡ ಸಂಘಟನೆಗಳಿಂದ ಪ್ರತಿಭಟನೆ, ಗಿರೀಶ್‌ಕಾರ್ನಾಡ್‌ 
ಹೇಳಿಕೆಗೆ ರಾಜ್ಯದಾದ್ಯಂತ ವ್ಯಾಪಕ ಖಂಡನೆ, ಜೆ.ಪಿ.ನಗರದ ರಂಗಶಂಕರ ವ್ಯವಸ್ಥಿತ 
ಕಾರ್ನಾಡ್‌ ನಾಟಕ ಪ್ರದರ್ಶನ ಹಠಾತ್‌ ನಿಲುಗಡೆ, ಇತ್ಯಾದಿಗಳು ನಡೆದುವು. 
ಮಂಡ್ಯದ ಜನರ ಪರವಾಗಿ ಐತೀರ್ಪು ಸಂದರ್ಭಕ್ಕಾಗಿ ತಾವೂ ರಾಜೀನಾಮೆಗೆ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1539 


ಸಿದ್ದ ಎಂದು ಕೇಂದ್ರ ಸಚಿವ ಅಂಬರೀಷ್‌ ಅವರ ನುಡಿ; ಶಿವಮೊಗ್ಗನಗರದ 
ಪ್ರಧಾನ ಅಂಚಿಕಛೇರಿಗೆ ಬೀಗ ಹಾಕಿ ಪ್ರತಿಭಟನೆ, ಮಂಡ್ಕದ ತಮಿಳರು, ಐತೀರ್ಪು 
ಕರ್ನಾಟಕಕ್ಕೆ ಕನ್ನಡಿಗರಿಗೆ ಅನ್ಯಾಯ ಮಾಡಿದೆ, ಪ್ರತಿಭಟನೆಗೆ ನಾವು ಸಿದ್ದ ಎಂಬ 
ಪತ್ರಿಕಾ ಹೇಳಿಕೆ ಈ ದಿನದ ವೈಶಿಷ್ಠವಾಗಿದ್ದುವು; ಮಂಡ್ಯದ ಕಾರಾಗೃಹದ ಕೈದಿಗಳು 
ಪ್ರತಿಭಟನೆಗೆ ಬೆಂಬಲವಾಗಿ ಉಪವಾಸ ಸತ್ಯಾಗಹ ಅಚರಿಸಿದರು. ರೈತ ಸಂಘದ 
ಹಸಿರು ಸೇನೆ, ಆಟೋರಿಕ್ಷ ಚಾಲಕ ಮತ್ತು ಮಾಲೀಕರ ಸಂಘದಿಂದ ಪ್ರತಿಭಟನೆ, 
ರಸ್ತೆ ತಡೆ ನಡೆದುವು. ಬೆಂಗಳೂರಿನ ರಾಜಾಜಿನಗರದ ರಾಜ್‌ಕುಮಾರ್‌ ರಸ್ತೆಯಲ್ಲಿ 
ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆಗಳು, ಮಾಗಡಿರಸ್ತೆ, ಕಾಮಾಕ್ಷಿಪಾಳ್ಯ, 
ಮಹಾಲಕ್ಷ್ಮಿಲೇಔಟ್‌, ಯಶವಂತಪುರ, ಪೀಣ್ಯ, ಶ್ರೀರಾಮಪುರ, ಗಾಂಧಿನಗರದ 
ಅಂಗಡಿ ಮುಂಗಟ್ಟುಗಳ ಬಂದ್‌, ಶಿವಾಜಿನಗರ, ಹಲಸೂರು ಬಂದ್‌, ಲಾರಿಗಳ 
ಲಂಗರು ಇಂದಿನ ದೃಶ್ಯವಾಗಿತ್ತು. ಮೈಸೂರು ಬ್ಯಾಂಕ್‌ ವೃತ್ತ, ಹಡ್ಡನ್‌ ವೃತ್ತ 
ಕಾವೇರಿ ಭವನ, ಮಲ್ಲೇಶ್ವರಂ, ಆಡುಗೋಡಿ, ಹೊಸೂರು ರಸ್ತೆ, ಹೀಗೆಯೇ 
ಅಂಗಡಿ ಮುಂಗಟ್ಟು ಬಂದ್‌ ಆಗಿದ್ದವು. ಬೆಂಗಳೂರು ಗ್ರಾಮಾಂತರ, ಮೈಸೂರು, 
ಕೋಲಾರ, ತುಮಕೂರು, ಹೀಗೆ ಐತೀರ್ಪು ವಿರುದ್ದ ರಾಜ್ಯವ್ಯಾಪಿ ಚಳುವಳಿಯಲ್ಲಿ 
ರೈತಸಂಘ, ದಲಿತ ಸಂಘರ್ಷ ಸಮಿತಿ, ಕನ್ನಡ ಸಂಘಟನೆಗಳು ತೊಡಗಿದ್ದವು. 
, ಮಂಡ್ಯದ ರೈತ ಹಿತ ರಕ್ಷಣಾ ಸಮಿತಿಯು, ತೀರ್ಪು ಅವೈಜ್ಞಾನಿಕವಾಗಿರುವುದರಿಂದ 
ಸಿಲ್ಲರ್‌ ಜೂಬಿಲಿ ಪಾರ್ಕಿನಲ್ಲಿ ರೈತರ ಸಭೆ ಸೇರಿಸಿ, ತೀರ್ಪನ್ನು ತಿರಸ್ಕರಿಸಿ ಎಂದು 
ಕರೆಕೊಟ್ಟಿತು. 


7.2.2007 : ಬುಧವಾರ ಶ್ರೀರಂಗಪಟ್ಟಣದಲ್ಲಿ ತೀರ್ಪು ವಿರುದ್ಧ ರೈತ 
ಸಂಘದ ನೇತೃತ್ವದಲ್ಲಿ ಶತಾಬ್ದಿ ರೈಲು ತಡೆ ಪ್ರಯತ್ನ, ಹಳಿಗಳ ನಡುವೆ ಮಲಗಿದ 
ಬೂಕನಕೆರೆ ರೈತನ ಮೇಲೆ ರೈಲು ಹಾದು ಹೋದರೂ ಬಚಾವ್‌; ಕರ್ನಾಟಕದಿಂದ 
ತಮಿಳ್ನಾಡಿಗೆ ದಿನವೂ 10 ಕೋಟಿ ರೂ. ಮೌಲ್ಕದ ಸರಕು ಸಾಗಣಿಕೆಯ 
ತೆಮಿಳುನಾಡು-ಕರ್ನಾಟಕ ರಸ್ತೆ ಸಂಚಾರ ಬಂದ್‌ ಕಾರಣ, ನಿಲುಗಡೆ, ಚೆನ್ನೈಗೆ 
ತರಕಾರಿ ಪೂರೈಕೆಗೆ ತೀವ್ರ ತತ್ನಾರ, ಬೆಲೆ ಗಗನಕ್ಕೆ ತೀರ್ಪಿನ ವಿರುದ್ಧ 
ಖಾಲಿಕೊಡಗಳನ್ನು ಮಹಿಳೆಯರು ಹೊತ್ತು ಪ್ರಶಿಭಟನೆ, ತಮಿಳುನಾಡು ಮುಖ್ಯಮಂತ್ರಿ 
ಪ್ರತಿಕೃತಿ ದಹನ, ಗಾಂಧಿ ಪ್ರಶಿಮೆಯ ಬಳಿ ಯುವ ಕಾಂಗೇಸ್‌ ಕಾರ್ಯಕರ್ತರಿಂದ 
ಧರಣಿ, ನ್ಯಾಯಾಲಯ ಕಲಾಪ ಬಹಿಷ್ಠರಿಸಿ ವಕೀಲರ ಪ್ರತಿಭಟನೆ. ಕರುನಾಡಸೇನೆ, 
ರೈತ ಸಂಘ, ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಸಾಮಾನ್ಯ 


1540 ಕರ್ನಾಟಕ ರೈತ ಚಳವಳಿ-ಸತ್ಕಾಗ್ರಹಗಳು 


ಪ್ರಯಾಣಿಕರಂತೆ ವಿಮಾನ ನಿಲ್ದಾಣದ ಆವರಣದಲ್ಲಿ ಪ್ರವೇಶಿಸಿ ಪ್ರತಿಭಟನೆ ಮಾಡಿ 
ತಟ್ಟಿಸಿದ ಕಾವೇರಿ ಬಿಸಿ ಹಾಗೂ ನ್ಯಾಯ ಸಿಗುವವರೆವಿಗೆ ಈ ಹೋರಾಟ ಎಂಬ 
ಘೋಷಣೆ, ಮಲ್ಲೇಶ್ವರ ಮೈದಾನದಿಂದ ಕ.ರ.ವೇ ಹಮ್ಮಿಕೊಂಡಿದ್ದ 
ರಾಜಭವನದವರೆಗಿನ ಬಹಿರಂಗ ರ್ಯಾಲಿ, ಕನ್ನಡ ಚಿತ್ರರಂಗದ ನಟರು ಪ್ರತಿಭಟನೆಗೆ 
ಇಳಿಯದಿದ್ದರೆ ಸಿನಿಮಾಗಳಿಗೆ ಬಹಿಷ್ಕಾರ ಎಂಬ ಘೋಷಣೆ, ಮಂಡ್ಯ ರೈಲು 
ನಿಲ್ದಾಣದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ರೈತ ಸಂಘದ ಕಾರ್ಯಕರ್ತರು 
ಅರ್ಧ ತಾಸು ಶತಾಬ್ದಿ ರೈಲು ತಡೆದು ಪ್ರತಿಭಟನೆ, ಮೈಸೂರಿನ ಕೆ.ಆರ್‌. ವೃತ್ತದಲ್ಲಿ 
ಉರುಳುಸೇವೆ, ದ.ಕನ್ನಡದ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿ 
ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ, ಕೋಲಾರದಲ್ಲಿ ಪ್ರತಿಕೃತಿ ದಹನ, 
ಶ್ರೀರಂಗಪಟ್ಟಣದಲ್ಲಿ ಸುಲ್‌ತನತೆ ಖದುದಾದ್‌ ಮುಸ್ಲಿಂ ಕಮಿಟಿ ಸದಸ್ಯರು ಕಾವೇರಿ 
ನದಿ ನೀರಿಗಿಳಿದು ಪ್ರತಿಭಟನೆ, ಮೈಸೂರಿನಲ್ಲಿ ಅಭಿಮಾನಿ ಸಂಘಗಳು, ಕ.ರ.ವೇ, 
ರಾಜಕೀಯ ಪಕ್ಷಗಳ ಮಹಿಳಾ ವಿಭಾಗಗಳು, ಮಹಿಳಾ ಕೂಲಿ ಕಾರ್ಮಿಕರು, 
ಕನ್ನಡಪರ ಸಂಘಟನೆಗಳು, ಕಾಲೇಜು ವಿದ್ಯಾರ್ಥಿಗಳು, ಇತ್ಯಾದಿ 14 ಸಂಘಟನೆಗಳು, 
ತೀರ್ಪಿನ ವಿರುದ್ದ ಪ್ರತಿಭಟನೆ ಮಾಡಿ ನ್ಯಾಯಬೇಕೆಂದು ಆಗಹ ಇತ್ಯಾದಿಗಳು 
ನಡೆದುವು. ಮಾಡಿದರು! ನಮ್ಮ ರೈತರು ಅರೆಹೊಟ್ಟೆ ತುಂಬಿಕೊಂಡಿರುವಲ್ಲಿ ನೆರೆರಾಜ್ಯಕ್ಕೆ 
ಮೃಷ್ಟಾನ್ನ ಬಡಿಸುವುದಲ್ಲ ಎಂದು ಆಕ್ರೋಶ ವ್ಯಕ್ತವಾಯಿತು. ಈ ಸಂದರ್ಭದಲ್ಲಿ 
ಆಕಾಶವಾಣಿ ಕೇಂದ್ರಕ್ಕೆ ಮುತ್ತಿಗೆ, ಕೆ.ಆರ್‌.ವೃತ್ತದಲ್ಲಿ ಉರುಳುಸೇವೆ ನಡೆಯಿತು. 
ಗೌಸಿಯಾನಗರ ಕಲ್ಯಾಣಗಿರಿ ನಗರ ನಿವಾಸಿಗಳು ಖಾಲಿಕೊಡ ಪ್ರದರ್ಶನ ಮಾಡಿದರು. 
ಕಾಲೇಜು ವಿದ್ಯಾರ್ಥಿಗಳು ತರಗತಿಗಳನ್ನು ಬಹಿಷ್ಯಾರಿಸಿ ಕೆ.ಆರ್‌.ವೃತ್ತದಲ್ಲಿ ಪ್ರತಿಭಟನೆ 
ಮಾಡಿದರು. ಚಾಮರಾಜ ನಗರದಲ್ಲಿ ಎಮ್ಮೆಗಳ ಸಮೇತ ಜಿಲ್ಲಾಧಿಕಾರಿಗಳ ಕಛೇರಿಗೆ 
ಮುತ್ತಿಗೆ ಹಾಕಿ ಕಪ್ಪು ಬಾವುಟ ಹಾರಿಸಲೆತ್ಲಿಸಿದ ವಿವಿಧ ಸಂಘಟನೆಗಳ 
ಕಾರ್ಯಕರ್ತರ ಬಂಧನ, ಕೊಳ್ಳೇಗಾಲದಲ್ಲಿ ಕಾವೇರಿ ಹಿತರಕ್ಷಣಾ ಸಮಿತಿ 
ಕಾರ್ಯಕರ್ತರಿಂದ ಉರುಳು ಸೇವೆ, ಬಾಗಲಕೋಟೆ-ವಿಜಾಪುರದಲ್ಲಿ ರೈಲು 
ತಡೆ, ದ.ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಜಿಲ್ಲಾಧಿಕಾರಿಗಳ ಕಛೇರಿ ಎದುರು 
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರತಿಭಟನೆ ಹಾಗೂ ಮನವಿ ಸಲ್ಲಿಕೆ. 
ಹುಬ್ಬಳ್ಳಿ ಪ್ರದೇಶದಲ್ಲಿ ಪ್ರತಿಕೃತಿ ದಹನ, ರಸ್ತೆ ತಡೆ ಮತ್ತು ಪ್ರತಿಭಟನೆಗಳು ನಡೆದುವು. 
ಬೆಂಗಳೂರಿನ ಪುರಭವನದ ಬಳಿ ಸಂಜೆ ಕನ್ನಡ ಸೇನೆ- ಕರ್ನಾಟಕ ಸಂಘಟನೆಯು 
ಪಂಜಿನ ಮೆರವಣಿಗೆಯನ್ನು ಮಾಡಿದವು. ಪ್ರತಿಕೃತಿ ದಹನವೂ ನಡೆಯಿತು. ಈ 
ಮೆರವಣಿಗೆಯಲ್ಲಿ ಶ್ರೀ ಕನ್ನಡ ಸೇನೆಯ ಮಾಜಿ ಅಧ್ಯಕ್ಷ ಶ್ರೀ ಪಾಲನೇತ್ರ ಮತ್ತು 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1541 


ಕುಮಾರ್‌ ಹಾಗೂ ಶ್ರೀ ಕೊ.ವೆಂ.ಲಾಮಕೃಷ್ಣೇಗೌಡ ಅವರು ಪಾಲ್ಗೊಂಡಿದ್ದರು. 
ಮಂಡ್ಯದ ಬೂದನೂರು ಗ್ರಾಮದಲ್ಲಿ ರಸ್ತೆಯಲ್ಲಿಯೇ ಅಡುಗೆ ಮಾಡಿ ಸೇವಿಸುವ 
ಮೂಲಕ ಪ್ರತಿಭಟನೆ ಮಾಡಿದರು; ಆದರೆ ಬಸ್ಸಿನಲ್ಲಿ ಆಕಸ್ಥಿಕ ಹಸಿದುಬಂದ 
ತಮಿಳು ಮಕ್ಕಳಿಗೆ ಉಪಾಹಾರವನ್ನು ನೀಡಿದರು. 


8.2.07 (ಗುರುವಾರ) ಕನ್ನಡ ಪರ ಸಂಘಟನೆಗಳಿಂದ ಮಹಾತ್ಮಗಾಂಧಿ 
ಪ್ರಕಿಮೆ(ಎಂ.ಜಿ.ರಸೆ) ಬಳಿಯಿಂದ ರಾಜಭವನದವರೆಗೆ ಅರಬೆತ್ತಲೆ ಮೆರವಣಿಗೆ 
ಕ.ರ.ವೇ. ಕಾರ್ಯಕರ್ತರ ಬಂಧನೆ, ಅಖಿಲ ಕರ್ನಾಟಕ ಗಡಿ ಹೋರಾಟದ 
ಸಮಿತಿ ಕಾರ್ಯಕರ್ತರಿಂದ ಮೈಸೂರ್‌ ಬ್ಯಾಂಕ್‌ನಿಂದ ಸಾಗಿ ರಾಜಭವನಕ್ಕೆ 
ಮುತ್ತಿಗೆ ಪ್ರಯತ್ನ ಹಾಗೂ ಪ್ರತಿಭಟನೆ, ಕರವೇ ಇಂದ ಮೈಸೂರ್‌ ಬ್ಯಾಂಕ್‌ 
ವೃತ್ತದಲ್ಲಿ ಕುರಿಗಳ ಪ್ರದರ್ಶನದ ಮೂಲಕ ಪ್ರತಿಭಟನೆಗಳು ನಡೆದುವು. ಸರ್ಕಾರಿ 
ನೌಕರರ ಸಂಘವು ಫೆಬ್ರುವರಿ 12ರ ಕರ್ನಾಟಕ ಬಂದ್‌ ಘೋಷಣೆಗೆ ಬೆಂಬಲ 
ಸೂಚಿಸಿತು. ಕೆಂಗೇರಿ ಹೋಬಳಿಯ ಕನ್ನಡಪರ ಸಂಘಟನೆಗಳಾದ ಕರವೇ, ಡಾ।ರಾಜ್‌ 
ಅಭಿಮಾನಿಗಳ ಸಂಘ, ಯುವ ಕನ್ನಡ ಅಭಿಮಾನಿಗಳ ಸಂಘ, ಕಸ್ತೂರಿ ಕನ್ನಡ 
ಸಂಘ ಹಾಗೂ ಓಂಕಾರ್‌ ಬಾಯ್ಸ್‌ ಅಸೋಸಿಯೇಷನ್‌, ನೇತಾಜಿ ಕ್ರೀಡಾ- 
ಸಂಸ್ಥೃತಿಕ ವೇದಿಕೆ ಜನಪದ ಸಂಘ, ಶ್ರೀರಾಮ ಗೆಳೆಯರ ಬಳಗ, ಸನ್ನಿತ್ರ ಮಂಡಳಿ, 
ಭುವನೇಶ್ವರಿ ಮಹಿಳಾ ಮಂಡಳಿ ಇತ್ಯಾದಿಗಳು ಸೇರಿ ಕೆಂಗೇರಿ ಉಪನಗರದ 
ಹೊಯ್ದಳ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡು ಮೈಸೂರು 
ಮುಖ್ಯರಸೆಯಲ್ಲಿ 10 ನಿಮಿಷಗಳ ಕಾಲ ಮಾನವ ಸರಪಳಿ ರಚಿಸಿ ರಸ್ತೆ ತಡೆಯನ್ನು 
ನಡೆಸಿದರು. ಬೆಂಗಳೂರಿನ ಕೆಂಪೇಗೌಡ ನಗರ ನಾಗರೀಕರ ವೇದಿಕೆಯಿಂದ 
ಚಾಮರಾಜಪೇಟೆಯಲ್ಲಿ ಕಪ್ಪು ಬಟ್ಟೆ ಧರಿಸಿ ಮೌನ ಪ್ರತಿಭಟನೆ ನಡೆಸಿದರು. 


ನಂಜನಗೂಡು ಮತ್ತು ಹುಣಸೂರು ವಕೀಲರ ಸಂಘದಿಂದ ಪ್ರತಿಭಟನೆ 
ಆಯಿತು. ಮಂಡ್ಯ ತಾ.ಕೊತ್ತತ್ತಿಯಲ್ಲಿ ವಿದ್ಯಾರ್ಥಿಗಳಿಂದ ಅರೆಬೆತ್ತಲೆ ಮೆರವಣಿಗೆ, 
ರಸ್ತೆ ತಡೆ, ಕೋಲಾರದಲ್ಲಿ ಉಪವಾಸ ಸತ್ಯಾಗ್ರಹ, ರೈಲು ತಡೆ. ಜಿಲ್ಲೆಯ ಕೆಲವು 
ಊರುಗಳಲ್ಲಿ ಬಂದ್‌, ಮೈಸೂರಿನಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ 
ವಿದ್ಯಾರ್ಥಿ, ವಿದ್ಯಾರ್ಥಿನಿಯರಿಂದ ಪ್ರತಿಭಟನಾ ಮೆರವಣಿಗೆ, ಕೆ.ಆರ್‌. ವೃತ್ತದಲ್ಲಿ 
ಮಾನವ ಸರಪಳಿ ಮಾಡಿ 20 ನಿಮಿಷ ರಸ್ತೆ ತಡೆ, ಜಿಲ್ಲಾಧಿಕಾರಿಗಳಿಗೆ ಮನವಿ 
ಪತ್ರ ಮಂಡ್ಯದಲ್ಲಿ ರೈತರು, ಮಹಿಳೆಯರು ಬೀದಿಗಿಳಿದು ಪ್ರತಿಭಟನೆ, ಮುಸ್ಲಿಂ 
ಮಹಿಳೆಯರಿಂದ ಖಾಲಿ ಕೊಡಗಳ ಪ್ರದರ್ಶನ, ಮಾನವ ಸರಪಳಿ ರಚನೆ, 


1542 ಕರ್ನಾಟಕ ದೈತ ಚಳವಳಿ-ಸತ್ಯಾಗ್ರಹಗಳು 


ಬೆಳಗಾವಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಹಿಳೆಯರಿಂದಲೂ ಉರುಳು ಸೇವೆ 
ಮೈಸೂರು ಕೆ.ಆರ್‌.ಕ್ಷೇತ್ರದ ಮಹಿಳಾ ಮೋರ್ಚಾದ ಕಾರ್ಯಕರ್ತರಿಂದ ನ್ಯಾಯದ 
ಬಿಂದಿಗೆಗಳನ್ನು ತಮಿಳುನಾಡು ಮತ್ತು ರಾಜ್ಯಸರ್ಕಾರ, ಕೇಂದ್ರ ನಾಯಕರಿಗೆ 
ಅಂಚೆ ಮೂಲಕ ರವಾನೆ, "ಮನೆಗೊಬ್ಬಳು ಓಬವ್ವ ಮುನ್ನುಗ್ಗಿ ಬಾರವ್ಪ' ಎ೦ಬ 
ಘೋಷಣೆಯೊಡನೆ ರಸ್ತೆ ತಡೆ, ಮದ್ದೂರು ಬಳಿ ಗೂಳೂರುದೊಡ್ಡಿ ಗ್ರಾಮೀಣರು 
ಶತಾಬ್ದಿ ರೈಲು ತಡೆ ಮಾಡಿ ಪ್ರತಿಭಟನೆಗಳನ್ನೂ ಮಾಡಿದರು. ಚಳವಳಿಗಾರರು 
ಸಂಸದರ ನಾಮ ಫಲಕವನ್ನು ಕುರಿಗಳಿಗೆ ಹಾಕಿ ಮೆರವಣಿಗೆ ಮಾಡಿ ಮದ್ದೂರಿನಲ್ಲಿ 
ಪ್ರತಿಭಟಿಸಿದರು. ಇದರಲ್ಲಿ ರೈತರು, ವಿದ್ಯಾರ್ಥಿಗಳು, ಏವಿಧ ಸಂಘಟನೆಗಳ 
ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಮೈಸೂರು ವಿಜ್ಞಾನ ಕಾಲೇಜು ವಿದ್ಯಾರ್ಥಿನಿಯರ 
ಸಾಂಸ್ಕೃತಿಕ ಸಂಘದ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ, ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಯ 
ಹಿಂದೂ ಸೇನೆಯಿಂದ ರೈಲು ತಡೆ ನಡೆದುವು. ಅರಸೀಕೆರೆ ಬಂದ್‌ ನಡೆಯಿತು 
ಹಾಸನ ಜಿಲ್ಲೆಯಲ್ಲಿ ಉರುಳುಸೇವೆ ನಡೆಯಿತು... 


9.2.2007 (ಶುಕ್ರವಾರ) ಬೆಂಗಳೂರಿನಲ್ಲಿ ಗಡಿನಾಡು ಹೋರಾಟ ಸಮಿತಿ, 
ಬಹುಜನ ಸಮಾಜ ಪಕ್ಷ, ಮೈಕೋ ಕನ್ನಡ ಬಳಗ, ಕನ್ನಡ ಶಕ್ತಿ ಕೇಂದ್ರ. 
ಕರ್ನಾಟಕ ಸೈನ್ಯ, ಬಸವೇಶ್ವರನಗರ ನಾಗರಿಕರ ವೇದಿಕೆ, ಕರ್ನಾಟಕ ದಲಿತ 
ಹಿಂದುಳಿದ ಅಲ್ಲಸಂಖ್ಯಾತರ ವೇದಿಕೆ ಇತ್ಯಾದಿ ಸಂಘಟನೆಗಳು ದಂಡಿಯಾಗಿ 
ಪ್ರತಿಭಟನೆಯನ್ನು ಪ್ರದರ್ಶಿಸಿದ್ದು ವೈವಿಧ್ಯಮಯವಾಗಿತ್ತು. ಮೈಸೂರು ಬ್ಯಾಂಕ್‌ 
ವೃತ್ತದ ಬಳಿ ನ್ಯಾಯಮಂಡಳಿ ತೀರ್ಪಿನ ಭೂತದಹನ, ರಸ್ತೆ ತಡೆ, ಕೆಂಪೇಗೌಡ 
ವೃತ್ತದಲ್ಲಿ ಕರವೇ ಕಾರ್ಯಕರ್ತರ ಜೊತೆ ಚಿತ್ರನಟಿ ಶ್ರೀಮತಿ ತಾರಾ ಅವರಿಂದ 
ಕೆಂಪೇಗೌಡ ವೃತ್ತದಲ್ಲಿ ಖಾಲಿಕೊಡ ಪ್ರದರ್ಶನ, ಮಹಾನಗರ ಪಾಲಿಕೆಯ ಬಳಿಯೂ 
ಖಾಲಿ ಕೊಡ ಪ್ರದರ್ಶನ, ಮೈಸೂರಿನಲ್ಲಿ ರಾಷ್ಟ್ರಪತಿಗೆ ಬರೆದ ಪತ್ರಕ್ಕೆ ರಕ್ತದಲ್ಲಿ 
ಹೆಬ್ಬೆಟ್ಟು ಗುರುತು; ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ ಜಿಲ್ಲೆಗಳಲ್ಲಿ ಧರಣಿ, 
ರಸ್ತೆತಡೆ, ಪ್ರತಿಭಟನೆ, ಪ್ರತಿಕೃತಿ ದಹನ, ಬಸ್‌ ತಡೆ ನಡೆದುವು ಕಾವೇರಿ ಕೊಳ್ಳ 
ಪ್ರದೇಶದಲ್ಲಿ ಸಂಸದ ಶ್ರೀಮತಿ ತೇಜಸ್ಥಿನಿ ಪ್ರತಿಭಟನೆಯಲ್ಲಿ ಪಾಲುಗೊಂಡಿದ್ದರು. 
ಮದ್ದೂರಿನಲ್ಲಿ ಸ್ಟೀ ಶಕ್ತಿ ಸಂಘದಪರಿಂದ ಒನಕೆ ಪ್ರದರ್ಶನ, ಚಾಮರಾಜನಗರದಲ್ಲಿ 
ಖಾಲಿ ಬಿಂದಿಗೆ ಪ್ರದರ್ಶನ, ಹುಣಸೂರಿನಲ್ಲಿ ಆಟೋ ಸರಪಳಿ ರಚಿಸಿ ಚಳುವಳಿಗೆ 
ಬೆಂಬಲ, ಶ್ರೀ ಜಿ.ಮಾದೇಗೌಡ ನೇತೃತ್ನದ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ 
ಸಮಿತಿಯವರ ಧರಣಿ ಸತ್ಯಾಗ್ರಹ, ಹಾಸನದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನಾ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1543 


ಮೆರವಣಿಗೆ ಹುಬ್ಬಳ್ಳಿ ಬೆಳಗಾವಿ ಧಾರವಾಡದಲ್ಲಿ ಎಂದಿನ ಪ್ರಕಿಭಟನೆಗಳು ನಡೆದುವು. 
ಕೆ.ಎಸ್‌.ಆರ್‌.ಟಿ.ಸಿ ಕನ್ನಡ ಕ್ರಿಯಾ ಸಮಿತಿಯ ಕಾರ್ಯಕರ್ತರು ತೋಳಿಗೆ ಕಪ್ಪು 
ಪಟ್ಟಿ ಧರಿಸಿ ಪುರಭವನದ ಮುಂದೆ ಪ್ರತಿಭಟನೆ, ಜನತಾ ಪಕ್ಷದಿಂದ 
ಎಂ.ಜಿ.ರಸ್ತೆಯಿಂದ ಪೋಲೀಸ್‌ ತಿಮ್ಮಯ್ಯ ವೃತ್ತದವರೆಗೆ ಮೌನ ಪ್ರತಿಭಟನಾ 
ಮೆರವಣಿಗೆ, ಮೈಕೋ ಕನ್ನಡ ಭಕಿಸರಂದ ರು ರಾಷ್ಟ್ರೀಯ ಹೆದ್ದಾರಿ 
ತಡೆ ನಡೆದುವು ಮಂಡ್ಗದಲ್ಲಿ ವೈದ್ಯರಿಂದ ಮಾನವ ಸರಪಳಿ ರಚಿಸಿ ಪ್ರತಿಭಟನೆ 
ಆಯಿತು. ಮೈಸೂರಿನಲ್ಲಿ ಸಮಗ ನೀರಿಲ್ಲ ನಿಮಗೆಲ್ಲಿ ನೀರು ಬಿಡುವುದು' ಎಂಬ 
ಫಲಕ ಹಾಕಿ ಪ್ರತಿಭಟನೆ ವಡೆಸಿದರು. ಕುಣಿಗಲ್‌ ನಿಂದ ರಾಜಭವನಕ್ಕೆ ಪಾದಯಾತೆಗೆ 
ಚಾಲನೆ, ಶಿವಮೊಗ್ಗೆಯಲ್ಲಿ ಮಹಿಳೆಯರಿಂದ ರಸ್ತೆತಡೆ ಹಾಗು ಬಂಧನ, 
ಹಳೆಬೂದನೂರು, ಗೆಜ್ಜಲಗೆರೆ ಬಳಿಯ ಬೆಂಗಳೂರು- ಮೈಸೂರು ಹೆದ್ದಾರಿಯಲ್ಲಿ 
ಅಡುಗೆ ಮಾಡಿ ಪ್ರತಿಭಟನೆ, ಸ್ತೀ ಶಕ್ತಿ ಸಂಘದಿಂದ ಮಂಡೆ ಜಿಲ್ಲಾಧಿಕಾರಿ ಕಛೇರಿ 
ಮುತ್ತಿಗೆ ವೈದ್ಯಕಾಲೇಜಿನ ವಿದ್ಯಾ ರ್ಥಿಗಳಿಂದ ಮಾನವ ಸರ ೪ ರಚನೆ ನಡೆದುವು. 


10.2.2007 (ಶನಿವಾರ) : ಬೆಂಗಳೂರು ಪರಪ್ಪನ ಅಗ್ರಹಾರದ ಸೆಂಟ್ರಲ್‌ 
ಜೈಲಿನ 4500 ಖೈದಿಗಳಿಂದ ನೀರೂ ಸೇವಿಸದೆ ಉಪವಾಸ ಸತ್ಯಾಗ್ರಹ, ತಮಿಳು 
ಚಿತ್ರ ಪ್ರದರ್ಶನ ರದ್ದು, ಅಖಿಲಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ 
ಪುರಭವನದ ಎದುರು ಸಂಸದರ ಶವದ ಪ್ರಶಿಕೃತಿಗಳ ಪ್ರದರ್ಶನದ ಮೂಲಕ 
ಪ್ರತಿಭಟನೆ, 32 ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ, ಮೌನ ಮೆರವಣಿಗೆ, 
ಕೈಸ್ತ ಕನ್ನಡ ಸಂಘದಿಂದ ಗಾಂಧಿಪ್ರತಿಮೆ ಬಳಿ ಶಿಲುಬೆ ಹೊತ್ತು ಪ್ರತಿಭಟನೆ, 
ಕನ್ನಡ ಚಳುವಳಿ ವಾಟಾಳ್‌ ಪಕ್ಷದಿಂದ ನ್ಯಾಯಾಧಿಕರಣ ಭೂತದಹನ, ಬೀದಿ 
ನಾಟಕ, ಪೊರಕೆ ಮೆರವಣಿಗೆ, ನಡೆದುವು. ಮಂಡ್ಕದಲ್ಲಿ ಹಿತೈಷಿ ಮಹಿಳಾ ಸಂಘದಿಂದ 
ಪೊರಕೆ ಸೇವೆ, ಮಹಿಳೆಯರಿಂದ ಉರುಳು ಸೇವೆ, ತಿರುಪತಿ-ಮೈಸೂರು ರೈಲು 
ತಡೆ, ರೈಲು ಹಳಿಗಳ ಮೇಲೆ ಫಲಾಹಾರ ತಯಾರಿ, ಸಹಕಾರಿ ಸಚಿವ ಶ್ರೀ 
ಜಿ.ಟಿ.ದೇವೇಗೌಡ, ಸಾರಿಗೆ ಸಚಿವ ಶ್ರೀ ಚಲುವರಾಯಸ್ವಾಮಿ ಅವರು ಸರಣಿ 
ಧರಣಿಯಲ್ಲಿ ಪಾಳ್ಗೊಳ್ಳುವಿಕೆ, ಬೆಂಗಳೂರಿನಲ್ಲಿ ಅಖಿಲ ಕರ್ನಾಟಕ ಗಡಿ ಹೋರಾಟ 
ಸಮಿತಿಯಿಂದ ಅಂಚೆ ಕಛೇರಿಯ ಮುಂದೆ ರಾಜ್ಯ ಸಭಾಸದಸ್ಕರ ಅಣಕು ಹರಾಜು 
ಕಾರ್ಯಕ್ರಮ, ಬೆಳಗಾವಿಯಲ್ಲಿ ಧರಣಿ, ನಂಜನಗೂಡಿನಲ್ಲಿ ಶಾಸಕ ಶ್ರೀ 
ಆರ್‌.ಧ್ರುವನಾರಾಯಣ್‌ ನೇತೃತ್ವದಲ್ಲಿ ರಸ್ತೆ ತಡೆ, ಕುಣಿಗಲ್‌ನಿಂದ ಬಂದ ಕಾಲ್ಲಡಿಗೆ 
ಜಾಥಾ, ಮೈಸೂರಿನಲ್ಲಿ ಕನ್ನಡ ಹಿತರಕ್ಷಣಾ ಯುವವೇದಿಕೆಯ ಮಹಿಳಾ ಸದಸ್ಯರಿಂದ 


1544 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಲಹಗಳು 


ಪಂಜಿನ ಮೆರವಣಿಗೆ, ಬೆಂಗಳೂರಿನ ಮಹಿಳಾ ಸಂಘಟನೆಗಳು ಮಹಾತ್ಕಾಗಾಂಧಿ 
ಪ್ರತಿಮೆಯ ಬಳಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾಗ ಮಾಜಿ ಸಚಿವೆಯರಾದ ಶ್ರೀ 
ಮತಿ ರಾಣಿ ಸತೀಶ್‌, ಶ್ರೀಮತಿ ಸಿ. ಮೋಟಮ್ಮ, ಶ್ರೀಮತಿ ಲೀಲಾದೇವಿ ಆರ್‌. 
ಪ್ರಸಾದ್‌, ಮಾಜಿ ಶಾಸಕಿ ಶ್ರೀಮತಿ ಪ್ರಮಿಳಾ ನೇಸರ್ಗಿ ಅವರ ಬಂಧನ, ರಾಜ್ಯ 
ಸರ್ಕಾರದ ಎಲ್ಲ ಅಕಾಡೆಮಿಗಳಿಂದ ತೀರ್ಪಿನ ಖಂಡನೆ, ಅಖಿಲ ಕರ್ನಾಟಕ 
ಮಹಮದೀಯರ ಕನ್ನಡ ವೇದಿಕೆಯಿಂದ ಪ್ರತಿಭಟನೆ ಇತಾದಿಗಳು ನಡೆದುವು. 
ಮೈಸೂರಿನಲ್ಲಿ ಪೌರಸ್ತೀ ಕಾರ್ಮಿಕರಿಂದ ಪೊರಕೆ ಹಿಡಿದು ಮೆರವಣಿಗೆ, ಮೈಸೂರಿನಲ್ಲಿ 
ಕೆ.ಆರ್‌.ವೃತ್ತದಲ್ಲಿ ಚಾಮರಾಜೇಂದ್ರ ದೃಶ್ಯಕಲಾ ಅಕಾಡೆಮಿ (ಕಾವಾ)ಯ ಕುಂಚ 
ಕಾವ್ಯ ಸಾಂಸ್ಕೃತಿಕ ಸಮಿತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಬಿಳಿ ಕ್ಯಾನ್‌ವಾಸ್‌ಕಟ್ಟಿ 
ಕರ್ನಾಟಕದ ಕಣ್ಣೀರ ಕತೆಯನ್ನು ಚಿತ್ರಗಳ ಮೂಲಕ ಬಿಡಿಸಿ ಪ್ರತಿಭಟನೆ ಮಾಡಿದರು. 
ಸುಭಾಷ್‌ ಯುವಕ ಸಂಘದಿಂದ ಎಮ್ಮೆಗಳ ಮೆರವಣಿಗೆ, ಮೈಸೂರು- 
ಚಾಮರಾಜನಗರ, ಕೊಡಗು ಜಿಲ್ಲಾ ತಮಿಳು ಸಂಘಗಳಿಂದ ಧರಣಿ, ಕನ್ನಡ 
ಹಿತರಕ್ಷಣಾ ಯುವ ವೇದಿಕೆಯಿಂದ ಪುರಭವನದ ಬಳಿ ಪಂಜಿನ ಮೆರವಣಿಗೆ 
ಹಾಗೂ ರಾಜ್ಯದ ಸಂಸದರ ವಿರುದ್ದದ ಪ್ರತಿಭಟನೆ ನಡೆಸಿದರು. ಅರೆಬೆತ್ತಲೆ 
ಮೆರವಣಿಗೆಯೂ ನಡೆಯಿತು. 


11.02.2007 (ಭಾನುವಾರ) : ಶಿಲುಬೆ ಹೊತ್ತು ಪ್ರತಿಭಟನೆ, ಬೀದಿನಾಟಕ 
ಮಡಿಕೆ ಒಡೆಯುವುದು, ರಾಜಾಜಿನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ, ಕಪ್ಪು 
ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ, ಮದ್ದೂರಿನಲ್ಲಿ ಶತಾಬ್ದಿ ರೈಲಿಗೆ ತಡೆ, ರೈಲು 
ಹಳಿಗೆ ಎತ್ತಿನ ಗಾಡಿ ಕಟ್ಟ ಪ್ರಶಿಭಟನೆ, ಪ್ರತಿಕೃತಿ ದಹನ, ಕಿರುತೆರೆ ಕಲಾವಿದರಿಂದ 
ಪ್ರತಿಭಟನಾ ಕಿರುನಾಟಕ ಪ್ರದರ್ಶನ, ಸಂಗೊಳ್ಳಿರಾಯಣ್ಣ ಕನ್ನಡ ಸಂಘಟನೆಯಿಂದ 
ಬನಶಂಕರಿ ದೇಗುಲದಲ್ಲಿ ಪ್ರತಿಭಟನಾ ಉರುಳುಸೇವೆ, ಮೈಸೂರಿನಲ್ಲಿ ಸಂಸದ 
ಶ್ರೀ.ಸಿ.ಎಜ್‌.ವಿಜಯಶಂಕರ್‌, ಮಾಜಿ ಸಚಿವ ಶ್ರೀ ತನ್ನೀರ್‌ ಸೇಠ್‌ ಅವರು 
ಪುಶಿಭಟನೆಯ ಸರಣಿಯಲ್ಲಿ ಪಾಲುಗೊಂಡದ್ದು, ಚಾಮರಾಜನಗರದ ಕನ್ನಡ ಯುವಕರ 
ಸಂಘದಿಂದ ನ್ಯಾಯಮಂಡಳಿ ಪ್ರತಿಕೃತಿಗೆ ಕೈ ಕುಯ್ದು ರಕ್ತಾಭಿಷೇಕ 60 ಜನರ 
ರಕ್ತದಾನ, ಕುಣಿಗಲ್‌ನಿಂದ ಪಾದಯಾತ್ರೆ ಬೆಂಗಳೂರು ಮಲ್ಲೇಶ್ವರಂ ತಲುಪಿದ್ದು, 
ಪ್ರತಿಭಟನಾ ರ್ಯಾಲಿ ಆಟೋ ಮತ್ತು ಟ್ಯಾಕ್ಷಿ ಚಾಲಕರ ಒಕ್ಕೂಟದಿಂದ ಪ್ರತಿಭಟನಾ 
ಧರಣಿ ನಡೆದವು. 12.2.07ರ ಕರ್ನಾಟಕ ಬಂದ್‌ನ ಮುಂಗಡ ಬಿಸಿ ಈ ದಿನ 
ರಾತ್ರಿಯ ಕಾವೇರಿಸಿಕೊಳ್ಳುತ್ತಿತ್ತು. 


ಕಾವೇರಿ: ಜಲವಿವಾದ - ಐತೀರ್ಸ್ಷು - ಚಳುವಳಿಗಳು 1545 


12.2.2007 ನೇ ಸೋಮವಾರ ಕರ್ನಾಟಕ ಬಂದ್‌ : ವಿಮಾನ ನಿಲ್ದಾಣಕ್ಕೆ 
ಮುತ್ತಿಗೆ ಕಾರ್ಯಕರ್ತರ ಬಂಧನ, ರಾಜ ಭವನದ ಮುಂದೆ ಪ್ರತಿಭಟನೆ. ಹಾಗೂ 
ಮುತ್ತಿಗೆ ಸಂದರ್ಭದಲ್ಲಿ ಶ್ರೀ ವಾಟಾಳ್‌ ನಾಗರಾಜ್‌, ಕನ್ನಡ ಸಾಹಿತ್ಯ ಪರಿಷತ್‌ 
ಅಧ್ಯಕ್ಷ ಶ್ರೀ ಚಂಪಾ, ಡಾ.ರಾಜಕುಮಾರ್‌ ಅಭಿಮಾನಿಗಳ ಕೇಂದ್ರ ಸಮಿತಿ ಅಧ್ಯಕ್ಷ 
ಶ್ರೀ ಸಾ.ರಾ.ಗೋವಿಂಬ್‌ ಸೇರಿದಂತೆ 150 ಜನರ ಬಂಧನ. ಹುಬ್ಬಳ್ಳಿಯಲ್ಲಿ 
ಉರುಳುಸೇವೆ. ಚಿಕ್ಕಮಗಳೂರಿನಲ್ಲಿ ಮಾನವ ಸರಪಳಿ, ಖಾಲಿ ಕೊಡ ಪ್ರದರ್ಶನ, 

ನುವಾರು ಮೆರವಣಿಗೆ, ಚಿತ್ರದುರ್ಗದಲ್ಲಿ ವಾರದ ಸಂತೆ ಬಂದ್‌, ಸ್ವಚ್ಛತಾ 
ಕಾರ್ಯ; ಶಿವಮೊಗ್ಗೆಯಲ್ಲಿ ಕತ್ತೆಗಳ ಮೆರವಣಿಗೆ, ಬೈಕ್‌ ರ್ಯಾಲಿ, ಮಂಡ್ಕದಲ್ಲಿ 
ಚೆಡ್ಡಿ ಬನಿಯನ್‌ ತೊಟ್ಟು ಧರಣಿ, ಮೈಸೂರಿನಲ್ಲಿ ರೈಲ್ವೆ ಕಾರ್ಯಾಗಾರದಲ್ಲಿ ವಾಹನಗಳಿಗೆ 
ಬೆಂಕಿ, ಕಲ್ಲು ತೂರಾಟ, ರೈಲು ನಿಲ್ದಾಣಕ್ಕೆ ನುಗ್ಗುವ ವಿಫಲ ಯತ್ನ ನಿಷೇಧಾಜ್ಞೆ 
jis ಪ್ರತಿಭಟನೆ, ಮೆರವಣಿಗೆ ಏರುದ್ಧ ಘೋಷಣೆ ನಡೆದಿತ್ತು ನಗರದ 

ಮಿಳು ನೆಲೆಗಳಲ್ಲಿ ತೀರ್ಪಿವ ಬಗ್ಗೆ ವಠೋದ। ಎತ್ತಿನ ಗಾಡಿಗಳಲ್ಲಿ ಜಾಗೃತಿ 
ರವಣಿಗೆ, ಕನ್ನಡ ಸೆ ಯಿಂದ ರಾಲಿ, ಮಂಡ್ಕದ ಸಿಲ್ಪರ್‌ ಜೂಬಿಲಿ ಪಾರ್ಕ್‌ನಲ್ಲಿ 


ರಣಿ ಧರಣಿ ಮ ಮುಂ ದುದರಿ ರೈಲು ತಡೆ. ek ಬಂದ್‌ ಸ್ಪರೂಪ 


Kaa: 
CL 


1200 ಪ್ರತಿಭಟನಾಕಾರರ ಮ ಕನ್ನ pi ಸ ಶತ ಮ ಧಾರವಾಡದಲ್ಲಿ 
ಯಶಸ್ವಿ ಬಂದ್‌, ಕೊಪ್ಪಳದಲ್ಲಿ ಉರುಳುಸೇವೆ, ಬೆಳಗಾವಿಯಲ್ಲಿ ಮಾನವ ಸರಪಳಿ, 
ನ್ನಡ ಕಿಯಾ ಸಮಿತಿಯಿಂದ 
ಮೋಚಾರು ರ್ಯಾಲಿ ಹೋರಾ ಬಕ್ಕೆ ಆಖಿಲಭಾರತ ಅಣ್ಣಾ ಡಿ.ಎಂ.ಕೆ. ಯ ರಾಜ್ಯ 
ಘಟಕದ ಬೆಂಬಲ, ಚಿಕ್ಕಮಗಳೂರಿನಲ್ಲಿ ಪತಿಭಟಿವಾಕಾರರಿಂದ ಆತ್ಮಾಹುತಿ ಪ್ರಯತ್ನ, 
ಭದ್ರಾವತಿಯಲ್ಲಿ ರೈಲುತ ಡೆ, ಗುಲ್ಬರ್ಗದ ಜೀವರ್ಗಿ ಅಳಂದ, ಜಿಠಾ ಪುರದಲ್ಲಿ 
ಮಿಶಪ ಶಿಕ್ರಿಯೆ, ಯಾದ್‌'ಿರಿ ಶಹಾಪುರ ಅಫಜಲ್‌ ಪುರದಲ್ಲಿ ಉತ್ತಮ 'ಪ್ರಶಿಕಿಯೆ, 
ರೈಲು ತಡೆ, ಬೀದರ್‌ನಲ್ಲಿ ರೈತ ಸಂಘದ ಪದಾಧಿಕಾರಿಗಳಿಂದ ರಾಜ್ಯಪಾಲರಿಗೆ 
(ತೀರ್ಪು ವಿರೋಧಿಸಿ ಚತ್ರ ಮೆ ಮೈಸೂರು ಜಿಲ್ಲೆ ಮತ್ತು ತಮಿಳುನಾಡು ನಡುವಣ 
ವಾಹನ ಸಂಚಾರ ಬಂದ್‌ನ ಕಾರಣ ಆಹಾರ ಧಾನ್ಯಗಳ ವಹಿವಾಟು ಸಂಪೂರ್ಣ 
ಸ್ಥಗಿತ, ವರ್ತಕರಿಗೆ ವಿಪರೀತ ನಷ್ಟವೆನ್ನಲಾಗಿತ್ತು). ತೆಮಿಳು ಭಾಷಿಕರ ಶಾಂಶಿಗೆ 
ಭಂಗವಾಗದಂಥ, ಇತ್ಯಾದಿಗಳು ಅಪೂರ್ವ ಸಂಯಮದ ಕನ್ನಡಿಗರ ಸಾತ್ಲಿಕ 
ಪ್ರತಿಭಟನೆ ಎನಿಸಿತ್ತು ಕೊಡಗಿನಲ್ಲಿ ಭಾಗಶಃ ಬಂದ್‌ ನಡೆಯಿತು, ವಾಹನ ಸ 

ಪೂರ್ಣ ಸೃಗಿತಗೊಂಡಿತ್ತು ಕುಂದಾಪುರದಲ್ಲಿ ಬೆಳ್ತಂಗಡಿಯಲ್ಲಿ ಪೂರ್ಣ ಬಂದ್‌ 


ಆದರೆ pa ನೆಲ್ಲಾಡಿಯಲ್ಲಿ ಬಂದ್ಹ ನೀರಸವಾಗಿತ್ತು 


jal 
© 
re 
3) 
೪) 
[8 
t 
1 
2 
% 
KG 
o 
, ೮ 
€ 
Gl 
[2 
36 
os 
fe) 
© 


1546 ಕರ್ನಾಟಕ ಥೈತ ಚಳವಳಿ-ಸತ್ಯಾಗ್ರಹಗಳು 


13.2.2007 : ವಿಷ್ಣುವರ್ಧನ್‌ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಕನ್ನಡ 
ಚಿತ್ರೋದ್ಯಮದಿಂದ ರಾಜಭವನದ ಎದುರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ನಾಯಕ 
ನಟ-ನಟಿಯರು, ತಂತ್ರಜ್ಞರು, ಚಲನಚಿತ್ರ ವಾಣಿಜ್ಯ ಮಂಡಳಿ ಸದಸ್ಯರು 
ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ತೀರ್ಪು ವಿರುದ್ಧ ರ್ಯಾಲಿ ನಡೆಸಿ 
ರೈತರ ಪರ ತಮ್ಮ ದನಿ ಎತ್ತಿದರು. ಎಂದಿನ ರಸ್ತೆ ತಡೆ, ರೈಲುತಡ, ಅಣಕು 
ತಿಥಿಗಳು ನಡೆದುವು. ರಾಜ್ಯವ್ಯಾಪಿ ಪ್ರತಿಭಟನೆಯಲ್ಲಿ ಸಂಗೀತ ಪ್ರತಿಭಟನೆಯೂ 
ಸೇರಿತ್ತು. ಶಾಸಕ ವಾಟಾಳ್‌ ನಾಗರಾಜ್‌ ಅವರ ಎಮ್ಮೆ ಸವಾರಿ ಪ್ರತಿಭಟನೆ 
ಶಾಸಕರ ಭವನದ ಬಳಿ ನಡೆಯಿತು. ಕನ್ನಡ ಸಂಘರ್ಷ ಸಮಿತಿಯಿಂದಲೂ 
ಪ್ರತಿಭಟನೆ ಪಕಟವಾಯಿತು. 


14.02.2007 : ಕೇಂದ್ರ ಮಂತ್ರಿ ಪದವಿ ಹಾಗು ಲೋಕಸಭಾ ಸದಸ್ಯ 
ಸ್ಥಾನಕ್ಕೆ ಚಿತ್ರನಟ ಅಂಬರೀಷ್‌ ರಾಜೀನಾಮೆ, ಅಂಗವಿಕಲದಿಂದ ತೀರ್ಪುವಿರುದ್ದ 
ಪ್ರತಿಭಟನೆ, ಮೈಸೂರು ಇಂಚರ ವಿದ್ಯಾಲಯದ ಮಕ್ಕಳಿಂದ ಪ್ರತಿಭಟನೆ, 
ಬಾಲವಾಡಿಯ ಪುಟಾಣಿಗಳಿಂದ ಪ್ರತಿಭಟನೆ, ಚಕ್ಕಡಿ ಮೆರವಣಿಗೆ, ಮೈಸೂರು 
ಕೆ.ಆರ್‌.ವೃತ್ತದಲ್ಲಿ ಹೊಯ್ತಳ ಕನ್ನಡ ಸಂಘದಿಂದ ಪ್ರತಿಭಟನಾ ಕವಿಗೋಷ್ಟಿ ನಡೆದುವು. 


15.2.2007 : ಮಂಡ್ಕದ ಅಡುಗೆ ಅನಿಲ ಬಳಕೆದಾರರ ಸಂಘದವರಿಂದ 
ರಕ್ತದಾನ ಹಾಗೂ ಚನ್ನೈ 4ನ ರಕ್ಷಿ ನಿಧಿ ಕೇಂದಕ್ಕೆ ರವಾನೆ; ಮದ್ದೂರಿನಲ್ಲಿ ಕೈಗಳನ್ನು 
ಬ್ಲೇಡಿನಿಂದ ಕೊಯ್ದುಕೊಂಡು ಶಿಂಷಾನದಿಗೆ ಮಾಡಿದ ರಕ್ತ ತರ್ಪಣ, 
ಪಿರಿಯಾಪಟ್ಟಣ ತಾ. ಬೈಲುಕುಪ್ಪೆಯಲ್ಲಿ ಇಂಡೋ-ಟಿಬೆಟ್‌ ಫ್ರೆಂಡ್‌ಶಿಪ್‌ ಸೊಸೈಟಿ 
ನೇತೃತ್ವದಲ್ಲಿ ರಸ್ತೆ ತಡೆ, ಬೌದ್ದ ಮಂದಿರದಲ್ಲಿ ಸಾಮೂಹಿಕ ವಿಶೇಷ ಪ್ರಾರ್ಥನೆ. 
ಮೈಸೂರಿನಲ್ಲಿ ಜೆ.ಎಸ್‌.ಎಸ್‌. ಮಹಿಳಾ ಕಾಲೇಜಿನ ವಿದ್ಭಾರ್ಥಿನಿಯರಿಂದ ಪ್ರಶಿಭಟನೆ, 
ಬೆಂಗಳೂರಿನಲ್ಲಿ ರಾಜರಾಜೇಶ್ವರಿನಗರದಿಂದ ಪುರಭವನದವರೆಗೆ ಒಂಟಿ ಮೆರವಣಿಗೆ, 
ಮಂಡ್ಯಜಿಲ್ಲೆ ಅಣ್ಣೂರು ಗ್ರಾಮಸ್ಥರಿಂದ ಕತ್ತೆ ಮೆರವಣಿಗೆ, ಖಾಲಿ ಬಿಂದಿಗೆ ಪ್ರದರ್ಶನ, 
ಕೋಲಾರದಲ್ಲಿ 10 ಸಾವಿರ ಸಹಿ ಸಂಗ್ರಹದ "ಪತ್ರ ಚಳುವಳಿ', ಶ್ರೀರಂಗಪಟ್ಟಣ 
ಕಾವೇರಿ ಹಿತರಕ್ಷಣಾ ಸಮಿತಿಯಿಂದ ಕೃಷ್ಣರಾಜಸಾಗರ - ಬೆಂಗಳೂರು 
ರಾಜಭವನದವರೆಗೆ ಪಾದಯಾತ್ರೆ ನಿರ್ಧಾರ, ಕೊಡಗಿನ ಹಾರಂಗಿ ಅಚ್ಚುಕಟ್ಟಿನ 
ರೈತರಿಂದ ಅಣೆಕಟ್ಟು ಮುತಿಗೆ. ಬೆಳಗಾವಿ ಜಿಲ್ಲಾ ಪಂಚಾಯಿತಿಯಿಂದ ತೀರ್ಪು 
ವಿರುದ್ಧ ರೈತ ಹೋರಾಟಕ್ಕೆ ಬೆಂಬಲ ಇತ್ಯಾದಿಗಳು ವ್ಯಕ್ಷವಾದುವು. 


ಕಾವೇರಿ: ಜಲವಿವಾದ - ಐತೀರ್ಹು - ಚಳುವಳಿಗಳು 1547 


16.2.07 : ವೆಂಕಟಪ್ಪ ಆರ್ಟ್‌ ಗ್ಯಾಲರಿಯಲ್ಲಿ ಕಲಾವಿದರಿಂದ (ಕಾವೇರಿ 
ಸಂದೇಶ) ಬೃಹತ್‌ ಚಿತ್ರಕಲಾ ಪ್ರತಿಭಟನಾ ಸಂದೇಶ, ರಾಜಾ.ಎಸ್‌.ರಾಜಗೋಪಾಲ 
ಚಾರ್ಯರ ನೇತೃತ್ವದಲ್ಲಿ ನಂಜನಗೂಡು ರಾಘವೇಂದ್ರಸ್ವಾಮಿ ಮಠದ ಸದಸ್ಯರಿಂದ 
ಹಾಗೂ ಶಾಖಾ ಮಠದ ಸ್ವಾಮೀಜಿಗಳಿಂದ ಬೆಂಗಳೂರಿನ ಗಾಂಧೀಪ್ರತಿಮೆ ಬಳಿ 
ನ್ಯಾಯಾಯಾಧಿಕರಣದ ತೀರ್ಪಿಗೆ ಪ್ರತಿಭಟನೆ, ಬೆಂಗಳೂರಿನಲ್ಲಿ ರಾಷ್ಟ್ರೀಯ 
ಬಸವದಳ, ಚಿಕ್ಕಪೇಟೆ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆ ನೌಕರರ ಸಂಘ, 
ರಾಮನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು, ಖಾನಾಪುರದಲ್ಲಿ 
ಮಹಿಳಾ ಕಾಂಗ್ರೆಸ್‌ ಸದಸ್ಯರು, ಮೈಸೂರಿನ ಕಲಾವಿದರು ಮತ್ತು ಸಾಹಿತಿಗಳು 
ಹಿರಿಯ ಸಾಹಿತಿ ದೇಜಗೌ ಅವರ ನೇತೃತ್ವದಲ್ಲಿ ಶಿವರಾತ್ರಿಯಂದು ಪ್ರತಿಭಟನೆ, 
ಕಹಳೆ ಊದುವ ಮೂಲಕ, ಪ್ರತಿಭಟನೆಗಳು ನಡೆದುವು. ಕುದ್ರೋಳಿ ಗೋಕರ್ಣನಾಥ 
ಕ್ಷೇತ್ರದಲ್ಲಿ ಕಾವೇರಿ ವಿಷಯದಲ್ಲಿ ನ್ಯಾಯ ಒದಗುವಂತೆ ಶಿವರಾತ್ರಿಯಂದು, ಕೈಸ್ತ 
ಮಾತೆಯರೂ ಸೇರಿದಂತೆ ಜಾತಿ, ಮತ, ಪಕ್ಷಭೇದ ಮರೆತು ಸಾಮೂಹಿಕ ಪಾರ್ಥನೆ 
ಮಾಡಿದರು. ಗೊರೂರಿನ ಮುಸ್ಲಿಂ ಸಮಾಜದವರು ಹೇಮಾವತಿ ಜಲಾಶಯ 
ಗೇಟ್‌ ಮುಂಭಾಗದಲ್ಲಿ ನಮಾಜ್‌ ಮಾಡುವ ಮೂಲಕ ಕರ್ನಾಟಕ ಪರ ತೀರ್ಪಿಗಾಗಿ 
ಶಾಂತಿ ನಮಾಜ್‌ ನಡೆಸಿದರು. 


ಹಿಂದೆ ಸಂಕಷ್ಟವಿದ್ದ ಕಾಲದಲ್ಲೂ ತಮಿಳುನಾಡಿಗೆ ಕಬಿನಿಯಿಂದ ನೀರು 
ಬಿಟ್ಟು ಸರ್ಕಾರದ ಕ್ರಪುವನ್ನು ಪ್ರತಿಭಟಿಸಿ ನಾಲೆಗೆ ಬೀಚನಹಳ್ಳಿ ಪಂಚಾಯಿತಿ 
ಅಧ್ಯಕ್ಷ ಗುರುಸ್ಪಾಮಿ ನೀರು ಬಿಟ್ಟ ನಾಲೆಗೆ ಹಾರಿ ಆತ್ಸಬಲಿದಾನ ಮಾಡಿಕೊಂಡಿದ್ದಿದೆ. 
ಆ ಗುರುಸ್ಪಾಮಿ ಕುಟುಂಬದವರು ಎಚ್‌.ಡಿ.ಕೋಟೆಯಲ್ಲಿ ಪ್ರತಿಭಟನೆ ನಡೆಸಿದರು. 
ಮೈಸೂರಿನಲ್ಲಿ ಕೊಡವರು, ಮುಸ್ಲಿಮರು "ಕಾವೇರಿ ನಮ್ಮದು” ಎಂಬ ಘೋಷಣೆಯ 
ಪ್ರತಿಭಟನೆ ನಡೆಸಿದರು. 


17.2.2007 ಚಾಮರಾಜಪೇಟೆ ಶಾಸಕ ಶ್ರೀ ಜಮೀರ್‌ ಅಹಮದ್‌ ಖಾನ್‌ 
ಅವರ ನೇತೃತ್ವದಲ್ಲಿ ಮಹಿಳೆಯರೂ ಸೇರಿದಂತೆ ಮಿನರ್ವ ವೃತ್ತದಿಂದ 
ಪುರಭವನದವರೆಗೆ ಖಾಲಿಕೊಡ ಹೊತ್ತು, ಕಪ್ಪು ಪಟ್ಟಿ ಧರಿಸಿ ಬೃಹತ್‌ ಮೆರವಣಿಗೆ 
ನಡೆಸಿ ಪ್ರತಿಭಟನೆ ಮಾಡಿದರು. ಮೈಸೂರು ನಗರ ಪತ್ರಿಕಾ ವಿತರಕರ ಸಂಘದಿಂದ 
ತಮಿಳುಪತ್ರಿಕೆ ದಹನ ಮಾಡಿ ಪ್ರತಿಭಟನೆ ನಡೆಯಿತು. ತೀರ್ಪಿನ ವಿರುದ್ಧ 
ನಡೆಯುತ್ತಿರುವ ಹೋರಾಟಕ್ಕೆ ಸಾಹಿತಿಗಳ ಪೂರ್ಣ ಬೆಂಬಲವಿರುವ ಬಗ್ಗೆ 
ಪ್ರಾತಿನಿಧಿಕವಾಗಿ ರಾಷ್ಟ್ರಕವಿ ಡಾ.ಜೆ.ಎಸ್‌.ಶಿವರುದಪ್ಪ ಅವರನ್ನೊಳಗೊಂಡಂತೆ 


1548 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


20 ಸಾಹಿತಿಗಳು ಸಹಿಮಾಡಿರುವ ಪತ್ರವು ಗೆಳೆಯರ ಬಳಗದಿಂದ ಬಿಡುಗಡೆ, 
ಮೈಸೂರಿನ ಆಶೋದಯ ಮಹಿಳಾಸಮನ್ನಯ ಸಮಿತಿಯಿಂದ ಕೆ.ಆರ್‌.ವೃತ್ತದಲ್ಲಿ 
ಪ್ರತಿಭಟನೆ, ಮದ್ದೂರಿನಲ್ಲಿ ಮಹಿಳೆಯರಿಂದ ಉರುಳು ಸೇವೆ, ಕರ್ನಾಟಕಕ್ಕೆ 
ನ್ಯಾಯವಾದ ಪಾಲು ನೀರು ಸಿಗಲು ಸಾತ್ಚಿಕ ಹೋರಾಟ ಮಾಡುತ್ತಿರುವ ಕನ್ನಡಿಗರ 
ಪರವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ.ಡಿ.ವೀರೇಂದ್ರ ಹೆಗ್ಗಡೆಯವರಿಂದ 
ಶ್ರೀ ಮಂಜುನಾಥನಲ್ಲಿ ಪ್ರಾರ್ಥನೆ, ರಾಜ್ಯಲೇಖಕಿಯರ ಸಂಘದಿಂದ 
ರಾಜಭವನದೆದುರು ಪ್ರತಿಭಟನೆ ಮತ್ತು ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಕೆ 
ನಡೆದುವು. 


18.2.07 : ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಉದ್ಯೋಗಿಗಳು ಮಹಿಳಾ 
ಸಾಫ್ಟ್‌ವೇರ್‌ ಎಂಜಿನಿಯರ್‌ಗಳಿಂದ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟನೆ. ಮಂಡ್ಕದ 
ಸಿಲ್ಪರ್‌ ಜೂಬಿಲಿ ಪಾರ್ಕಿನಲ್ಲಿ ಮಹಿಳಾ ಸಂಘಟನೆಗಳಿಂದ ಧರಣಿ; ಕರ್ನಾಟಕಕ್ಕೆ 
ಅನ್ಯಾಯವಾಗಿದ್ದರೂ, ಇಲ್ಲೇ ಪ್ರಕಟವಾಗುವ ತಮಿಳು ಪತ್ರಿಕೆಗಳು ತಮಿಳುನಾಡಿನ 
ಪರವಾಗಿಯೇ ವರದಿ ಮಾಡುತ್ತಿರುವುದನ್ನು ವಿರೋಧಿಸಿ ಮೈಸೂರು ನಗರದಲ್ಲಿ 
19.2.07 ರಿಂದ ತಮಿಳು ಪತ್ರಿಕೆ ವಿತರಣೆ ಸ್ಥಗಿತ ಎ೦ದು ಮೈಸೂರು ಪತ್ರಿಕಾ 
ವಿತರಕರ ಸಂಘದ ಪ್ರಕಟನೆ; ಧರ್ಮಸ್ಥಳದ ಮಂಜುನಾಥನಿಗೆ ಹಾಗು ಬಾಹುಬಲಿ 
ಸ್ವಾಮಿಗೆ ಐತೀರ್ಪಿನಿಂದಾದ ತೊಂದರೆ ನಿವಾರಿಸುವಂತೆ ಕಾವೇರಿ ಜಲಾಭಿಷೇಕದ 
ಮೂಲಕ ಧರ್ಮಾಧಿಕಾರಿಗಳಿಂದ ಪ್ರಾರ್ಥನೆ, ನಡೆದುವು. 


19.2.07 : ಮಂಡ್ಕದ ಸಿಲ್ಲರ್‌ ಜೂಬಿಲಿ ಪಾರ್ಕ್‌ನಲ್ಲಿ ಐತೀರ್ಪು 
ವರುದ್ಧದ ಸರದಿ ಧರಣಿಯಲ್ಲಿ ದಲಿತ ಸಂಘಟನೆಗಳ ಕಾರ್ಯಕರ್ತರೊಡನೆ 
ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಮಾಜಿ ಸಂಸದ ಶ್ರೀ 
ಜಿ.ಮಾದೇಗೌಡರು ತಮಟೆ ಬಾರಿಸಿ ತಮಟೆ ಚಳುವಳಿಗೆ ಹೆಜ್ಜೆ ಹಾಕಿದರು. 
. ಪ್ರತಿಭಟನೆಯಲ್ಲಿ ದಸಂಸ ರಾಜ್ಯ ಸಂಚಾಲಕ ಗುರುಪಸಾದ್‌ ಕೆರೆಗೋಡು, ಮಾಜಿಸಚಿವೆ 
ಶ್ರೀಮತಿ ಬಿ.ಟಿ.ಲಲಿತಾನಾಯಕ್‌, ಸಂಸದೆ ಶ್ರೀಮತಿ ತೇಜಸ್ಸಿನಿ ರಮೇಶ್‌ ಅವರೂ 
ಪಾಲ್ಗೊಂಡಿದ್ದರು. ಸಂಸದ-ಸಚಿವ ಸ್ಥಾನಕ್ಕೆ ನೀಡಿದ ರಾಜೀನಾಮೆಯನ್ನು ವಾಪಸ್‌ 
ಪಡೆಯಲು ನಾಯಕ ನಟ ಶ್ರೀ ಅಂಬರೀಷ್‌ ಅವರ ನಿರಾಕರಣೆ ಹಾಗೂ 
ಕಾವೇರಿ ಚಳುವಳಿಯಲ್ಲಿ ಸಕ್ರಿಯ ಪಾಲುದಾರಿಕೆ ಎಂಬ ಘೋಷಣೆ; ಬೆಂಗಳೂರಿನ 
ಬನಶಂಕರಿಯಲ್ಲಿ ನಾಗರಿಕಹಿತರಕ್ಷಣಾ ವೇದಿಕೆಯ ಐತೀರ್ಪಿನ ವಿರುದ್ದದ ಸಹಿ 
ಚಳುವಳಿಯಲ್ಲಿ ಆದಿಚುಂಚನಗಿರಿಶ್ರೀ, ಪೇಜಾವರಶ್ರೀ, ಡಾ॥ ಶಾಂತವೀರ ಸ್ವಾಮಿಜಿ, 
ಶ್ರೀ ಶಿವರುದಸ್ಥಾಮೀಜಿ, ಶ್ರೀ ನೀಲಕಂಶಸ್ಟಾಮೀಜಿ, ನಟ ರತ್ನಾಕರ ಮಾಸ್ಟರ್‌ 


ಕಾವೇರಿ: ಜಲವಿವಾದ - ಖತೀರ್ಪು - ಚಳುವಳಿಗಳು 1549 


ಹಿರಣ್ಣಯ್ಯ, ಕಲಾವಿದರಾದ ರಮೇಶ್‌ಭಟ್‌, ಶಿವರಾಂ, ಗಾಯಕ ಶ್ರೀ ಸುಬ್ಬಣ್ಣಿ 
ಹಾಗೂ ಸಾಹಿತಿಗಳು ಸಹಿ ಮಾಡಿದರು; ಬೆಂಗಳೂರಿನಲ್ಲಿ ಕರ್ನಾಟಕ ದಲಿತ 
ಸಂಘರ್ಷ ಸಮಿತಿಯಿಂದ, ಎಂ.ಜಿ.ರಸ್ತೆ ಗಾಂಧಿ ಪ್ರತಿಮೆಯಿಂದ ರಾಜಭವನದವರೆಗೆ 
ಪಂಜಿನ ಮೆರವಣಿಗೆ, ತಮಟೆ ಚಳವಳಿ ಹಾಗೂ ರಾಜ್ಯ ಸಂಸದರ ರಾಜೀನಾಮೆಗೆ 
ಒತ್ತಾಯ; ಕರವೇ ಇಂದ ಕೇಂದ್ರೀಯ ಸದನದ ಮುಂದೆ ಪ್ರತಿಭಟನೆ, 
ವಿಧಾನಸೆ ನೌಧದವರೆಗೆ ಉರುಳುಸೇವೆ, ಉಷೋದಯ ಮಹಿಳಾ ಅಭಿವೃದ್ಧಿ ಸಂಘದಿಂದ 
ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ, ರಾಜ್ಯ ಡೋಬಿ ಹ ಮಹಾ 
ಮಂಡಳಿಯಿಂದ ಪ್ರತಿಭಟನೆ; ಸಂಸತ್‌ ಭವನದ ಸನಿಹದ ಜಂತರ್‌ ಮಂತರ್‌ನಲ್ಲಿ 
ಸಂಯುಕ್ತ ಜನತಾದಳದ ಬೆಂಗಳೂರು ಮಹಾನಗರ ಘಟಕವು, ಐತೀರ್ಪು ರಾಜ್ಯಕ್ಕೆ 
ಅನ್ಯಾಯ ಬಗೆದಿದೆ, ಎಂದು ಸಾಂಕೇತಿಕ ಧರಣಿ ನಡೆಸಿತು. ಮೈಸೂರಿನಲ್ಲಿ 
ವಿವಿಧ ಕಾರ್ಮಿಕರು, ಮದ್ಯಮಾರಾಟಗಾರರು, ಕ್ಷೇತ್ರ NS Hi ಅಖಿಲ 
ಭಾರತ ವಿದ್ಯಾರ್ಥಿ ಪ ರಿಷತ್‌. ಮೈ ಸೂರು ರೇಸ್‌ಕ್ಷದ್‌, ಲಾಟರಿ ಮಾರಾಟಗಾರರು 
ಸೇರಿದಂತೆ ಹಲವು AS ಪ್ರತಿಭಟನೆ ನಡೆಸಿದುವು. ಹಾಸನದಲ್ಲಿ ಜಿಲ್ಲಾ 
ಬ್ರಾಹ್ಮಣ ಸಭಾ ಸದಸ್ಕರು ಮಂತ್ರ ಪ ಠಶಣದೊಂದಿಗೆ ಪ್ರಶಿಭಟನೆ ಹಮ್ಮಿಕೊಂಡು 
ಹೇಮಾವತಿ ಪ್ರತಿಮೆ “ಬಳಿಯಿಲದ ಮೆರವಣಿಗೆ a ಎನ್‌. ಆರ್‌.ವ್ಯತ್ತದಲ್ಲಿ 
ಮಾನವ ಸರಪಳಿ ರಚಿಸಿದರು. ನಂತರ ಜಿಲ್ಲಾಧಿಕಾರಿ ಕಛೇರಿಗೆ ಹೋಗಿ ನ್ಯಾಯ 
ದೊರೆಯಬೇಕೆಂದು ಮನವಿ ಸಲ್ರಿಸಿದರು. 


20.2.07 (ಮಂಗಳವಾರ): ಮೈಸೂರಿನಲ್ಲಿ ನೂರಕ್ಕೂ ಹೆಚ್ಚು ವಿವಿಧ 
ಧರ್ಮಗುರುಗಳು ಸಾಮೂಹಿಕ ಕಾಬೇರಿ ಪಾದಯಾತ್ರೆಯನ್ನು ಜೆ.ಎಸ್‌.ಎಸ್‌. 
ಶಿಕ್ಷಣ ಸಂಸ್ಥೆಗಳ 8 ಸಾವಿರ ವಿದ್ಯಾರ್ಥಿಗಳೂ ಸೇರಿದಂತೆ 15 ರ ಜನರೊಡಗೂಡಿ 
ಹ ಹಿಂದೂ, ಇಸ್ಲಾಂ, ಕೈಸ ಸ ಸಿಖ್‌ ಹಾಗೂ ಸೂಫಿ ಸಂತರು ಆರಮಸನೆ 
ಪಕ್ಕದ ಶಿವರಾತ್ರಿ ರಾಜೇಂದ್ರ ವೃತ್ತದಿಂದ ಜಿಲ್ಲಾಧಿಕಾರಿ ಕಛೇರಿಯವರೆಗೆ ನಡೆದ 
ಈ ಪಾದಯಾತ್ರೆಯು ಸಂತ ಸಾಮಾಜಿಕರು ಕನ್ನಡಿಗರ ಬದುಕನ್ನೆ ಕಸಿದುಕೊಳ್ಳುವಂಥ 
ತೀರ್ಪಿಗೆ ಎದುರಾಗಿ ತೋರಿದ ಸಾತ್ಸಿಕ ಪ್ರತಿಭಟನೆ ಆಗಿತ್ತು ಈ ಸಂದರ್ಭದಲ್ಲಿ 
ಸಿದ್ದಗಂಗಾ ಮಠದ ಡಾ. ಶಿವಕುಮಾರ ಸ್ವಾಮೀಜಿ, ಆದಿಚುಂಚನಗಿರಿ ಮಠದ 
ಶ್ರೀ ಬಾಲಗಂಗಾಧರ ನಾಥ ಸ್ಪಾಮೀಜಿ, ಪೇಜಾವರ ಮಠದ ವಿಶ್ಲೇಶ್ವರ ತೀರ್ಥರು, 
ಶೀ ಗಣಪತಿ ಸಜ್ಜಿದಾನಂಬ ಸ್ರಾಮೀಜಿ, ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ 
ಸಾಮೀಜಿ ಶ್ರೀ ಶಿವ ಮೂರ್ತಿ ಮುರುಘರಾಜೇಂದ್ರ ಶರಣರು, ಮಾಜಿ ಕೇಂದ್ರ 


1550 ಕರ್ನಾಟಕ ದ್ವೈತ ಚಳವಳಿ-ಸತ್ಯಾಗ್ರಹಗಳು 


ಸಚಿವ ಮೈಸೂರು ಕಾವೇರಿ ಕ್ರಿಯಾಸಮಿತಿ ಅಧ್ಯಕ್ಷ ಶ್ರೀ ಶ್ರೀನಿವಾಸ್‌ ಪ್ರಸಾದ್‌ 
ಅವರೂ ಪಾಲ್ಗೊಂಡಿದ್ದರು; ಮೈಸೂರು ಪ್ರಾಂತದ ಬಿಷಪ್‌ ಥಾಮಸ್‌ ವಾಜಪಿಳ್ಳ, 
ಮುಸ್ಲಿಂ ಧರ್ಮಗುರು ಮಹಮದ್‌ ಉಸ್ಮಾನ ನಸೀಂಸರ್‌ ಖಾಜಿ ಕೊಡಗಿನ 
ಅರಮೇರಿ ಮಠದ ಶಾಂತಮಲ್ಲಿಕಾರ್ಜುನ ಸ್ಟಾಮೀಜಿ, ಉಸ್ಮಾನ್‌ ಷರೀಫ್‌ 
ಸರ್‌ ಖಾಜಿ, ಅನ್ನದಾನೇಶ್ವರ ಸ್ಪಾಮೀಜಿ, ಜೈನಮಠದ ಭುವನ ಕೀರ್ತಿ ಭಟ್ಟಾರಕ 
ಸ್ಪಾಮೀಜಿ ರಾಮಕೃಷ್ಣ ಆಶ್ರಮದ ಮುಕ್ತಿದಾನಂದಜೀ ಅವರುಗಳು ಸಂಸದ ಶಿವಣ್ಣ 
ಸಹಿತ ಭಾಗವಹಿಸಿದ್ದರು. ಪುತ್ತಿಗೆ ಶ್ರೀಗಳು, ಬೇಲಿಮಠದ ಶ್ರೀಗಳು ದೇವನೂರು 
ಮಠ, ವಾಟಾಳು ಮಠದ ಶ್ರೀಗಳೂ ಭಾಗವಹಿಸಿದ್ದರು. 


ಮೈಸೂರಿನ ಪ್ರತಿದ್ಧನಿ ವಿದ್ಯಾರ್ಥಿ ಯುವ ವೇದಿಕೆ ಸದಸ್ಕರು, ಬ್ಯಾನರ್‌ನಲ್ಲಿ 
10 ಸಾವಿರ ಜನರ ಸಹಿ ಸಂಗಹಿಸುತ್ತಿದ್ದರು. ಮೈಸೂರು ಜಿಲ್ಲಾ ಹಿಂದೂ 
ದೇವಾಲಯಗಳ ಅರ್ಚಕರ ಒಕ್ಕೂಟದ ಸದಸ್ಕರು ಮಂತ್ರಪಠಣದೊಂದಿಗೆ ಮೆರವಣಿಗೆ 
ನಡೆಸಿದರು. ಜಿಲ್ಲಾ ಹಾಲು ಒಕ್ಕೂಟದ ಸದಸ್ಯರು ಕೆ.ಆರ್‌.ವೃತ್ತದಲ್ಲಿ ಮಾನವ 
ಸರಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡಿದರು. ಕನಕಪುರದಲ್ಲಿ ಮುಸ್ಲಿಂ ಸಮುದಾಯ 
ಮತ್ತು ಕಾವೇರಿ ಹಿತರಕ್ಷಣಾ ವೇದಿಕೆಗಳ ಸಂಯುಕ್ತಾಶ್ರಯದಲ್ಲಿ ಪ್ರತಿಭಟನೆ. ರಸ್ತೆ 
ತಡೆ, ಮುಸ್ಲಿಮರಿಂದ ಪ್ರಾರ್ಥನಾ ಮಂದಿರದಲ್ಲಿ ವಿಶೇಷ ಪ್ರಾರ್ಥನೆ, 
ಹೊಸಕೋಟೆಯಲ್ಲಿ ರಕ್ತದಾನಶಿಬಿರದಲ್ಲಿ ಪ್ರತಿಭಟನಾ ಸಂಕೇತ ರಕ್ತದಾನ, ರಾಜ್ಯ 
ಪದವಿ ಕಾಲೇಜುಗಳ ಪ್ರಾಂಶುಪಾಲರ ಸಂಘದಿಂದ ಪ್ರತಿಭಟನೆ. ರಾಜ್ಯ ಕೇಬಲ್‌ 
ಆಪರೇಟರ್ಸ್‌ ಸಂಘದಿಂದ ಮಹಾತ್ಸಗಾಂಧಿ ಪ್ರತಿಮೆ ಬಳಿ ಬೃಹತ್‌ ಪ್ರಶಿಭಟನೆ, 
ಮೈಸೂರಿನಲ್ಲಿ ಕನ್ನಡ ಬಾವುಟ ಹಿಡಿದು ವಿದೇಶಿ ವಿದ್ಯಾರ್ಥಿಗಳು ಪಾದಯಾತ್ರೆಯಲ್ಲಿ 
ಪಾಲುಗಾರಿಕೆ, ಬೆಂಗಳೂರಿನಲ್ಲಿ ಲೇಖಕರ ಬಳಗ ಮತ್ತು ಕರ್ನಾಟಕ ಕೈಗಾರಿಕೆ - 
ವಾಣಿಜ್ಯ ಮಹಾಮಂಡಳಿಯ ಸಂಯುಕ್ತ ಪ್ರತಿಭಟನೆ ಹಾಗೂ ಪದವಿ ಕಾಲೇಜು 
ಪ್ರಾಂಶುಪಾಲರ ಸಂಘದಿಂದ ಮೊಂಬತ್ತಿ ಉರಿಸಿ ಪ್ರತಿಭಟನೆ, ಬೆಂಗಳೂರು 
ಪುರಭವನದ ಎದುರು ನಡೆಸಿದ ಸಾಹಿತಿಗಳ ಧರಣಿ; ಮಾನವ ಸರಪಳಿ 
ಪ್ರತಿಭಟನೆಯಲ್ಲಿ ಸರ್ವಶ್ರೀ ಬರಗೂರು ರಾಮಚಂದ್ರಪ ಹಂಪನಾ, ಕಮಲಹಂಪನಾ, 
ಎಚ್‌.ಎಸ್‌.ದೊರೆಸ್ಟಾಮಿ, ಗೀತಾನಾಗಭೂಷಣ್‌ ಡಾ.ಸಂಧ್ಯಾರೆಡ್ಡಿ ಡಾ.ಎಚ್‌.ಗಿರಿಜಮ್ಮ 
ಡಾ। ದೊಡ್ಡರಂಗೇಗೌಡ, ಪ್ರೊ॥ಡಿ.ಲಿಂಗಯ್ಯ, ಆರ್‌.ಜಿ.ಹಳ್ಳಿ ನಾಗರಾಜ್‌, 
ಎ.ಎಸ್‌.ಮೂರ್ತಿ, ಎಸ್‌.ಜಿ.ಸೋಮಶೇಖರ್‌ ಮುಂತಾದವರು ಪಾಲ್ಗೊಂಡಿದ್ದರು. 
ಮದ್ದೂರಿನಲ್ಲಿ, ತಮಿಳುನಾಡಿನ ಪ್ರವಾಸೋದ್ಧಮ ಇಲಾಖೆಯ ಬಸ್ಸು ಮತ್ತು 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1551 


ಲಾರಿಯ ಮೇಲೆ ಕಲ್ಲು ತೂರಾಟದಲ್ಲಿ ಬಸ್‌ ಪರಾರಿ, ಆಯಿತು. ಚಾಮರಾಜನಗರದ 
ಚಾಮರಾಜೇಖ್ವರ ದೇಗುಲದಿಂದ ಗಂಟೆ ಬಾರಿಸುತ್ತ ಪ್ರತಿಭಟನಾಕಾರರು ಮೇರವಣಿಗೆ, 
ರಸ್ತೆ ತಡೆ ನಡೆಸಿದರು. 


21.2.07 : ಬಸವೇಶ್ನರ ವೃತ್ತದಲ್ಲಿ ಮಾಜಿ ಶಾಸಕ ಶ್ರೀ ರಾಮಲಿಂಗಾರೆಡ್ಡಿ 
ಹಾಗೂ ಶಾಸಕ ಶ್ರೀ ನೆ.ಲ.ನರೇಂದ್ರಬಾಬು ಅವರ ನೇತೃತ್ವದಲ್ಲಿ ಪ್ರತಿಭಟನೆ, 
ಮಂಗಳೂರಿನಲ್ಲಿ ಕಾಖೇರಿ ನಡಿಗೆ ಪಾದಯಾತ್ರೆ, ಪ್ರತಿಕೃತಿಗಳನ್ನು ಗಲ್ಲಿಗೇರಿಸಿದ 
ಮಂಡ್ಯದ ಪ್ರತಿಭಟನಕಾರರು ಕೇಶಮಂಡನ ಮಾಡಿಸಿಕೊಂಡುದುದು, ನಟರು 
ಅಂಗವಿಕಲರು, ಟೈಲರ್‌ಗಳಿಂದ ಮಂಡ್ಯದಲ್ಲಿ ಪ್ರತಿಭಟನೆ, ಮೈಸೂರಿನಲ್ಲಿ 
ವಿದ್ಯಾರ್ಥಿಗಳು, ಸ್ವೀಶಕ್ಷಿ ಸಂಘಗಳ ಸದಸ್ಯರು, ಮ್ಯಾಕ್ತಿ ಕ್ಯಾಬ್‌ - ಟ್ಯಾಕ್ಸಿ ಚಾಲಕರು, 
ಗುತ್ತಿಗೆದಾರರು, ಕಲಾವಿದರು, ರಾಜಕೀಯ ಪಕ್ಷಗಳ ಸದಸ್ಯರಿಂದ ಪ್ರತಿಭಟನೆ, 
ರಸ್ತೆ ತಡೆ, ಹಾಸನದಲ್ಲಿ ಚಿನ್ನ ಬೆಳ್ಳಿ ವರ್ತಕರು, ವಿಶ್ವಕರ್ಮರು ಗಾಯತ್ರಿ ಮಹಿಳಾ 
ಮಂಡಳಿಯವರಿಂದ ಪ್ರಶಿಭಟನೆ, ತುಮಕೂರಿನಲ್ಲಿ ಪ್ರಶಿಕೃತಿಯ ನೇಣು, ಗುಬ್ಬಿಯಲ್ಲಿ 
ಪಾದಯಾತ್ರೆ ನಡೆದವು. ಮೈಸೂರಿನ ಕೆ.ಆರ್‌.ವೃತ್ತದಲ್ಲಿ ವಿದ್ಯಾರ್ಥಿಗಳ ಮಾನವಸರಪಳಿ 
ರಚಿಸಿ ಪ್ರತಿಭಟನೆ, ಬೆಂಗಳೂರಿನ ಪುರಭವನದ ಎದುರು ಸಾಂಕೇತಿಕ ಧರಣಿ, 
ಗೋಖಲೆ ವಿಚಾರ ಸಂಸ್ಥೆಯಲ್ಲಿ ರಾಷ್ಟ್ರೀಯ ಜಲವಿವಾದ ಕುರಿತ ಉಪನ್ಯಾಸ 
ಬಹುಜನ ಸಮಾಜ ಪಕ್ಷದಿಂದ ಉತ್ತರಹಳ್ಳಿಯಲ್ಲ ರಸ್ತೆ ತಡೆ ಆದುವು. 


22.2.07 : ಕನಕಪುರದಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನಾರ್ಕಾಲಿ, 
ಬೆಂಗಳೂರಿನ ಕೊಳಗೇರಿ ನಿವಾಸಿಗಳ ಸಂಯುಕ್ತ ಸಂಘಟನೆಯಿಂದ ಪ್ರತಿಭಟನೆ, 
ಎನ್‌.ಆರ್‌.ಕಾಲೋನಿ, ಬಸವನ ಗುಡಿ, ಶ್ರೀನಗರದಲ್ಲಿ ಪ್ರತಿಭಟನೆ, ಆರ್ಯ ವೈಶ್ಯ 
ಮಹಾಸಭಾ, ವಾಸವಿಕ್ಷಬ್‌ ಒಕ್ಕೂಟ, ವಿಶ್ಲೇಶ್ವರಪುರದ ಕನ್ನಿಕಾಪರಮೇಶ್ವರಿ ದೇಗುಲದ 
ಬಳಿಯಿಂದ ರಾಜಭವನ ಚಲೋ, ಕನ್ನಡ ಸಂಘಟನೆಗಳಿಂದ ಯಲಚೇನಹಳ್ಳಿ 
ಶಾಲೆಯ ಮೈದಾನದಿಂದ ಸಾರಕ್ಕಿವರೆಗೆ ಮಾನವ ಸರಪಳಿ ರಚಿಸಿ ಪ್ರತಿಭಟನೆ. 
ಇಂಡಿಯನ್‌ ಯೂನಿಯನ್‌ ಮುಸ್ಲಿಂ ಲೀಗ್‌ನಿಂದ ಮಹಾತ್ಮಗಾಂಧಿ ಪ್ರತಿಮೆ 
ಬಳಿ ಪ್ರತಿಭಟನೆ, ದಿಲ್ಲಿಯಲ್ಲಿ ಕಾವೇರಿ ನ್ಯಾಯಾಧಿಕರಣ, ಸಂಸದರ ವಿರುದ್ಧ | 
ಹಾಗೂ ವಿರುದ್ದ ಕರ್ನಾಟಕ ಭವನದ ಹೊರಗೆ ಧಿಕ್ಕಾರ ಕೂಗಿದ ಶ್ರೀ ವಾಟಾಳ್‌ 
ನಾಗರಾಜ್‌, ಸಾ.ರಾ.ಗೋವಿಂದು, ಕೆ.ಪ್ರಭಾಕರರೆಡ್ಡಿ ಆದಿಯಾಗಿ 17 ಜನ ಕನ್ನಡ 
ಚಳುವಳಿಗಾರರ ಬಂಧನ ಹಾಗೂ ಹೈಕೋರ್ಟ್‌ ವಕೀಲ ಶ್ರೀ ಬಸವರಾಜ 
ಅವರಿಂದ ಬಂಧನದಿಂದ ಬಿಡುಗಡೆ ಮಾಡಿಸುವ ಪೆಯತ್ನ ನಡೆಯಿತು. ಮೈಸೂರಿನಲ್ಲಿ 


1552 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ಕಲಾವಿದರ ಸಂಘ ಮತ್ತು ಮೈಸೂರು ಯುವಸೇನಾ ಸಮಿತಿಯಿಂದ ಜಾನಪದ 
ಕುಣಿತಗಳಾದ ಕೀಲುಕುದುರೆ ಪೂಜಾಕುಣಿತ, ವೀಎಭದಕುಣಿತ. ನವಿಲು ನೃತ್ಯ, 
ಬೊಂಬೆ ನೃತ್ಯ ಸಹಿತ ಪ್ರತಿಭಟನೆ, ಜಿಲ್ಲಾ ಪತ್ತಕರ್ತರ ಸಂಘ ಬಿಇಎಂಎಲ್‌ 
ಕನ್ನಡ ಸಂಘ, ಪೌರಕಾರ್ಮಿಕರ ಸಂಘ, ರಸಗೊಬ್ಬರ ವ್ಯಾಪಾರಿ ಸಂಘ ಕೂಡಿ 
15 ಸಂಘಟನೆಗಳಿಂದ ಪ್ರತಿಭಟನೆ, ಅನಿಕೇತನ ಯೂತ್‌ ಕ್ಷಬ್‌ ಹಾಗೂ 
ಸೂರ್ಯೋದಯ ಯುವಕ ಸಂಘ ಆಯೋಜಿತ ಕಾವೇರಿ ತೀರ್ಪು ಪರಿಹಾರ 
ಮಾರ್ಗಗಳು ವಿಚಾರ ಸಂಕಿರಣ ನಡೆಯಿತು. ಸಂಕಿರಣದಲ್ಲಿ ನೀರಿನ ವ್ಯಾಜ್ಯ 
ಪರಿಹಾರಕ್ಕೆ ಅಂತಾರಾಜ್ಯ ಜಲಕಾನೂನು ರೂಪಿಸುವುದು, ವಿವಾದ ಇತ್ಯರ್ಥಕ್ಕೆ 
ರಾಷ್ಟಪತಿ ಅಬ್ದುಲ್‌ ಸಂ ಅವರ ಮಧ್ಯಪ್ರ ವೇಶ, ಉಭಯರಾಜ್ಯಗಳಿ 
ಮುಖ್ಯಮಂತ್ರಿಗಳ ಮುಕ್ತ ಮಾತುಕತೆ ತಯದ ಸಲಹೆಗಳು ವ್ಯಕ್ತವಾದವು 
ಹಾಸನದಲ್ಲಿ ಸರ್ಕಾರಿ `ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳು. ಮ 
ಬೋಧಕ, ಬೋಧಕೇತರ ವರ್ಗದಿಂದ ಪ್ರತಿಭಟನಾ ಮೆರವಣಿಗೆ ದಾವಣಗೆರೆಯಲ್ಲಿ 
ನ್ಯಾಯಾಧಿಕರಣದ ಅಣಕುಶವಯಾತ್ರೆ ಮತ್ತು ದಹನ, ಬೆಂಗಳೂರಿನಲ್ಲಿ ಕರ್ನಾಟಕ 
ದಲಿತ ಸಂಘರ್ಷ ಸಮಿತಿಯಿಂದ, ತೀರ್ಪು `ಖಂಡನೆ, ತಮಟೆ ಚಳುವಳಿ, ಪಂಜಿನ 
ಮೆರವಣಿಗೆ, ಎಂ.ಜಿ.ರಸ್ತೆ ಮಹಾತ್ಮ ಗಾಂಧಿ ಪ್ರತಿಮೆಯಿಂದ ರಾಜಭವನದವರೆಗೆ 
ನಡೆಯಿತು. ಕರ್ನಾಟಕ ಮುಸ್ಲಿಂ ಸಂಘರ್ಷ ಸಮಿತಿ ಟಿಪ್ತು ಸುಲ್ತಾನ್‌ ಪ್ರಚಾರ 
ಸಮಿತಿಯಿಂದ "ಕಾವೇರಿ ಮುಂದೇನು? ಇಂದು ಚಿಂತನ ಕಾರ್ಯಕ್ರಮ-ಶತೀರ್ಪು 
ಗೆಜೆಟ್‌ನಲ್ಲಿ ಪ್ರಕಟವಾಗದಂತೆ ಕೇಂದ್ರದ ಮೇಲೆ ಒತ್ತಡ, ವಸ್ತುಸ್ಥಿತಿಯನ್ನು 
ನ್ಯಾಯಾಧಿಕರಣ ಮತ್ತು ಸುಪ್ರೀಂಕೋರ್ಟ್‌ಗೆ ಮನನರಕೆ ಮಾಡಿಕೊಡಬೇಕೆಂಬ 
ನಿರ್ಣಯವಾಯಿತು ಬೆಂಗಳೂರಿನ ಮೈಸೂರು ಬ್ಯಾಂಕ್‌ ವೃತ್ತದಲ್ಲಿ ಕನ್ನಡ ಚಳುವಳಿ 
ವಾಟಾಳ್‌ ಪಕ್ಷದವರು ಪ್ರತಿಭಟನೆ ನಡೆಸಿದರು. 


23.2.07 ಮಂಡ್ಯದಲ್ಲಿ ನಟ ಅಂಬರೀಷ್‌, ಸಹ ನಟರು. ನಟಿಯರು 
ಕಾಂಗೆಸ್‌ ನಾಯಕರೊಡಗೂಡಿದ ಬಹಿರಂಗ ಸಭೆ, ಬೆಂಗಳೂರಿನಲ್ಲಿ ಅಂಧರ 
ಕ್ಷೇಮಾಭಿವೃದ್ಧಿ ಸಂಸ್ಥೆ ಮದರ್‌ ತೆರೇಸಾ ಸಂಸ್ಥೆಯ ಸದಸ್ಯರಿಂದ ಟೌನ್‌ಹಾಲ್‌ 
ಮುಂಭಾಗದಲ್ಲಿ ಪ್ರತಿಭಟನೆ; ಸವಿತಾ ಸಮಾಜದಿಂದ ಪ್ರತಿಭಟನೆ, ಮೈಸೂರು 
ಬ್ಯಾಂಕ್‌ ವೃತ್ತದಲ್ಲಿ ಕನ್ನಡ ಸಂಘಟನೆಯಿಂದ ನ್ಯಾಯಾಧಿಕರಣದ ಪ್ರತಿಕೃತಿ ದಹನ; 
ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಪ್ರತಿಭಟನೆ, ಆಟೋ ಚಾಲಕರ 
ಸಂಘದಿಂದ ಬಳೆಪೇಟೆ ವೃತ್ತದಿಂದ ಮೈಸೂರು ಬ್ಯಾಂಕ್‌ ವೃತ್ತದವರೆಗೆ ಆಟೋ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1553 


ಪ್ರದರ್ಶನ, ತೀರ್ಪಿನ ಭೂತದಹನ, ಮಂಡ್ಯ ಜಿಲ್ಲಾ ಜನಪರ ವೇದಿಕೆ, ರಾಜ್ಯ 
ರೈತ ಸಂಘ ಹಾಗೂ ಇತರ ಸಂಘಟನೆಗಳು ಕೇಂದ್ರ ರೈಲ್ವೆ ನಿಲ್ದಾಣದಿಂದ 
ಪ್ರತಿಭಟನಾ ಮೆರವಣಿಗೆ ನಡೆಸಿ, ರಾಜ್ಯಪಾಲರಿಗೆ ಮನವಿಸಲ್ಲಿಕೆ, ಅಖಿಲ ಕರ್ನಾಟಕ 
ವಾದ್ಯ ಗೋಷ್ಠಿ ಕಲಾವಿದರ ಮಹಾ ಸಂಘದಿಂದ ರಾಜಾಜಿನಗರ ರಾಮಮಂದಿರ 
(ಬೆಂಗಳೂರು) ಮೈದಾನದಲ್ಲಿ ಕಾವೇರಿಗಾಗಿ 350 ಕಲಾವಿದರು 11 ಗಂಟೆಗಳ 
ಕಾಲ ಎಡಬಿಡದೆ ನಡೆಸಿದ ನಾಡಭಕ್ತಿಗೀತೆಗಳ ಗಾಯನ ಚಳುವಳಿ. 


24.2.07 : ರಾಷ್ಟಪತಿಗಳಿಗೆ, ಮಠಾಧೀಶರ ವತಿಯಿಂದ ಉದಕಮಂಡಲದಲ್ಲಿ 
ಮನವಿ ಸಲ್ಲಿಕೆ, ಬೆಂಗಳೂರಿನಲ್ಲಿ ಚಾಮರಾಜಪೇಟೆ ಕನ್ನಡ ಸಾಂಸ್ಕೃತಿಕ ವೇದಿಕೆಯಿಂದ 
ಮೈಸೂರು ಬ್ಯಾಂಕ್‌ ವೃತ್ತದಲ್ಲಿ ವಾದ್ಯ, ಗೀತೆಗಳ ಮೂಲ ಪ್ರತಿಭಟನೆ, ರಾಜ್ಯ 
ಅಂಗವಿಕಲ ಕ್ರೀಡಾಪಟುಗಳ ಸಂಘದಿಂದ ಕಂಠೀರವ ಕ್ರೀಡಾಂಗಣದಿಂದ 
ರಾಜಭವನದವರೆಗೆ ಮೆರವಣಿಗೆ, ಭಾರತೀಯ ವೈದ್ಯಕೀಯ ಸಂಘದ ಸದಸ್ಯರಿಂದ 
ಗಾಂಧಿ ಪ್ರತಿಮೆ ಬಳಿ ಧರಣಿ, ಮಾನವ ಸರಪಳಿ ರಚನೆ, ಮೆರವಣಿಗೆ ಹೋಗಿ 
ರಾಜ್ಯಪಾಲರಿಗೆ ಮನವಿ ಪತ್ರ, ವಿದ್ಯಾರ್ಥಿಗಳಿಂದ ಪ್ರತಿಭಟನಾ ರ್ಯಾಲಿ, ಭಾರತ 
ಕಮ್ಯುನಿಸ್ಟ್‌ ಪಕ್ಷ (ಎಂ)ದ ಸದಸ್ಯರಿಂದ ಪುರಭವನದ ಬಳಿ ಧರಣಿ, ಕಾಂಗೆಸ್‌ 
ಸಮಿತಿಗಳ ಸದಸ್ಯರಿಂದ ರಸ್ತೆ ತಡೆ, ಪ್ರತಿಭಟನೆ ಬನಶಂಕರಿ ಲಾರಿ ಮಾಲೀಕರ 
ಸಂಘದ ಸದಸ್ಯರಿಂದ ಪ್ರತಿಭಟನಾ ರ್ಯಾಲಿ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು 
ಯತ್ನಿಸಿದ ಶಾಸಕ ಶ್ರೀ ವಾಟಾಳ್‌ ನಾಗರಾಜ್‌, ಶ್ರೀ ಪ್ರಭಾಕರ ರೆಡ್ಡಿ, ಶ್ರೀ. 
ಸಾ.ರಾ.ಗೋವಿಂದು ಅಷರುಗಳ ಬಂಧನ ಮತ್ತು ಬಿಡುಗಡೆ, ನಂತರ ಕೆ.ಆರ್‌.ವೃತ್ತದ 
ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಧರಣಿ, ನಡೆದವು; ಹೊಸಕೋಟೆಯಿಂದ 
ರಾಜಭವನದವರೆಗೆ ದ್ವಿಚಕ್ರವಾಹನಗಳ ರ್ಯಾಲಿ ಹಾಗೂ ರಾಜ್ಯಪಾಲರಿಗೆ ಕರವೇ 
ಘಟಕದಿಂದ ಮನವಿ ಪತ್ರ ಸಲ್ಲಿಕೆ ನವದೆಹಲಿಯಲ್ಲಿ ನ್ಯಾಯಾಧಿಕರಣದ ಕಾವೇರಿ 
ಎದುರು ತೀರ್ಪಿನ ಪ್ರತಿಗಳಿಗೆ ಶಾಸಕ ಶ್ರೀ ವಾಟಾಳ್‌ ನಾಗರಾಜ್‌ ಅವರು ಶ್ರೀ 
ಸಾ.ರಾ.ಗೋವಿಂದು, ಶ್ರೀ ಪ್ರಭಾಕರ ರೆಡ್ಡಿಯವರೂ ಸೇರಿ ಇದ್ದ ಕನ್ನಡ 
ಕಾರ್ಯಕರ್ತರೊಡನೆ ಬೆಂಕಿ ಹಚ್ಚಿ ಪ್ರತಿಭಟಿಸಿದರು. ಚಲನಚಿತ್ರನಟರು, ಕಾಂಗೆಸ್‌ 
ಮುಖಂಡರು, ಹಾಗೂ ಶಾಸಕರೊಡಗೂಡಿ ನಟ ಅಂಬರೀಷ್‌ ಅವರು ಮಂಡ್ಕದ 
ಮೈಶುಗರ್‌ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಈ ಮೆರವಣಿಗೆಯಲ್ಲಿ 
ಮಾಜಿ ಸಚಿವ ಕುಮಾರ್‌ ಬಂಗಾರಪ್ಪ ನಟ ಉಪೇಂದ್ರ, ರವಿಚಂದ್ರನ್‌ ದರ್ಶನ್‌ 
ತೂಗುದೀಪ್‌, ನಟಿ ರಮ್ಯಾ ಮುಂತಾದವರು ಪಾಲ್ಗೊಂಡಿದ್ದರು. 


1554 ಕರ್ನಾಟಕ ಥೈತ ಚಳವಳಿ-ಸತ್ಯಾಗ್ರಹಗಳು 


25,26.2.07 : ಐ.ಟಿ.ಐ ಕನ್ನಡ ಹಿತ ರಕ್ಷಣಾ ಸಮಿತಿ, ಅಖಿಲ ಕರ್ನಾಟಕ 
ಶಿವರಾಜ ಕುಮಾರ್‌ ಸೇನಾ ಸಮಿತಿ ಕಾವೇರಿ ರಕ್ಷಣಾ ಸಮಿತಿ ನಿರಂತರ ಜನಜಾಗೃತಿ 
ವೇದಿಕೆ ಕರ್ನಾಟಕ ಕ್ರಿಶ್ಚಿಯನ್‌ ಒಕ್ಕೂಟದ ಸದಸ್ಯರಿಂದ ಪ್ರತಿಭಟನೆ, ಮಾನವ 
ಸರಪಳಿ ಪಾದಯಾತ್ರೆ. ನವದೆಹಲಿಯ ಜಂತರ್‌ ಮಂತರ್‌ ವೃತ್ತದಲ್ಲಿ ಐತೀರ್ಮು 
ವಿರೋಧಿಸಿ ಕರ್ನಾಟಕ 50ಕ್ಕೂ ಹೆಚ್ಚಿನ ಪಾಲಿಕೆ ಸದಸ್ಕರು, ಮಾಜಿ ಮೇಯರುಗಳಿಂದ 
ಪ್ರತಿಭಟನೆ ನಡೆಯಿತು. ಕಿಮ್ಸ್‌ ವೈದ್ಯ ಶಿಕ್ಷಣ ಸಂಸ್ಥೆ ಐಟಿಐ . ಹಾಗೂ 
ವಿವಿಪುರ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು. ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, 
ಒಕ್ಕಲಿಗರ ಭವನದೆದುರಿನಿಂದ ನೇಗಿಲು ಎತ್ತಿನಗಾಡಿ ಮೆರವಣಿಗೆಯು ಸಂಘದ 
ಅಧ್ಯಕ್ಷ ಡಾ.ಸಿ.ವಿಠಲ್‌ ಅವರ ನೇತೃತ್ವದಲ್ಲಿ ಬನ್ನಪ್ಪ ಪಾರ್ಕ್‌ವರೆಗೆ ನಡೆಯಿತು. 
ಬಿಇ.ಬಲ್‌ ಕರ್ನಾಟಕ ಕಾರ್ಮಿಕರ ಹಿತರಕ್ಷಕ ಸಮಿತಿ ಹಾಗೂ ಲಲಿತ ಕಲಾಸಂಘ 
ಜಾಲಹಳ್ಳಿಯ ಸಂಘ ಸಂಸ್ಥೆಗಳು ಪ್ರತಿಭಟನೆಯಲ್ಲಿ ನ್ಯಾಯಾಧಿಕರಣದ ಭೂತದಹನ, 
ಖಾಲಿ ಕೊಡ ಪ್ರದರ್ಶನ ಮಾನವ ಸರಪಳಿ ರಚನೆ, ಮೆರವಣಿಗೆಗಳು ಸೇರಿದುವು. 


272.07 : ಬೆಂಗಳೂರು ಚಾಮರಾಜಪೇಟೆಯ ಛಾಯಾಗ್ರಾಹಕರು ಮತ್ತು 
ವೀಡಿಯೋ ಗ್ರಾಫರುಗಳಿಂದ ಪ್ರತಿಭಟನೆ, ಮೈಸೂರು ಬ್ಯಾಂಕ್‌ ವೃತ್ತದಲ್ಲಿ ಜನತಾ 
ಸೇವಾದಳ ಅಜಾದ್‌ ನಗರದಲ್ಲಿ ಕಾಂಗೆಸ್‌ ಕಾರ್ಯಕರ್ತರು, ಶಾಲಾಮಕ್ಕಳು, 
ಸಾರ್ವಜನಿಕರಿಂದ ಪ್ರತಿಭಟನೆ, ರಾಜ್ಯದ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು 
ಸಹಾಯಕಿಯರಿಂದ ವಿಧಾನಸೌಧ ಚಲೋ ಚಳುವಳಿ ಬಳಗದ ಅಧ್ಯಕ್ಷ 
ಸ್ಹಾಮಿ.ಎ.ಥಾಮಸ್‌, ಕ್ರೈಸ್ತ ಕನ್ನಡ ಸಂಘದ ಪ್ರಧಾನ ಕಾರ್ಯದರ್ಶಿ 
ರಫಾಯಲ್‌ರಾಜ್‌, ಕ್ಷೆ ೃಸ್ತ ಅಲ್ಲಸಂಖ್ಯಾತರ ಒಕ್ಕೂಟದ ಫಿಲೋಮಿನರಾಜ್‌ ಸೇರಿದಂತೆ 
ಮರಿನ ಜೋಸೆಫ್‌, ಕರ್ನಾಟಕ ಕನ್ನಡ ಕ್ರೈಸ್ತ ಧರ್ಮಗುರುಗಳ ಬಳಗ ಹಾಗು 
ಅಖಿಲ ಕರ್ನಾಟಕ ಕೆಥೋಲಿಕ್‌ ಕ್ರೆ ಸರ ಕನ್ನಡ ಸಂಘದಿಂದ ಎಂ.ಜಿ.ರಸ್ತೆ ಗಾಂಧಿ 
ಪ್ರತಿಮೆ ಬಳಿ ಪ್ರಶಿಭಟನೆ, ಉದಯ ಟಿ.ವಿ. ಕಛೇರಿಯ ಮುಂದೆ ಉದಯ 
ಟಿ.ವಿ. ನೌಕರರ ಸಂಘ ಹಾಗೂ ಸನ್‌ ನೆಟ್‌ವರ್ಕ್‌ ಅಂಗಸಂಸ್ಥೆಗಳ ನೌಕರರು, 
ಸವಿತಾ ಸಮಾಜದಿಂದ ನಡುಬೀದಿ ಮುಖಕ್ಷೌರ ಪ್ರತಿಭಟನೆ, ಮಿಥಿಕ್‌ ಸೊಸೈಟಿಯಿಂದ 
"ಕಾವೇರಿ ಜಲವಿವಾದ ಮತ್ತು ನ್ಯಾಯಾಧಿಕರಣದ ತೀರ್ಪು” ಕುರಿತು ತಜ್ಞರಿಂದ 
ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ಕ್ರಿಯಾ ಸಮಿತಿ ಸದಸ್ಯರು 
ಬೆಂಗಳೂರಿನ ಅಕೌಂಟೆಂಟ್‌ ಜನರಲ್‌ ಕಛೇರಿ ಎದುರು ಪ್ರತಿಭಟನೆ ನಡೆಸಿದರು. 


ಕಾವೇರಿ: ಜಲವಿವಾದ - ಬಐತೀರ್ಷು - ಚಳುವಳಿಗಳು 1555 


1.3.07 : ಜಲಮಂಡಳಿ ಎದುರು ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ, 
ಕನ್ನಡ ಅನುಷ್ಠಾನ ಮಂಡಳಿ ಕಾರ್ಯಕರ್ತರಿಂದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ. 


2.3.07 : ದಿಲ್ಲಿಯ ಜಂತರ್‌ಮಂತರ್‌ನಲ್ಲಿ ಕರವೇ ಸದಸ್ಯರಿಂದ ಧರಣಿ, 
ಅಖಿಲ ಕರ್ನಾಟಕ ಗಡಿ ಹೋರಾಟ ಸಮಿತಿ ಕಾರ್ಯಕರ್ತರು ಶಾಸಕ ವಾಟಾಳ್‌ 
ನಾಗರಾಜ್‌ ನೇತೃತ್ನದಲ್ಲಿ ಬೆಂಗಳೂರಿನಿಂದ ಕನ್ನಂಬಾಡಿವರೆಗೆ ಜಾಥಾ, ಬೆಂಗಳೂರು 
ವಿಶ್ವವಿದ್ಯಾಲಯದ ಶಿಕ್ಷಣೇತರ ನೌಕರ ಸಂಘದ ಸದಸ್ಯರಿಂದ ಜ್ಞಾನಭಾರತಿ 
ಮುಖ್ಯಿದ್ದಾರದ ಬಳಿ ಮಾನವ ಸರಪಳಿ ರಚಿಸಿ ಪ್ರತಿಭಟನೆ; ರಾಜಾಜಿನಗರದ 
ಒಕ್ಕಲಿಗರ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ 1ನೇ ಬ್ಲಾಕ್‌ನಿಂದ 
ನವರಂಗ್‌ವರೆಗೆ ಪ್ರಶಿಭಟಸಾ ಮೆರವಣಿಗೆ, ರಣಜಿ ಕಿಕೆಟ್‌ ಆಟಗಾರರಿಂದ ಐತೀರ್ಪಿಗೆ 
ವಿರೋಧ; ಚಿಕ್ಕಪೇಟೆ (ಬೆಂಗಳೂರು) ನಾಗರಿಕ ವೇದಿಕೆಯ ಕಾರ್ಯಕರ್ತರಿಂದ 
ಬಳೆಪೇಟೆಯಿಂದ ಮೈಸೂರು ಬ್ಯಾಂಕ್‌ ವೃತ್ತದವರೆಗೆ ಪ್ರತಿಭಟನಾಮೆರವಣಿಗೆ; 
ಕನ್ನಡ ಚಳುವಳಿ ಕೇಂದ್ರದಿಂದ ಚಿಕ್ಕಪೇಟೆ ವೃತ್ತದಲ್ಲಿ ಭೂತದಹನ, ಕೆ.ಪಿ.ಸಿ.ಸಿ 
ವೈದ್ಯರ ಘಟಕದ ಸದಸ್ಯರಿಂದ ಎಂ.ಜಿ.ರಸೆಯ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ; 
ಕನ್ನಡ ವೇದಿಕೆ ವಿದ್ಯಾರ್ಥಿ ಘಟಕದಿಂದ ಪ್ರತಿಭಟನೆ; ಅಖಿಲ ಕರ್ನಾಟಕ ದಲಿತ 
ಕ್ರೆಯಾಸಮಿತಿ, ಅಖಿಲಕರ್ನಾಟಕ ಡಾ॥ ರಾಜಕುಮಾರ್‌ ಅಭಿಮಾನಿಗಳ ಸಂಘ, 
ದಲಿತ ಸಂಘರ್ಷ ಸಮಿತಿಯಿಂದ ಕಾವೇರಿ ಜಾಥಾದಲ್ಲಿ ಪಾಲ್ಗೊಳ್ಳುವಿಕೆ ನಡೆದುವು. 
ಸಂತ ಜೋಸೆಫ್‌ ಪದವಿಪೂರ್ವ ಕಾಲೇಜು ಕನ್ನಡ ಸಂಘದಿಂದ ಪ್ರತಿಭಟನೆ 
ಕೆಂಪೇಗೌಡನಗರದ ವರ್ತಕ ಸಂಘದಿಂದ ಅರೆಬೆತ್ತಲೆ ಮೌನಮೆರವಣಿಗೆ ನಡೆಯಿತು. 


4.3.07 : ಸಹಕಾರ ನಗರ ನಿವಾಸಿಗಳ ಕ್ಷೇಮಾಭಿವೃದ್ದಿ ಸಂಘ, ಬೆಂಗಳೂರು, 
ಕಲಾಸಿಪಾಳ್ಯಂ ಬ್ಲಾಕ್‌ ಕಾಂಗೆಸ್‌ ಕಾರ್ಯಕರ್ತರು, ಸಂತ ಜೋಸೆಫರ ಪದವಿ 
ಪೂರ್ವ ಕಾಲೇಜಿನ ಕನ್ನಡ ಸಂಘದ ಸದಸ್ಯರು ಬೋಧಕ ಮತ್ತು ಬೋಧಕೇತರ 
ಸಿಬ್ಬಂದಿ, ಬ್ಯಾಂಕ್‌ ಕಾರ್ಮಿಕ ಸಂಘಗಳ ಸಂಯುಕ್ತ ವೇದಿಕೆ, ಅಖಿಲ ಭಾರತ 
ಬ್ಯಾಂಕ್‌ ನೌಕರರು, ಅಧಿಕಾರಿಗಳ ಒಕ್ಕೂಟಗಳು ಭಾರತೀಯ ಜೀವ ವಿಮಾನಿಗಮ 
ಪ್ರತಿನಿಧಿಗಳ ಒಕ್ಕೂಟ, ಬೆಂಗಳೂರು ಮಹಾನಗರ ಪಾಲಿಕೆಯ ಪೌರಕಾರ್ಮಿಕರ 
ಹಾಗೂ ಗುತ್ತಿಗೆ ಮೇಸ್ತಿಗಳ ಸಂಘದ ಸದಸ್ಯರಿಂದ ಪ್ರತಿಭಟನೆ, ಧರಣಿ, ರ್ಯಾಲಿ, 
ನಡೆದು ನಂತರ ಬಂಡಿಮಹಾಕಾಳಿ ದೇಗುಲ ಪೂಜೆ ಸಲ್ಲಿಸಿ ಪ್ರತಿಭಟನೆ, ಮಾಡಿದರು. 
ಕೆಂಪೇಗೌಡ ನಗರದ ವರ್ತಕರ ಸಂಘದ ಸದಸ್ಯರು ವ್ಯಾಪಾರ ವಹಿವಾಟನ್ನು 
ಒಂದು ಗಂಟೆ ಕಾಲ ಸ್ಥಗಿತಗೊಳಿಸಿ ಪ್ರತಿಭಟನೆ ಮಾಡಿದರು; ಕಿವುಡರ ಸಂಘದ 
ವತಿಯಿಂದ ಟಿನಿಟಿ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. 


1556 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


9.3.07 : ಐತೀರ್ಪು ವಿರೋಧಿಸಿ ಮಂಡ್ಯ ರೈತ ಮುಖಂಡರು ಮಂಡ್ಯಜೆಲ್ಲಾ 
ಕಾಂಗೆಸ್‌ ಕಾರ್ಯಕರ್ತರು ಮತ್ತು ಶ್ರೀ ಅಂಬರೀಷ್‌ ಅಭಿಮಾನಿ ಸಂಘದವರು 
ಮಂಡ್ಯದಿಂದ ಸಂಜೆ 4 ಗಂಟೆಗೆ ಬೈಕ್‌ ರ್ಯಾಲಿಯಲ್ಲಿ ರಾಜಭವನಕ್ಕೆ ಬಂದು 
ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ರಾಜ್ಯಪಾಲರಿಗೆ ಮನವಿಪತ್ರವನ್ನು ಅರ್ಪಿಸಿದರು. 
ತೀರ್ಪು ಜಾರಿಗೊಳಿಸಬಾರದು ತೀರ್ಪಿನ ಅಧಿಸೂಚನೆ ಹೊರಡಿಸಬಾರದು ಎಂದು 
ರಕ್ಷಣಾ ಸಮಿತಿಯ ಅಧ್ಯಕ್ಷ ಮಾಜಿ ಸಂಸದ ಶ್ರೀ ಜಿ.ಮಾದೇಗೌಡ ಅವರು 
ಅಸಹಕಾರ ಚಳುವಳಿ ಆರಂಭಿಸಲು ಕರೆಕೊಟ್ಟರು. ಕಂದಾಯ ಪಾವತಿ ನಿಷೇಧ 
ರೈಲ್ವೇ ಟಿಕೆಟ್‌ ಇಲ್ಲದೆ ಪ್ರಯಾಣಿಸುವುದು, ಸರ್ಕಾರಿ ಕಛೇರಿ ನೇರ ಸಂಪರ್ಕ 
ನಿಷೇಧ ಇತ್ಕಾದಿಗಳು ಅದರಲ್ಲಿ ಸೇರಿವೆ ಎಂದರು. ಮೈಸೂರಿನಲ್ಲಿ ನಟ-ನಿರ್ಮಾಪಕ 
ಶೀ ಎಂ.ಪಿ.ಶಂಕರ್‌ ನಟ ರತ್ನಾಕರ್‌ ನೇತೃತ್ವದಲ್ಲಿ, ಹವ್ಯಾಸಿ ಕಲಾವಿದರು, 
ಜನಪದ ಕಲಾವಿದರು, ಪೌರಾಣಿಕ ನಾಟಕ ಕಲಾವಿದರು ಪ್ರತಿಭಟನೆ ನಡೆಸಿದರು. 
ಬ್ಯಾಂಕ್‌ ಕಾರ್ಮಿಕ ಸಂಘಗಳ ಸಂಯುಕ್ತ ವೇದಿಕೆ (ಯು.ಎಫ್‌.ಚಿ.ಯು) ಹಾಗು 
ನ್ಯಾಷನಲ್‌ ಆರ್ಗನೈಸೇಷನ್‌ ಆಫ್‌ ಬ್ಯಾಂಕ್‌ ಆಫೀಸರ್ಸ್‌ (ಎನ್‌.ಬಿ.ಓ) ಸಂಘಟನೆಗಳು 
ಪ್ರತಿಭಟನಾ ಧರಣಿ ನಡೆಸಿದುವು. ನಂತರ ರಾಜ್ಯ ಪಾಲ ಶ್ರೀ. ಟಿ.ಎನ್‌.ಚತುರ್ವೇದಿ 
ಅವರಿಗೆ ಮನವಿ ಸಲ್ಲಿಸಿದರು. 


7.3.07 ಸಂಸತ್ತಿನ ಆವರಣದ ಗಾಂಧಿ ಪ್ರತಿಮೆಯ ಮುಂದೆ ತೀರ್ಪಿನ 
ಅನ್ಯಾಯದ ವಿರುದ್ಧ ಒಂದು ಗಂಟೆಗೂ ಹೆಚ್ಚು ಕಾಲ ರಾಜ್ಯದ ಸಂಸದರು ಧರಣಿ 
ನಡೆಸಿದರು. ರಾಜ್ಯ ಸಂಸದರಲ್ಲಿ ಸರ್ವಶ್ರೀ ಮಾಜಿ ಪ್ರಧಾನಿ ಹೆಚ್‌.ಡಿ.ದೇವೇಗೌಡ, 
ಅನಂತಕುಮಾರ್‌, ಆರ್‌.ಎಲ್‌.ಜಾಲಪ್ತ ಬಸವನಗೌಡ ಪಾಟೀಲ್‌ ಯತ್ನಾಳ್‌, 
ಮಂಜುನಾಥ ಕುನ್ನೂರ್‌, ವಿಜಯ ಶಂಕರ್‌, ಶಿವಣ್ಣ, ತೇಜಸ್ವಿನಿ ಶ್ರೀ ರಮೇಶ್‌, 
ಎಸ್‌.ಮಲ್ಲಿಕಾರ್ಜುನಯ್ಯ, ಪ್ರಹ್ಲಾದ ಜೋಷಿ. ಸಿದ್ದೇಶ್ವರ, ಪಿ.ಸಿ.ಗದ್ದೀಗೌಡರ್‌, 
ಅನಂತಕುಮಾರ್‌ ಹೆಗ್ಗಡೆ. ರಾಜ್ಯಸಭಾ ಸದಸ್ಯರಾದ ಸರ್ವಶ್ರೀ ಬಿ.ಕೆ.ಹರಿಪ್ರಸಾದ್‌, 
ಪ್ರೇಮಾ ಕಾರ್ಯಪ್ಪ, ರಾಜೀವ್‌ ಚಂದ್ರಶೇಖರ್‌, ಕೆ.ಬಿ.ಶಾಣಪ್ಪ ಜನಾರ್ದನ 
ಪೂಜಾರಿ ಅವರು ಭಾಗವಹಿಸಿದ್ದರು. ಕೇಂದ್ರ ಸಚಿವರಾದ ಶ್ರೀ 
ಎಂ.ವಿ.ರಾಜಶೇಖರನ್‌, ಕೆ.ಎಚ್‌.ಮುನಿಯಪ್ಪ ಅವರು ಧರಣಿಯ ಸ್ಥಳಕ್ಕೆ ಬಂದು 
ಭೇಟಿಯಾಗಿ ಹೋದರು. ಮೈಸೂರು ಪವರ್‌ಲೂಂ ಸೀರೆ ತಯಾರಿಕರ ಸಂಘವು 
ಟೌನ್‌ಹಾಲ್‌ ಬಳಿ ಚರಕಾಗಳ ಸಹಿತ ಪ್ರತಿಭಟನೆ ಮಾಡಿತ್ತು. ರಾಜ್ಯ ಸರ್ಕಾರ, 
ಕೇಂದ್ರ ಸರ್ಕಾರ ಹಾಗೂ ರಕ್ಷಣಾ ಇಲಾಖಾ ನೌಕರರ ಸಮನ್ವಯ ಸಮಿತಿ 
ರಾಜಭವನ ಚಲೋ ಚಳುವಳಿ ನಡೆಸಿತು. 


ಕಾವೇರಿ: ಜಲವಿವಾದ - ಐತೀರ್ಹು - ಚಳುವಳಿಗಳು 1557 


ಇದಕ್ಕೆ ಹಿಂದಿನ ಭಾನುವಾರ (4.3.07)ರಂದು ಕರ್ನಾಟಕ ಕೈಗಾರಿಕಾ 
ಮತ್ತು ವಾಣಿಜ್ಯೋದ್ಯಮ ಕನ್ನಡ ಸಂಘಗಳ ಒಕ್ಕೂಟವು ಕಾವೇರಿ ತೀರ್ಪಿನಿಂದ 
ರಾಜ್ಯಕ್ಕೆ ಆಗಿರುವ ಅನ್ಯಾಯ ಪರಿಹಾರ ಚೆಂತನಾಸಭೆಯನ್ನು ಏರ್ಪಡಿಸಿತ್ತು 
ಐತೀರ್ಪು ಅವೈಜ್ಞಾನಿಕ ಮತ್ತು ತಮಿಳುನಾಡಿನ ಪರ ಏಕಪಕ್ಷೀಯ ಎಂಬ ಅಭಿಪ್ರಾಯ 
ಸಭೆಯಲ್ಲಿ ವ್ಯಕ್ತವಾಗಿತ್ತು. 


10.3.07-11.03.07 ಶ್ರೀರಂಗಪಟ್ಟಣದ ಬಳಿ ಬೆಂಗಳೂರು, ಮೈಸೂರು 
ಹೆದ್ದಾರಿಯಲ್ಲಿ ಅರ್ಧಗಂಟೆಗೂ ಹೆಚ್ಚುಕಾಲ ರಸ್ತೆ ತಡೆ ನಡೆಸಿ ಕುದುರೆ, ಕತ್ತೆಗಳನ್ನು 
ಸಹ ಕರೆತಂದು ಪ್ರತಿಭಟನೆ ನಡೆಸಲಾಗಿತ್ತು. ಶಾಸಕ ವಾಟಾಳ್‌ ನಾಗರಾಜ್‌ 
ನೇತೃತ್ವದಲ್ಲಿ ಪೌರಾಣಿಕ ವೇಷಧಾರಿ ಕಲಾವಿದರು ಬೆಂಗಳೂರಿನಲ್ಲಿ ಪ್ರತಿಭಟನೆ 
ನಡೆಸಿದರು. ರವೀಂದ್ರ ಕಲಾಕ್ಷೇತ್ರದ ಆವರಣದ ಬಿ.ವಿ.ಕಾರಂತ ಬಯಲುವೇದಿಕೆಯಲ್ಲಿ 
ರಂಗಭೂಮಿ ಕ್ರಿಯಾ ಸ ಬುತಿ. ಹಮ್ಮಿಕೊಂಡಿದ್ದ ಪ ಪ್ರತಿಭಟನಾ ಸಪ್ತಾಹದ ಸಮಾರೋಪ 
ಈ ದಿನ ನಡೆಯಿತು. ಜೊತೆಗೆ "ನಂಜಿನ ಮೆರವಣಿಗೆಯೂ ನಡೆಯಿತು. ಈ 
ಸಪ್ತಾಹದಲ್ಲಿ ಡಾ.ಕೆ.ಮರುಳಸಿದ್ದಪ್ಪ ಶ್ರೀ ಬರಗೂರು ರಾಮಚಂದ್ರಪ್ಪ, ಡಾ.ವಜಯ, 
ಶೀಮತಿ ಬಿ.ಜಯಶ್ರೀ, ಹಂಸಲೇಖ, ಶೀ ಜಿ.ಕೆ.ಗೋವಿಂದರಾವ್‌ ಮುಂತಾದವರು 
ಪಾಲ್ಗೊಂಡಿದ್ದರು. ಶ್ರೀ ಉದಯ ಜಾದೂಗಾರ್‌ ನೇತ್ಕ ೈತ್ವದ ಜಾದುಗಾರರು 
ಟೌನ್‌ಹಾಲ್‌ ೬ ಬಳಿ ಹಲವಾರು ಯಕ್ಷಿಣಿಗಾರರು ಯಕ್ಷಿಣಿ ಪ್ರದರ್ಶನದ ಮೂಲಕ 
ಪ್ರತಿಭಟನೆ ಮಾಡಿದರು. ಭಾರತ ಎಲೆಕ್ಟಾನಿಕ್‌ ನಿವೃತ್ತ ಉದ್ದೋಗಿಗಳ ಕ್ಷೇಮಾಭಿವೃದ್ಧಿ 
ಸಂಘದ ಸದಸ್ಯರೂ ಪ್ರತಿಭಟನೆ ನಡೆಸಿದರು. ಕನಕಮು ರ ತಾ. ph, 
ಬ ಮಹಾಮಂಡಳಿಯ ಸ ಸದಸ್ಯೆಯರು ಪ್ರತಿಭಟನಾ ಮೆರವಣಿಗೆ 
ನಡೆಸಿದರು. 


12.3.07 : ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ (ಕಾಸಿಯಾ)ದಿಂದ 
ಎಂ.ಜಿ.ರಸ್ತೆಯ ಗಾಂಧಿ ಪ್ರತಿಮೆ ಬಳಿ ಪ್ರದರ್ಶನ, ತುಮಕೂರು ರಸ್ತೆಯಲ್ಲಿ 
ಎಂ.ಇ.ಐ ಕನ್ನಡ ಹಿತರಕ್ಷಣಾ ಸಮಿತಿಯಿಂದ ಪ್ರತಿಭಟನೆ, ಅಖಿಲ ಕರ್ನಾಟಕ 
ಹಂದಿ ಜೋಗಿ ಸಂಘದಿಂದ ಮೈಸೂರು ಬ್ಯಾಂಕ್‌ ವೃತ್ತದಲ್ಲಿ ಖಾಲಿ ಕೊಡ 
ಪ್ರದರ್ಶನ, ಚಿಕ್ಕಪೇಟೆ ಕ್ಷೇತ್ರದ ಬಿಜೆಪಿ ಶಾಸಕ ಶ್ರೀ ಪಿ.ಸಿ.ಮೋಹನ್‌ ನೇತೃತ್ವದಲ್ಲಿ 
ನಾಗರಿಕರಿಂದ ನಗರದ ನಾನಾಭಾಗಗಳಲ್ಲಿ ಪಂಜಿನ ಮೆರವಣಿಗೆ, 
ಚಿಕ್ಕನಾಯಕನಹಳ್ಳಿಯಲ್ಲಿ ಕಾವೇರಿ ನೀರಾವರಿ ಹೋರಾಟ ಸಮಿತಿಯಿಂದ 3ನೇ 
ಹಂತದ ಮೋಟಾರ್‌ ಸೈಕಲ್‌ ರ್ಯಾಲಿ ನಡೆಯಿತು. 


1558 ಕರ್ನಾಟಕ ರೈತ ಚಳದಳಿ-ಸತ್ಯಿಗ್ಗಹಗಳು 


ಕನ್ನಡ ಗೆಳೆಯರ ಬಳಗ ಹಾಗೂ ಕಾರ್ಮಿಕ ಲೋಕ ಸಂಘದ ಆಶ್ರಯದಲ್ಲಿ 
ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ "ಕಾವೇರಿ ಅಂತಿಮ ತೀರ್ಪು ಮತ್ತು ಕರ್ನಾಟಕ 
ರೈತರ ಭವಿಷ್ಯ' ಎಂಬ ವಿಷಯದ ಮೇಲೆ ಸಂವಾದವನ್ನು ಏರ್ಪಡಿಸಲಾಗಿತ್ತು. 
ನೀರಾವರಿ ಇಲಾಖೆ ನಿವೃತ್ತ ಕಾರ್ಯದರ್ಶಿ ಕ್ಯಾ.ರಾಜಾರಾವ್‌ ಅವರು 
ಮಾತನಾಡುತ್ತ, ಬೆಂಗಳೂರು ನಗರದ ಕುಡಿಯುವ ನೀರಿನ ಉದ್ದೇಶಕ್ಕೆ 
ನ್ಯಾಯಮಂಡಳಿ ಮಹತ್ವ ಕೊಡಬೇಕಿತ್ತು. ನ್ಯಾಯ ಮಂಡಳಿ ತೀರ್ಪ್ಮ ಕಾವೇರಿ 
ನದಿ ನೀರು ಅವಲಂಬಿತ ಪ್ರದೇಶದ ಕೃಷಿ, ಕೈಗಾರಿಕೆ ಅಭಿವೃದ್ಧಿಗೂ ಮಾರಕವಾಗಲಿದೆ. 
ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡುವ ಆಧಿಕಾರ ಪ್ರಾಧಿಕಾರದ ಪಾಲಾಗುತ್ತದೆ. 
ಇದನ್ನು ನೋಡಿ ರಾಜ್ಯ ಕೈಕಟ್ಟಿ ಕುಳಿತುಕೊಳ್ಳುವ ಅಸಹಾಯಕ ಸನ್ನಿವೇಶ 
ನಿರ್ಮಾಣವಾಗುತ್ತದೆ. ತಮಿಳುನಾಡಿನ ಹಿತಕಾಯಲು ತೀರ್ಪಿನಲ್ಲಿ ಸಂಪೂರ್ಣವಾಗಿ 
ಆಸಕ್ತಿವಹಿಸಲಾಗಿದೆ, ಎಂದೆಲ್ಲ ನುಡಿದರು. 

13.3.07-14.3.07 : ಕರವೇ ವೇದಿಕೆಯ ಪ್ರವೀಣ್‌ ಶೆಟ್ಟಿ ಬಣದ 200ಕ್ಕೂ 
ಹೆಚ್ಚು ಮಂದಿ ಕಾರ್ಯಕರ್ತರು ನವದೆಹಲಿಯ ಜಂತರ್‌ಮಂತರ್‌ನಲ್ಲಿ ಧರಣಿ 
ನಡೆಸಿ ಪ್ರತಿಭಟನೆ ಮಾಡಿದರು. ಸಂಸದರು ಧರಣಿ ನಿರತರನ್ನು ಭೇಟಿಮಾಡಿ 
ಬೆಂಬಲ ವ್ಯಕ್ತಪಡಿಸಿದರು. 


ಬೆಂಗಳೂರು ನಗರದ ಟೂರಿಸ್ಟ್‌ ಟ್ಯಾಕ್ಸಿ ಮಾಲೀಕರ ಸಮಿತಿ ಸದಸ್ಯರು 
ಕಬ್ಬನ್‌ ಪಾರ್ಕ್‌ನಲ್ಲಿ ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಕೆಂಪೇಗೌಡ ಕೇಂದ್ರ 
ಸಮಿತಿ ಸದಸ್ಯರು ಪ್ರತಿಭಟನೆ ನಡೆಸಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು; 16.3.07: 
ಐತೀರ್ಪಿನ ವಿರುದ್ಧ ಮೈಸೂರಿನಲ್ಲಿ ಹೋರಾಟಗಾರರು ಚಂಡೆಮದ್ದಳೆ ಚಳುವಳಿ 
ನಡೆಸಿದರು; ಮೈಸೂರು ಕದಂಬ ಸೈನ್ಯದ ಸದಸ್ಯರು ಕಣ್ಣ ತೀರ್ಥದಿಂದ (ಶುಕ್ರವಾರ) 
ಮೈಸೂರು ಮೂಲಕ ತಲಕಾವೇರಿವರೆಗೆ ಜಾಥಾ ಹೊರಟರು. 


18.3.07 : (ಬಾನುವಾರ) ನ್ಯಾಂಯಾದಿಕರಣದ ಐತೀರ್ಪಿನ 
ಅಧಿಸೂಚನೆಯನ್ನು ಆದಷ್ಟು ಬೇಗ ಹೊರಡಿಸುವಂತೆ ಚೆನ್ನೈನಲ್ಲಿ ತಮಿಳುನಾಡು 
ಮಾಜಿ ಮುಖ್ಯಮಂತ್ರಿ ಶ್ರೀಮತಿ ಜಯಲಲಿತಾ ಅವರು ಈ ಭಾನುವಾರ 8 
ಗಂಟೆಕಾಲ ಉಪವಾಸವನ್ನು ತಮಿಳು ಕವಿ ತಿರುವಳ್ಳುವರ್‌ ಸ್ಮಾರಕದೆದುರು ಕುಳಿತು 
(ಬೆಳಿಗ್ಗೆ ಸು. 8.30 ರಿಂದ ಸಂಜೆ 5 ರವರೆಗೆ) ಆಚರಿಸಿದರು. ಇತ್ತ ಮಂಡ್ಯದಲ್ಲಿ 
ಇದೇದಿನ ಶ್ರೀಮತಿ ಜಯಲಲಿತಾ ಸತ್ಯಾಗ್ರಹಕ್ಕೆ ಪ್ರತಿಯಾಗಿ ರೈತ ಹಿತರಕ್ಷಣಾ 


ಕಾವೇರಿ: ಜಲವಿವಾದ - ಐತೀರ್ಪು" - ಚಳುವಳಿಗಳು 1559 


ಸಮಿತಿ ಅಢ್ಯಕ್ಷ ಶ್ರೀ ಜಿ.ಮಾದೇಗೌಡರ ನೇತೃತ್ವದಲ್ಲಿ ಸಿಲ್ಲರ್‌ ಜೂಬಿಲಿ ಪಾರ್ಕ್‌ನಲ್ಲಿ 
ಮಾಜಿ ಸಚಿವ ಶ್ರೀ ಆತ್ಮಾನಂದ, ಶೀ ಕೆ.ಎಸ್‌.ಪುಟ್ಟಣ್ಣಯ್ಯ ಸಹಿತವಾಗಿ ಬೆಳಗ್ಗೆ 8 
. ರಿಂದ 4 ರವರೆಗೆ ಮಂಡ್ಕಜಿಲ್ಲೆಯ ರೈತರೂ ಉಪವಾಸ ನಡೆಸಿದರು. ಶ್ರೀರಂಗಪಟ್ಟಣ, 
ಕೆ.ಆರ್‌.ಪೇಟೆ, ಭಾರತೀನಗರ ಮದ್ದೂರು ಮಲ್ಲನಾಯಕನ ಕಟ್ಟೆ ಕಡೆಯೂ ರೈತರು 
ನಿರಶನ ಕೈಗೊಂಡರು. ಇಂಡವಾಳು, ಪಾಂಡವಪುರದಲ್ಲಿ ರಸ್ತೆ ರೈಲು ತಡೆಗಳು 
ಆದುವು. 


ಶ್ರೀಮತಿ ಜಯಲಲಿತಾ ಉಪವಾಸ ಸತ್ಯಾಗ್ರಹವನ್ನು ವಿರೋಧಿಸಿ 
ಬೆಂಗಳೂರಿನಲ್ಲಿ ಶಾಸಕ ಶ್ರೀ ವಾಟಾಳ್‌ ನಾಗರಾಜ್‌ ನೇತೃತ್ವದಲ್ಲಿ ಕನ್ನಡಪರ 
ಸಂಘಟನೆಗಳು ಪ್ರತಿಭಟನೆ ನಡೆಸಿದುವು; ರಾಜಭವನ ಸಮೀಪದಲ್ಲಿ ನಡೆಸಿದ 
ನಡುಬೀದಿ ಸತ್ಯಾಗ್ರಹದಲ್ಲಿ ಶ್ರೀ ವಾಟಾಳ್‌ ನಾಗರಾಜ್‌ ಅವರನ್ನು ಪೋಲಿಸರು 
ಬಂಧಿಸಿ ನಂತರ ಬಿಡುಗಡೆ ಮಾಡಿದರು. ಸಂಯುಕ್ತ ಜನತಾದಳದ ಸದಸ್ಯರು. 
ಶ್ರೀಮತಿ ಜಯಲಲಿತಾ ವಿರುದ್ಧ ಶ್ರೀ. ಬಿ.ಸೋಮಶೇಖರ್‌ ನೇತೃತ್ವದಲ್ಲಿ ಗಾಂಧಿ 
ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದರು; 20.3.07 : ಸಂಜಯಗಾಂಧಿ ನಗರದ 
ಕೊಳಚೆ ನಿವಾಸಿಗಳ ಅಭಿವೃದ್ಧಿ ಸಂಘದವರು ಐತೀರ್ಪು ವಿರೋಧಿಸಿ ಪ್ರತಿಭಟನೆ 
ನಡೆಸಿದರು. (22.3.07) : ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮ 
ಕನ್ನಡ ಸಂಘಗಳ ಒಕ್ಕೊಟ ಮತ್ತು ಕನ್ನಡವೇದಿಕೆಯು ಐತೀರ್ಪನ್ನು ತಿರಸ್ಕರಿಸುವಂತೆ 
ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದುವು; ಐತೀರ್ಪು ವಿರೋಧಿಸಿ ವಿವಿಧ 
ಸಂಘಟನೆಗಳ ಕಾರ್ಯಕರ್ತರು ಮೇ 4 ರಂದು ದೆಹಲಿ ಚಲೋ ಚಳುವಳಿ 
ನಡೆಸಲಿರುವ ಬಗ್ಗೆ ರಾಜ್ಯ ರೈತ ಸಂಘದ ಪ್ರಧಾನ ಸಂಚಾಲಕ ಶ್ರೀ ಕೋಡಿಹಳ್ಳಿ 
ಚಂದನೇಖರ್‌ ಹೇಳಿ, ಏಪ್ರಿಲ್‌ 26 ರಿಂದ ಕಾರ್ಯಕರ್ತರು ಟಿಕೆಟ್‌ರಹಿತ ಪ್ರಯಾಣದ 
ಮೂಲಕ ದೆಹಲಿಗೆ ತೆರಳುವ ಬಗ್ಗೆ ತಿಳಿಸಿದರು. 


24.3.2007 : ಯಶವಂತಪುರದ ಶ್ರೀ ಅಯ್ಯಪ್ಪಸ್ಥಾಮಿ ದೇವಾಲಯ 
ಟ್ರಸ್ಟ್‌ ಸದಸ್ಯರು ಪ್ರತಿಭಟನೆ ನಡೆಸಿದರು. 29.3.2007 ರಂದು ಮಂಡ್ಯಕ್ಕೆ ಕರವೇ 
ಸಂಘಟಿಸಿದ ಕಾವೇರಿ ರಥಯಾತ್ರೆ ಆಗಮಿಸಿತು. ಆಗ ಸಿಲ್ಲರ್‌ ಜೂಬಿಲಿ ಪಾರ್ಕನಲ್ಲಿ 
ಬೃಹತ್‌ ಸಮಾವೇಶದಲ್ಲಿ ರಾಜ್ಯಾಧ್ಯಕ್ಷ ಶೀ ನಾರಾಯಣಗೌಡ ಅವರು ಮಾತನಾಡಿ 
ಮೇ 10 ರೊಳಗೆ ಸಂಸದರ ರಾಜೀನಾಮೆ ಬಯಸಿದರು, ಕಾವೇರಿ ಚಳುವಳಿಯಲ್ಲಿ 
ಸಕ್ರಿಯವಾಗಿ ಪಾಲ್ಗೊಳ್ಳಲು ಕರೆ ನೀಡಿದರು. 


1560 ಕರ್ನಾಟಕ ರೈತ ಚಳವಳಿ-ಸತ್ಯಾಗಹಗಳು 


14.4.07 ರಂದು ರೈತ ಹೋರಾಟ ಸಮಿತಿ ಅಧ್ಯಕ್ಷ ಮಾಜಿ ಸಂಸದ ಶ್ರೀ 
ಜಿ.ಮಾದೇಗೌಡರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಐತೀರ್ಪನ್ನು ತಿರಸ್ಕರಿಸಿ 
ಮಾತುಕತೆಯ ಮೂಲಕ ಸಮಸ್ಯೆಯ ಪರಿಹಾರಕ್ಕೆ ಮುಂದಾಗದಿದ್ದರೆ ಕಾವೇರಿಗೆ 
ಬಿದ್ದು ಆತ್ಮಾರ್ಪಣೆ ಮಾಡಿಕೊಳ್ಳುವುದಾಗಿ ಘೋಷಿಸಿದರು. 


15.4.07 : ನ್ಯಾಯಮಂಡಳಿ ಐತೀರ್ಪನ್ನು ಕೇಂದ್ರ ಸರ್ಕಾರ 
ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ವೀರಶೈವ ಮತ್ತು ಲಿಂಗಾಯತ 
ಸಮಾಜದ ಸಂಸ್ಥೆಗಳ ಸಹಯೋಗದಲ್ಲಿ ಬಸವ ಬಳಗವು ನಗರದ ಹೈ ಗ್ರೌಂಡ್ಸ್‌ನ 
ಬಸವೇಶ್ವರ ಪ್ರತಿಮೆ ಮುಂದೆ ಪ್ರತಿಭಟನೆ ನಡೆಸುವ ಬಗ್ಗೆ ಘೋಷಿಸಿತು. 


17.407 : ದಿಲ್ಲಿಯಲ್ಲಿ ಕಾವೇರಿ-ಕೃಷ್ಣಾ ಹೋರಾಟ ಸಮಿತಿ, ರಾಜ್ಯ ರೈತ 
ಸಂಘ, ಕರವೇ ಇತ್ಯಾದಿ ಸಂಘಟನೆಗಳಿಂದ ಬಂದ ಸುಮಾರು 20 ಸಾವಿರ 
(ದಿಲ್ಲಿ ಪೋಲೀಸರಿಂದ ಬಂಧನ ಸರ್ಟಿಫಿಕೇಟ್‌ನ ರೀತ್ಯಾ) ಕಾರ್ಯಕರ್ತರಿಂದ 
ಜಂತರ್‌ ಮಂತರ್‌ನಲ್ಲಿ ಧರಣಿ, ಸಂಸತ್‌ ಭವನ ಮುತ್ತಿಗೆಗೆ ಸಾಗುವ ಯತ್ನದಲ್ಲಿ 
ಬಂಧನ - ಬಿಡುಗಡೆ ನಡೆದುವು; ಬೆಂಗಳೂರಿನಲ್ಲಿ ರಾಜಭವನದ ಮುತಿಗೆ 
ಗೆಳಿಸಿದ ಶಾಸಕ ಶ್ರೀ ವಾಟಾಳ್‌ ನಾಗರಾಜ್‌, ಶೀ ಸಾ.ರಾ.ಗೋವಿಂದು ಸೇರಿದಂತೆ 
ನೂರಾರು ಕಾರ್ಯಕರ್ತರ ಬಂಧನ ಬಿಡುಗಡೆ, ಮಂಡ್ಯ ಜಿಲ್ಲೆಯಲ್ಲಿ ಫೆಬ್ರುವರಿ 
5 ರಿಂದ ಸತತವಾಗಿ ನಡೆದ ಮೂರು ತಿಂಗಳ ಕಾಲದ ಐತೀರ್ಪು ವಿರುದ್ಧದ 
ಚಳುವಳಿಯ ತಾತ್ಕಾಲಿಕ ಸ್ಥಗಿತದ ಬಗ್ಗೆ ಹೋರಾಟ ಸಮಿತಿಯ ಅಧ್ಯಕ್ಷ 
ಶೀ.ಜಿ.ಮಾದೇಗೌಡರಿಂದ ಪ್ರಕಟನೆ ಆಯಿತು. 


18.5.07 : ಜೂನ್‌ 10 ರಂದು ರಾಜ್ಯಾದ್ಯಂತ ರೈಲು ತಡೆ ಚಳುವಳಿ 
ನಡೆಸಲಿರುವ ಬಗ್ಗೆ ಗಡಿ ಹೋರಾಟ ಸಮಿತಿಯ ಹೇಳಿಕೆ, ಜೂನ್‌ 27 ರಂದು 
ದೆಹಲಿಯಲ್ಲಿ ಸತ್ಯಾಗ್ರಹ ನಡೆಸಿ ಪ್ರಧಾನಿಯವರಿಗೆ ಆಗಿರುವ ಅನ್ಯಾಯದ ಮನವರಿಕೆ 
ಮಾಡುವಿಕೆ ಬಗ್ಗೆ ಶಾಸಕ ವಾಟಾಳ್‌ ನಾಗರಾಜ್‌ ಅವರಿಂದ ಹೇಳಿಕೆ. ಹೀಗೆಲ್ಲ 
ಪ್ರತಿಭಟನೆಗಳ ಆಯಾಮಗಳು ತೋರಿಕೊಂಡವು. 


ಪ್ರತಿಕ್ರಿಯೆಗಳು : ರೈತರ ಸಂಕಷ್ಟದ ದನಿಗಳಿಗೆ, ದುಡಿಮೆಯ ಸ್ವರಗಳಿಗೆ 
ಇಡೀ ನಾಡು ಕೊರಳಾದ ಪರಿ ಮುಂದಿನಂತಿದೆ. ಮುಖ್ಯಮಂತ್ರಿ ಶ್ರೀ 
ಎಚ್‌.ಡಿ.ಕುಮಾರ್‌ಸ್ಟಾಮಿ: ರಾಜ್ಯದ ಹಿತಾಸಕ್ತಿ ಕಾಪಾಡುತ್ತೇವೆ. ಸರ್ವಪಕ್ಷ ಸಭೆ 
ನಡೆಸಿ, ತಜ್ಞರ ವರದಿ ಪಡೆದು ತೀರ್ಪಿನ ಬಗ್ಗೆ ಹೇಳುವೆ; ಉಪಮುಖ್ಯಮಂತ್ರಿ 


ಕಾವೇರಿ: ಜಲವಿವಾದ - ಐತೀರ್ಷ್ಹ - ಚಳುವಳಿಗಳು 1561 


ಶ್ರೀ. ಬಿ.ಎಸ್‌.ಯಡಿಯೂರಪ್ಪ; ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ರಾಜ್ಯದ ನೆಲ- 
ಜಲ ರಕ್ಷಿಸುವಲ್ಲಿ ರಾಜಿ ಸಾಧ್ಯವಿಲ್ಲ ಸಚಿವ ಎಂ.ಪಿ ಪ್ರಕಾಶ್‌ : ರಾಜ್ಯದ ಹಿತಾಸಕ್ತಿ 
ಬಲಿ ಆಗಬಾರು. ನ್ಯಾಯ ಪಡೆಯಬೇಕಾಗಿದೆ; ಮಾಜಿ ಮುಖ್ಯಮಂತ್ರಿ ಶೀ 
ಧರ್ಮಸಿಂಗ್‌: ತೀರ್ಪಿನಿಂದ ಆಘಾತ ಆಗಿದೆ. ಪುನರ್‌ ಪರಿಶೀಲನಾ 
ಅರ್ಜಿಸಲ್ಲಿಸೋಣ; ತಮಿಳುನಾಡು ಮುಖ್ಯಮಂತ್ರಿ ನ್ಯಾಯಾಧಿಕರಣದ ತೀರ್ಪನ್ನು 
ಕರ್ನಾಟಕ ಜಾರಿಗೆ ತರುವ ವಿಶ್ವಾಸ ನನ್ನದು. 


ಹೋರಾಟಕ್ಕೆ ಸಿದ್ದವೆಂದ ವಿಷ್ಣುವರ್ಧನ್‌ : ನನಗೆ ತೀರ್ಪಿನಿಂದ ತುಂಬಾ 
ನೋವಾಗಿದೆ ಇದು ಅಕ್ಕಪಕ್ಕದ ರೈತರು ಮಾತಾಡಿಕೊಂಡು ಇತ್ಯರ್ಥ 
ಮಾಡಿಕೊಳ್ಳುವಂಥ ವಿಷಯ. ನೀರಿದ್ದಾಗ ಹಂಚಿಕೊಂಡಿದ್ದೇವೆ. ಕನ್ನಡಿಗರ ಜೊತೆ 
ನಾನಿದ್ದೇನೆ. ಒಳ್ಳೆಯ ಹೋರಾಟಕ್ಕೆ ನನ್ನನ್ನು ಬಳಸಿಕೊಳ್ಳಿ; ಅಂಬರೀಷ್‌: ಅಂತಿಮ 
ತೀರ್ಪು ರಾಜ್ಯದ ರೈತರಿಗೆ ಸಮಾಧಾನ ತಂದಿಲ್ಲ. ನ್ಯಾಯಕ್ಕಾಗಿ ಹೋರಾಟ 
ನಡೆಸೋಣ; ಶಿವರಾಜಕುಮಾರ್‌; ನೋವಾಗುವಂಥ ತೀರ್ಪು ಬಂದಿದೆ. ಕನ್ನಡಿಗರು 
ಸಿಟ್ಟಾಗಿದ್ದಾರೆ. ಶಾಂತಿಯುತ ಹೋರಾಟಕ್ಕೆ ನನ್ನ ಮತ್ತು ಚಿತ್ರರಂಗದ ಎಲ್ಲರ 
ಪೂರ್ಣ ಬೆಂಬಲವಿದೆ; ಅನಂತನಾಗ್‌; 1892ರಿಂದ ಆಗುತ್ತಿರುವ ಅನ್ಯಾಯ 
ಮುಂದುವರಿದಿದೆ. ತೀರ್ಪು ಒಪ್ಪಿಕೊಳ್ಳುವ ಪ್ರಶ್ನೆಯೇ ಇಲ್ಲ; ದ್ವಾರಕೀಶ್‌: ನ್ಯಾಯ 
ಒಬ್ಬರ ಪರವಾಗಿದೆ. ಜಲದ ಹಕ್ಕಿನ ಹೋರಾಟದಲ್ಲಿ ಚಿತ್ರೋದ್ಯಮದ ಎಲ್ಲರೂ 
ಭಾಗಿಯಾಗಬೇಕು; ದೇವರಾಜ್‌; ರೈತರಿಗೆ ಆಗುವ ಅನ್ಯಾಯ ಸಹಿಸುವುದಿಲ್ಲ. 
ಗಿರೀಶ್‌ ಕಾರ್ನಾಡ್‌: ಕಾವೇರಿ ನಾಯ ಮಂಡಳಿ ತೀರ್ಪನ್ನು ಕರ್ನಾಟಕ ಸರ್ಕಾರ, 
ಪಾಲಿಸಬೇಕು. ಪಾಲಿಸದಿಬ್ದರೆ ನ್ಯಾಯ ಮಂಡಳಿ ಎಂದು ಅದನ್ನು ಏಕೆ ಕರೆಯಬೇಕು, 
ಯು.ಆರ್‌.ಅನಂತಮೂರ್ತಿ: ತೀರ್ಪು ನ್ಯಾಯಯುತವಲ್ಲ. ಪಾಲಿಸುವ ಅಗತ್ಯವಿಲ್ಲ. 
ಕಾರ್ನಾಡ್‌ ಹೇಳಿಕೆ ಸರಿಇಲ್ಲ. ವಾಟಾಳ್‌ ನಾಗರಾಜ್‌; ಹೆತ್ತವಳಿಗೆ ಹೆರಿಗೆ ಕಷ್ಟ 
ಗೊತ್ತು. ಕಾರ್ನಾಡ್‌ರಿಗೆ ನದಿ, ರೈತರು, ಜನಪರ ಸಮಸ್ಯೆಗಳ ಅರಿವು ಇಲ್ಲವೇ 
ಇಲ್ಲ. 


ರಾಜಕುಮಾರ್‌ ಅಭಿಮಾನಿಗಳ ಸಂಪದ ಅಧ್ಯಕ್ಷ ಶ್ರೀ ಸಾ.ರಾ.ಗೋವಿಂದು: 
ಕಾರ್ನಾಡರು ಏನೋ ಹೇಳಿ ನಮ್ಮ ರೈತರನ್ನು ಹರಾಜು ಹಾಕುತ್ತಿದ್ದಾರೆ. ಪ್ರತಿಪಕ್ಷದ 
ನಾಯಕ ಎಚ್‌.ಕೆ.ಪಾಟೇಲ್‌; ಕಾವೇರಿ ಅಚ್ಚುಕಟ್ಟು ಪ್ರದೇಶದ ರೈತರಲ್ಲಿ ಧೈರ್ಯ 
ತುಂಬಬೇಕು ಎಂದಿದ್ದಾರೆ. 


1562 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ರಾಜ್ಯದ ವಿಧಾನ ಸಭೆಯಲ್ಲಿ ವಿವಿಧ ಪಕ್ಷಗಳ ಶಾಸಕರು ನ್ಯಾಯಾಧಿಕರಣದ 
ತೀರ್ಪು ರಾಜ್ಯದ ರೈತರಪಾಲಿಗೆ ಘೋರ ಅನ್ಯಾಯ. ಕನ್ನಡಿಗರ ತಲೆಯ ಮೇಲೆ 
ಚಪ್ಪಡಿ ಎಳೆದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು (5.2.07) ವಾಟಾಳ್‌ ನಾಗರಾಜ್‌ 
ಅವರು ನ್ಯಾಯಾಧಿಕರಣವು ತಮಿಳು ನಾಡಿನ ಏಜಂಟರಂತೆ ವರ್ತಿಸಿದೆ, ಎಂದು 
ಹೇಳಿ ತೀರ್ಪಿನ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶಿಸಿದರು; ಪ್ರತಿಪಕ್ಷ ನಾಯಕ 
ಧರ್ಮಸಿಂಗ್‌ ಅವರು: ನ್ಯಾಯಾಧಿಕರಣ ತಮಿಳುನಾಡು ಮನವಿಗೆ ಹೆಚ್ಚು ಬಾಗಿದೆ, 
ಎಂದರೆ ತಮಿಳುನಾಡು ದೊಡ್ಡಮಟ್ಟದಲ್ಲಿ ಲಾಬಿ ನಡೆಸಿದ್ದು ನ್ಯಾಯಾಧಿಕರಣ 
ಅದಕ್ಕೆ ಮಣಿದಿರುವ ಸಾಧ್ಯತೆ ಇದೆ; ಮಲ್ಲಿಕಾರ್ಜುನ ಖರ್ಗೆ, ತೀರ್ಪಿನಿಂದ 
ಕರ್ನಾಟಕಕ್ಕೆ ತೊಂದರೆ ಆಗಿದೆ. ಸಚಿವ ಶ್ರೀ. ಕೆ.ಎಸ್‌.ಈಶ್ವರಪ್ಪ 12 ಟಿ.ಎಂ.ಸಿ 
ನೀರು ಹೆಚ್ಚಿಗೆ ಬಿಡಬೇಕೆನ್ನುವ ಈ ತೀರ್ಪು ರಾಜ್ಯದ ಪಾಲಿಗೆ ಅನ್ಯಾಯ. ಶ್ರೀ 
ಧ್ರುವನಾರಾಯಣ : ನಮ್ಮ ಭಾಗದಲ್ಲಿ ಬೆಳೆ ಪ್ರದೇಶದ ವಿಸ್ತರಣೆಯ ರೈತರ ಆಸೆಗೆ 
ಕೊಡಲಿ ಪೆಟ್ಟು ಬಿದ್ದು, ತೀರ್ಪಿನಿಂದ ನಮಗೆ ಅನ್ಯಾಯವಾಗಿದೆ; ಶೀ ಸಿದ್ದರಾಮಯ್ಯ; 
ಬ್ರಿಟಿಷರ ಕಾಲದಿಂದಲೂ ಕನ್ನಡಿಗರಿಗೆ ಕಾವೇರಿ ನೀರಿನ ಹಂಚಿಕೆ ವಿಚಾರದಲ್ಲಿ 
ಅನ್ಯಾಯ ಆಗುತ್ತ ಬಂದಿದೆ. ಇನ್ನು ಅದನ್ನು ಸಹಿಸಲು ಸಾಧ್ಯವಿಲ್ಲ; ಶ್ರೀ ಜಿ.ವಿ. 
ಶ್ರೀರಾಮರೆಡ್ಡಿ; ಸಂಕಷ್ಟದ ಸಮಯದಲ್ಲಿ ಏನು ಮಾಡಬೆಕು ಎಂಬುದರ ಬಗ್ಗೆ 
ತೀರ್ಪು ಹೇಳಿಲ್ಲ. ಸರ್ಕಾರ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು; ಶ್ರೀ 
ಪಿ.ಜೆ.ಆರ್‌.ಸಿಂಧ್ಯಾ; ನ್ಯಾಯಾಧಿಕರಣದ ನ್ಯಾಯಾಧೀಶರಲ್ಲಿಯೇ ಒಮ್ಮತ 
ಇರಲಿಲ್ಲವಾಗಿ, ತೀರ್ಪನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕಿದೆ; ಶ್ರೀ ಕೃಷ್ಣ ಬೈರೇಗೌಡ, 
ರಾಜ್ಯಕ್ಕೆ ತೀರ್ಪಿನಿಂದ ಗರ ಬಡಿದಂತಾಗಿದೆ. ತೀರ್ಪನ್ನು ತಿರಸ್ಕರಿಸಬೇಕು; 
ಜೆ.ಸಿ.ಮಧುಸ್ಸಾಮಿ; ಕೃಷಿಭೂಮಿಯನ್ನು ಹೆಚ್ಚಿಸುವ (ಹೇಮಾವತಿ, ಕಬಿನಿ) ನಾಡಿನ 
ರೈತರ ನಿರೀಕ್ಷೆಗೆ ಪೆಟ್ಟು ಬಿದ್ದಿದೆ. ಸಣ್ಣ ನೀರಾವರಿಗೆ ಅವಕಾಶ ಮೊಟಕುಗೊಂಡಿದೆ. 
ಸರ್ಕಾರ ತಕ್ಷಣ ಪುನರ್‌ ಪರಿಶೀಲನಾ ಅರ್ಜಿ ಸಲ್ಲಿಸಬೇಕು; ತೀರ್ಪಿನ ಸಾಧಕ 
ಬಾಧಕಗಳ ಬಗ್ಗೆ ಚರ್ಚಿಸಿ ಒಮ್ಮತವಾಗಿ ನಿರ್ಣಯಿಸಲು 6.2.07 ರಂದು 
ಮಂಗಳವಾರ ಸಂಜೆ ಸರ್ವಪಕ್ಷ ಸಭೆಯನ್ನು ಕರೆಯುವ ಬಗ್ಗೆ ಪುನರ್‌ ಪರಿಶೀಲನಾ 
ಅರ್ಜಿಸಲು ನ್ಯಾಯಾಧಿಕರಣಕ್ಕೆ ಪತ್ರ ರವಾನಿಸುವ ಬಗ್ಗೆ ಶ್ರೀ.ಬಿ.ಎಸ್‌.ಯಡಿಯೂರಪ್ಪ 
ತಿಳಿಸಿದರು. 


ಮಾಜಿ ಸಚಿವ ಶ್ರೀ.ಎಚ್‌.ಎನ್‌.ನಂಜೇಗೌಡ; ಪುನರ್‌ ಪರಿಶೀಲನಾ ಅರ್ಜಿ 
ಸಲ್ಲಿಸುವುದೇ ರಾಜ್ಯದ ಮೊದಲ ಹೆಜ್ಜೆ ಆಗಲಿ. ಆ ಅರ್ಜಿ ಮಾನ್ಯವಾಗದಿದ್ದರೆ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1563 


ಸುಪ್ರೀಂ ಕೋರ್ಟ್‌ಗೆ ಹೋಗಬಹುದು. ನೀರು ಹಂಚಿಕೆಯಲ್ಲಿ ನ್ಯಾಯಾಧಿಕರಣ 
ಸರಿಯಾದ ಮಾನದಂಡ ಅನುಸರಿಸಿಲ್ಲ ಅಂತರ್ಜಲ ನೀರಿನ ಪ್ರಮಾಣವನ್ನು 
ಲೆಕ್ಕಕ್ಕೆ ವಾಸವವಾಗಿ ತೆಗೆದುಕೊಳ್ಳಬೇಕು. ಕರ್ನಾಟಕದಿಂದ ತಮಿಳುನಾಡಿಗೆ ನೀರು 
ಬಿಡುಗಡೆ ಮಾಡಲು ವೇಳಾಪಟ್ಟಿ ನಿಗದಿ ಮಾಡಿರುವುದು, ಸಕಾಲದಲ್ಲಿ ನೀರು 
ಲಭ್ಯವಿಲ್ಲದಿದ್ದಾಗ ರೈತರಿಗೆ ತೊಂದರೆ ಜಲಾನಯನ ಪ್ರದೇಶದಲ್ಲಿ ಸೂಕ್ತಸ್ಥಳದಲ್ಲಿ 
ಕರ್ನಾಟಕವು ಜಲಾಶಯವನ್ನು ನಿರ್ಮಿಸುವ ಅವಕಾಶವಿರುವಲ್ಲಿ ಅದನ್ನು ಬಳಸಿ 
ನೀರಿನ ಸಂಗ್ರಹಣೆ ಮಾಡಿಕೊಳ್ಳಬೇಕು. 


ವಿಧಾನ ಪರಿಷತ್‌ ಸದಸ್ಯ ಶ್ರೀ ಕೆ.ಟಿ. ಶ್ರೀಕಂಠೇಗೌಡ: ನಮ್ಮ ಅಣೆಕಟ್ಟೆ 
ನೀರನ್ನು ಸಂರಕ್ಷಿಸುವುದು ತಮಿಳುನಾಡನ್ನು ಸಾಕುವುದಕ್ಕಲ್ಲ. ನಮ್ಮ ಜನರ ಹೋರಾಟ 
ಕೇಂದಕ್ಕೆ ಎಚ್ಚರ ನೀಡುವಂತಿದೆ; ಎನ್‌.ಮಂಜುನಾಥ್‌: ಪಕ್ಷ ಭೇದ ಮರೆತು 
ಕಾನೂನು ಮತ್ತು ರಾಜಕೀಯ ಹೋರಾಟವನ್ನು ರೂಪಿಸಬೇಕು, ಮೇಲ್ಮನವಸಲ್ಲಿಕೆ 
ಮುನ್ನ ಸರ್ವಪಕ್ಷಗಳ ಸಭೆ ಕರೆದು ಸಮಾಲೋಚನೆ ನಡೆಸಬೇಕು; 


ಪ್ರೊ ಬಿ.ಕೆ. ಚಂದ್ರಶೇಖರ್‌: ತಮಿಳುನಾಡೂ ನೀರಿಕ್ಷಿಸದಿದ್ದ ಭಾರಿ 
ಉದಾರತೆಯನ್ನು ಅದಕ್ಕೆ ನ್ಯಾಯಾಧಿಕರಣ ತೋರಿದೆ; "ಮುಖ್ಯಮಂತ್ರಿ' ಚಂದ್ರು 
: ಕಾನೂನು ಮತ್ತು ರಾಜಕೀಯವಾಗಿ ತಮಿಳರ ಲಾಬಿ ಕೇಂದ್ರದಲ್ಲಿ ಚೆನ್ನಾಗಿರುವ 
ಕಾರಣವೆ ಈ ರೀತಿಂರು ಐತೀರ್ಪು ಬರಲು ಕೇಂದ್ರ ಸರ್ಕಾರವೂ ಕಾರಣ; 
ಜಿ.ಮಾದೇಗೌಡ : ಕಾಬೇರಿ ತೀರದ ನಮ್ಮ ರೈತರ ಭವಿಷ್ಯ ನಿರ್ಧರಿಸುವ ತೀರ್ಪು, 
ಇದಾಗಿದ್ದು ರೈತರ ಬದುಕು ಹಸನಾಗಿಸುತ್ತದೆ ಎಂಬ ನಿರೀಕ್ಷೆ ಸುಳ್ಳಾಗಿದೆ; 
ಡಾ.ಚಂದ್ರಶೇಖರ್‌ ಕಂಬಾರ : ಯಾವೂತ್ತು ರಾಜ್ಯದ ಪರ ನ್ಯಾಯ ಬರಲಿಲ್ಲ 
ಅಂದರೆ ನಾವು, ಸರಿಯಾಗಿ ವಾದಿಸುತ್ತಿಲ್ಲವೇನೋ ಎಂದೆನಿಸುತ್ತದೆ. ಕಾನೂನು 
ಸಮರ ಸಾಗಬೇಕು. 


ಡಾ.ಜಿ.ಎಸ್‌. ಶಿವರುದ್ರಪ್ಪ : ಇಲ್ಲಿ ರಾಜಕಾರಣದ ಕೈ ಮೇಲಾಗಿ ತಮಿಳು 
ಪರ ತೀರ್ಪು ಬಂದಿದೆ; ಡಾ॥ ಎಂ.ಚಿದಾನಂದ ಮೂರ್ತಿ : ರಾಜ್ಯಕ್ಕೆ ಹಾನಿ 
ಉಂಟು ಮಾಡುವ ಈ ತೀರ್ಪು ಇದಾಗಿದ್ದು ಶಾಂತಿಯಿಂದಲೇ ಪ್ರತಿಭಟಿಸಬೇಕಿದೆ; 
ಡಾ॥.ಸಾ.ಶಿ.ಮರುಳಯ್ಯ : ಕಾವೇರಿ ನ್ಯಾಯ ಮಂಡಳಿಯಿಂದ ರಾಜ್ಯಕ್ಕೆ ಬಹಳ 
ಅನ್ಯಾಯವಾಗಿ ರಾಜ್ಯವು ಸದಾ ಶೋಷಣೆಗೀಡಾಗಿದೆ. 


1564 ಕರ್ನಾಟಕ ದೈತ ಚಳವಳಿ-ಸತ್ಯಾಗ್ಲಹಗಳು 


ಸಂಪಾದಕೀಯ : ಕಾವೇರಿ ನ್ಯಾಯಾಧಿಕರಣ ಪ್ರಕಟಿಸಿರುವ ಅಂತಿಮ 
ತೀರ್ಪಿನಲ್ಲಿಯೂ 2 ಶತಮಾನಗಳಿಂದ ಆದ ಅನ್ಯಾಯ ಅನುಭವಿಸಿಯೂ 
ನ್ಯಾಯಸಿಕ್ಕಿಲ್ಲ. ಈ 2 ಶತಮಾನಗಳಲ್ಲಿ ತಮಿಳುನಾಡಿನ ಕಾವೇರಿ ಸೀಮೆಯಲ್ಲಿ 
30 ಲಕ್ಷ ಎಕರೆಗಳನ್ನು ಭೂಮಿಯನ್ನು ನೀರಾವರಿಗೊಳಪಡಿಸಿದೆ. ಅದರ ರಕ್ಷಣೆ 
ಹೇಗೆ ಎಂಬುದನ್ನು ಅಯೋಗಕ್ಕೆ ದೊಡ್ಡ ಪ್ರಶ್ನೆ ಆಯಿತು. ಹಾಗೆಯೆ ಕರ್ನಾಟಕದ 
ಕಾವೇರಿ ಸೀಮೆಯಲ್ಲಿರುವ ಚಾಮರಾಜನಗರ, ಗುಂಡ್ಲುಪೇಟೆ, ಹುಣಸೂರು, ಟಿ. 
ನರಸೀಪರ ಪ್ರದೇಶಗಳಲ್ಲಿ ಭೂಮಿ ಬೆಂಗಾಡಾಗಿರುವುದು ಅಯೋಗದ 
ಅಧ್ಯಯನಕಾರರಿಗೆ ಗಮನಕ್ಕೆ ಬರಲಿಲ್ಲ. ಅಂತಿಮ ತೀರ್ಪು ತಮಿಳುನಾಡಿನ 
ನೀರಾವರಿ ಹಿತದರಕ್ಷಣೆಗೆ ಮಾತ್ರ. ಕರ್ನಾಟಕದ ಕಾವೇರಿ ನೀರಾವರಿ ಪ್ರದೇಶವನ್ನು 
18 ಲಕ್ಷ ಎಕರೆಗೆ ತೀರ್ಪಿನ ಅನೇಕ ಅಂಶಗಳನ್ನು ಸುಪ್ರೀಮ್‌ ಕೋರ್ಟ್‌ನಲ್ಲಿ 
ಪ್ರಶ್ನಿಸುವುದು ಸಾಧ್ಯ ( ಕನ್ನಡಪ್ರಭ 6.20.07); 


ಹಿರಿಯ ವಕೀಲ ನಾರಿಮನ್‌: ನ್ಯಾಯಾಧಿಕರಣವು, ಜೂನ್‌ ಸೆಪ್ಪೆಂಬರ್‌ 
ಅವಧಿಯಲ್ಲಿ ಕರ್ನಾಟಕದ ಮೇಲೆ ನೀರು ಬಿಡುಗಡೆಯ ಭಾರ ಹೊರಿಸಿರುವ 
ಬಹಳ ದುಬಾರಿಯಾದದ್ದು; ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್‌: ಈ 
ಐತೀರ್ಪು ರಾಜ್ಯಪಾಲಿಗೆ ನಿರಾಶೆ ಹಾಗು ಕಳವಳ ಉಂಟುಮಾಡಿದೆ. ರಾಜ್ಯದ 
ರೈತರ ಹಿತಾಸಕ್ತಿಗೆ ನ್ಯಾಯ ಒದಗಿಸಲು ಈ ಐತೀರ್ಪಿನ ಮರು ವಿಮರ್ಶೆಗೆ 
ರಾಜ್ಯವು ಮನವಿ ಸಲ್ಲಿಸಬೇಕು. 


ತಮಿಳುನಾಡು ರೈತ ಹಿತರಕ್ಷಣಾ ಸಮಿತಿಯು, ಕಾವೇರಿ ತೀರ್ಪು 
ಹೊರಬಿದ್ದಿರುವ ಹಿನ್ನಲೆಯಲ್ಲಿ ಕರ್ನಾಟಕದಲ್ಲಿಯ ತಮಿಳು ಜನರಿಗೆ ಸೂಕ್ತರಕ್ಷಣೆ 
ನೀಡಬೇಕೆಂದು ಕೋರಿ ಮದ್ರಾಸ್‌ ಉಚ್ಚನ್ಯಾಯಲಯದ ಮೊರೆ ಹೋಗಿದೆ, 
ಎಂದು ವರದಿಬಂದಿತ್ತು ಕರ್ನಾಟಕದ ನಿಲುವಿಗೆ ವರುದ್ಧವಾಗಿ ಕಾವೇರಿ 
ನ್ಯಾಯಾಧಿಕರಣ ರಚನೆಯಾದದ್ದೂ ರಾಷ್ಟ್ರೀಯ ರಂಗದ ಪಾಲುದಾರ ಪಕ್ಷವಾಗಿ 
ಡಿ. ಎಂ. ಕೆ. ಹಾಕಿದ ಒತ್ತಡದ ಫಲವೇ ಆಗಿತ್ತು. ಈ ಉಭಯ ರಾಜ್ಯಗಳ 
ನಡುವೆ ಎಷ್ಟುಸುತ್ತಿನ ಮಾತುಕತೆ ನಡೆದರೂ ಕೇಂದ್ರ ಸರ್ಕಾರ ತಮಿಳುನಾಡು 
ಪರವಾಗಿಯೇ ವರ್ತಿಸಿತು. ಕಾವೇರಿ ಉಪನದಿಗಳಾದ ಭವಾನಿ, ಅಮರಾವತಿ, 
ನೀರಾವರಿ ಯೋಜನೆ ಮೆಟ್ಟೂರು ಮೇಲು ಹಂತದ ಯೋಜನೆ ಕತ್ತಲಾಯಿ, 
ಕೊಳಂಬಾಡಿ ಯೋಜನೆಗಳನ್ನು ತಮಿಳುನಾಡು ಕೈಗೆತ್ತಿಕೊಂಡಾಗ ಕರ್ನಾಟಕದ 
ಆಕ್ಷೇಪದ ಸೊಲ್ಲಿಗೆ ಅಂದಿನ ಕೇಂದ್ರಸರ್ಕಾರ ಬೆಲೆ ಕೊಡಲಿಲ್ಲ. ಕರ್ನಾಟಕದ 


ಕಾವೇಂ: ಜಲವಿವಾದ - ಐತೀರ್ಪು - ಚಳುವಳಿಗಳು 1565 


ಕಾವೇರಿ ಕೊಳ್ಳದಲ್ಲಿ ಅಲ್ಲದೆ ಮಂಚನಬೆಲೆ, ತಾರಕ ವಾಟೆಹೊಳೆ ಅರ್ಕಾವತಿ, 
ಚಿಕ್ಷಿಹೊಳೆ ಎಗ್ಗಲೂರು ಉಡುತೊರೆ ಹಳ್ಳ ಮುಂತಾದ ಸಣ್ಣ ಯೋಜನೆಗಳಿಗೂ 
ಕೇಂದ್ರವು ಆಕ್ಷೇಪವೆತ್ತಿತು. 1991ರಲ್ಲಿ ಕಾವೇರಿ ನ್ಯಾಯ ಪಂಚಾಯಿತಿ ನೀಡಿದ 
ಮಧ್ಯಂತರ ತೀರ್ಪು ಕರ್ನಾಟಕದ ಹಿತಾಸಕ್ತಿಗೆ ಎರವಾಗಲಾಗಿ ವ್ಯಾಪಕ ಪ್ರತಿಭಟನೆಗಳು 
ನಡೆದುವು. ಆದರೂ ಕೇಂದವು ಮಾತು ಕೊಟ್ಟಿದ್ದಂತೆ ಸಂಸತ್ತಿನಲ್ಲಿ ಆ ಬಗ್ಗೆ 
ಚರ್ಚಿಸಿದೆ ತೀರ್ಪನ್ನು ಗೆಜೆಟ್ನಲ್ಲಿ ಪ್ರಕಟಿಸಿತು. ತಮಿಳುನಾಡು ಕಾವೇರಿ ನದಿ 
ಪ್ರಾಧಿಕಾರದ ಸಭೆ ಕರೆಯಬೇಕು ಎಂದಾಗಲೆಲ್ಲ ಕೇಂದ್ರವು ಮಾತಿಗೆ ಮಣೆ 
ಹಾಕುತಿತು. ಕರ್ನಾಟಕ ಆ ಬಗ್ಗೆ ಕಷ್ಟ ಎಂದು ಮನವಿ ಮಾಡಿದರೂ ಅದಕ್ಕೆ 
ಮನ್ನಣೆ ನೀಡದೆ ನೀರನ್ನು ತಮಿಳುನಾಡಿಗೆ ಬಿಡುವಂತೆ ಆದೇಶಸಿತ್ತಿತು, ಎಂದೆಲ್ಲ 
ಶ್ರೀ ಲೋಕೇಶ್‌ ಕಾಯರ್ಗ ಅವರ ಪ್ರತಿಕ್ರಿಯೆಯಲ್ಲಿದೆ ( 6.2.07) ಅಂದರೆ 
ನಮ್ಮ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆಯಲ್ಲಿಯೂ ರಾಜಕೀಯ ಲಾಭಿ ಎಂಥ ಪಕ್ಷಪಾತದ್ದು 
ಯಳಿದಿರುವ ಹಾದಿ ಎದುರಾಗುತ್ತದೆ. 


ಮಾಜಿಸಚಿವ ಶ್ರೀ ಕೆ. ಎಚ್‌. ಮುನಿಯಪ್ಪ: ಸುಪ್ರೀಂಕೋರ್ಟಗೆ ಮೇಲ್ಮವಿ 
ಸಲ್ಲಿಸಬೇಕು ನ್ಯಾಯಾಧಿಕರಣ ತೀರ್ಪುನ್ನು ಪ್ರಭಾವಕ್ಕೆ ಒಳಗಾಗಿ ತಿರುಚೆದೆ; 
ಕರ್ನಾಟಕಗಡಿ ಹೋರಾಟ ಸಮಿತಿ ಪ್ರೋ। ಬಿ.ಕೆ ರಾವ್‌ ಬೈಂದೂರ್‌: ಕನ್ನಡಿಗರನ್ನು 
ವಂಚಿಸಿರುವ ಈ ತೀರ್ಪನ್ನು ರದ್ದುಗೊಳಿಸಬೇಕು. ಅಖಿಲ ಭಾರತ ವೀರಶೈವ 
ಮಹಾಸಭಾಧ್ಯಕ್ಷ ಶೀ ಭೀಮಣ್ಣ ಖಂಡೆ; ಸೂಕ್ತವಾಗಿ ನೀರು ಹಂಚಿಕೆಯಾಗಿಲ್ಲದೆ 
ರಾಜ್ಯ ಒದ್ದಾಡಬೇಕಿದೆ; ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಶ್ರೀ ಚಂದ್ರಶೇಖರ 
ಪಾಟೀಲ: ನ್ಯಾಯಮಂಡಳಿ ರಿಪೋರ್ಟಿನಿಂದ ರಾಜ್ಯಕ್ಕೆ ಅನ್ಯಾಯವಾಗಿದೆ. ಫೆಬ್ರವರಿ 
8ರಂದಿನ ಕರ್ನಾಟಕ ಬಂದ್‌ಗೆ ಪರಿಷತ್ತಿನ ಬೆಂಬಲವಿದೆ; ಕನ್ನಡ ಗೆಳೆಯರ 
ಬಳಗದ ರಾ. ನಂ. ಚಂದ್ರಶೇಖರ್‌ ಕಾವೇರಿ ನೀರು ಪೂರೈಕೆಗೆ ತೊಂದರೆ 
ಆಗಲಿದೆ. ಅನ್ಯಾಯ ವಿರೋಧಿಸಿ ಕರ್ನಾಟಕ ಬಂದ್‌ಗೆ ಕರೆನೀಡಬೇಕು. 


ಕಾವೇರಿ ತಾಂತ್ರಿಕಸಮಿತಿ ಸದಸ್ಯ ಶೀ ರಾಜಾರಾವ್‌: ಕಾವೇರಿ ನ್ಯಾಯಾಧಿಕರಣ 
ರಾಜ್ಯ ಕೇಳಿದ್ದಕ್ಕಿಂತ ಕಔಿವೆ ನೀರು ಕೊಟ್ಟ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ. ನೀರು 
ಆಳತೆ ಕ್ರಮವು ಸರಿಯಾಗಿ ನಡೆಯುವ ಬಿಳಿಗುಂಡ್ಡು ಗೇಟ್‌ ಬಳಿಕ ನೀರು 
ಮೆಟ್ಟೂರು ಜಲಾಶಯಕ್ಕ ಹರಿಯುತ್ತದೆ. ಈ ಕಾರಣ 192ರಲ್ಲಿ 28 ಟಿ,ಎಂ.ಸಿ 
ಕಳೆದು ನೀರು ಬಿಡುಗಡೆ ನಿಗದಿಪಡಿಸಬೇಕಾಗಿತ್ತು. (ಅಂದರೆ 164 ಟಿ,ಎಂ.ಸಿ) 


1566 ಕರ್ನಾಟಕ ಥೈತ ಚಳವಳಿ--ಸತ್ಯಾಗ್ರಹಗಳು 


ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯದರ್ಶಿ ಶ್ರೀ ಜೆ.ಸಿ ಬಯ್ಯಾರೆಡ್ಡಿ: 
ಜೂನ್‌ನಿಂದ ಸೆಪುಂಬರ್‌ ಅವಧಿಯಲ್ಲಿ ನೀರು ಬಿಡಬೇಕಾಗಿರುವಲ್ಲಿ ಮಳೆ ಕೈಕೊಟ್ಟರೆ 
ನೀರು ಬಿಡುವುದು ಬಹಳ ಕಷ್ಟ ಆಗ ನಮ್ಮ ರೈತರಿಗೆ ಸಂಕಷ್ಟ. 


ಪ್ರೊ ಬಿ.ಕೆ ಚಂದ್ರಶೇಖರ್‌: ತಮಿಳುನಾಡಿಗೆ ನಿರೀಕ್ಷೆ ಮೀರಿ ಲಾಭವಾಗಿದೆ 
ತೀರ್ಪಿನಿಂದ ಕಾವೇರಿ ಭಾಗದ ಜನರಿಗೆ ಅಗತ್ಯವಿರುವ 46 ಟಿ.ಎಂಸಿ ಅಡಿ 
ಕುಡಿಯುವ ನೀರನ್ನು 24 ಟಿ.ಎಂ.ಸಿ ಅಡಿಗೆ ನಿಗದಿ ಪಡಿಸಿರುವುದು ದೊಡ್ಡ 
ಅನ್ಯಾಯ. ಶ್ರೀ ಬಸವರಾಜ ಬೊಮ್ಮಾಯಿ: ತಮಿಳುನಾಡಿಗೆ ಇತಿಹಾಸದಲ್ಲಿ ಎಂದೂ 
ಬಯಸದೇ ಇರುವಷ್ಟು ಪ್ರಮಾಣದ ನೀರನ್ನು ಕೊಡಲಾಗಿದೆ. ತಮಿಳುನಾಡಿನ 
ಲಾಬಿ ಚೆನ್ನಾಗಿ ಕೆಲಸ ಮಾಡಿದೆ. ರಾಜ್ಯದ ಎಲ್ಲ ಮುಖಂಡರು ಈ ಅನ್ಯಾಯವನ್ನು 
ಸರಿಪಡಿಸಲು ಶ್ರಮಿಸಬೇಕು. 


ಶ್ರೀ ಕೆ.ಟಿ.ಶ್ರೀಕಂಠೇಗೌಡ, ವಿಧಾನಪರಿಷತ್‌ ಸದಸ್ಯ: ಮೊದಲು ಕಾವೇರಿ 
ನೀರಿನ ಹಂಚಿಕೆಯಲ್ಲಿ ತಮಿಳುನಾಡು ಮತ್ತು ರಾಜ್ಯದ ನಡುವೆ 82 ಟಿ.ಎಂ.ಸಿ 
ವ್ಯತ್ಯಾಸವಿತ್ತು ಈಗ ಈ ಅಂತರ 149 ಟಿ,ಎಂ.ಸಿ ಅಡಿಯಪಷ್ಟಾಗಿದೆ. ರಾಜ್ಯಕ್ಕೆ 
ವಿರುದ್ಧವಾಗಿ ವರ್ತಿಸುತ್ತಿರುವ ನ್ಯಾಯಾಧಿಕರಣದ ಇಬ್ಬರು ನ್ಯಾಯಮೂರ್ತಿಗಳನ್ನು 
ಕೈಬಿಡುವಂತೆ ರಾಜ್ಯಸರ್ಕಾರ ಒತ್ತಡ ತರಬೇಕು. 


ವಿಧಾನ ಪರಿಷತ್‌ ಸದಸ್ನ್ಥರಾದ ಶ್ರೀ ಡಿ. ಮಾದೇಗೌಡ : ಕಾವೇರಿ ಭಾಗದ 
ಜನರಿಗೆ ಇದೊಂದು ಭಯಾನಕ ತೀರ್ಪು. ನ್ಯಾಯಾಧಿಕರಣದ ಮುಂದೆ ಮೇಲ್ಲನವಿ 
ಸಲ್ಲಿಸಿ ಕಾನೂನಿನ ಹೋರಾಟ ನಡೆಸಲು ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. 
ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಟಿ.ಎನ್‌. ಮಂಜುನಾಥ : ರಾಜ್ಯದ ಪಾಲಿಗೆ 
ಅವಮಾನಕರವಾದ ತೀರ್ಪು, ಸರ್ವಪಕ್ಷದ ಸದಸ್ಯರು ಕೇಂದ್ರಕ್ಕೆ ನಿಯೋಗ ಹೋಗಿ 
ರಾಜ್ಯಕ್ಕೆ ಆಗಿರುವ ಅನ್ಯಾಯವನ್ನು ಪ್ರಧಾನಿಯವರಿಗೆ ಮನವರಿಕೆ ಮಾಡಬೇಕು. 
ಗೃಹಸಚಿವ ಶ್ರೀ ಎಂ ಪಿ. ಪ್ರಕಾಶ್‌: ಕನ್ನಡ ನಾಡಿನ ಹಿತವನ್ನು ಬಲಿಕೊಡಲು 
ಸರ್ಕಾರ ಬಿಡುವುದಿಲ್ಲ; ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಸಾಧ್ಯವಾದ ಎಲ್ಲ ಕ್ರಮ 
ಕೈಗೊಳ್ಳುವುದು; ಸಿ.ಪಿಐ.ಎಂನ ಶ್ರೀ ಜೆ.ವಿ.ಶ್ರೀರಾಮರೆಡ್ಡಿ: ಮೇಲು ನೋಟಕ್ಕೆ ರಾಜ್ಯದ 
ರೈತರಿಗೆ ಅನ್ಯಾಯವಾಗಿರುವುದು ಗೋಚರವಾಗುತ್ತದೆ; ಆರ್‌ ಪಿ.ಐನ ಶ್ರೀರಾಜೇಂದ್ರನ್‌: 
ರಾಜ್ಯಕ್ಕೆ ಅನಾಯವಾಗಿರುವುದನ್ನು ರಾಜಕೀಯವಾಗಿ ಬಳಸಿಕೊಳ್ಳುವ ಯತ್ನ 
ನಡದೇ ನಡೆಯುತ್ತದೆ. ಅಮಾಯಕರನ್ನು ರಾಜ್ಯಸರ್ಕಾರ ರಕ್ಷಿಸಬೇಕು. ಹಿರಿಯ 


ಕಾವೇರಿ: ಜಲವಿವಾದ - ಐತೀರ್ಹ - ಚಳುವಳಿಗಳು 1567 


ಸಾಹಿತಿ, ವಕೀಲ ಶ್ರೀ ಕೊ. ಚನ್ನಬಸಪ್ಪ: ಐತೀರ್ಪು ತುಂಬ ದೋಷಗಳಿಂದ 
ಕೂಡಿದೆ. ಉಭಯ ರಾಜ್ಯಗಳ ನಿಜವಾಗಿ ಅಗತ್ಯವಾದ ನೀರಿನ ಪ್ರಮಾಣದ ಬಗ್ಗೆ 
ಅಧ್ಯಯನ ಮಾಡದೆ, ಸ್ಥಳೀಯರ ನೀರಿನ ಅವಶ್ಯಕತೆಯನ್ನು ಗಮನಿಸದೆ ತೀರ್ಪನ್ನು 
ನೀಡಲಾಗಿದೆ. ರಾಜ್ಯವು ರಿವ್ಯೂ ಪೆಟಿಷನ್‌ ಹಾಕಬೇಕು ಹಾಗೂ ನ್ಯಾಯ 
ದೊರೆಯದಿದ್ದರೆ ಸರ್ವೋಚ್ಛ ನ್ಯಾಯಾಲಯಕ್ಕೆ ಹೋಗಬೇಕು; ಅಡ್ಡೂಕೇಟ್‌ ಜನರಲ್‌ 
ಶ್ರೀ ಉದಯಹೊಳ್ಳ: ಕಾವೇರಿ ಜಲನ್ಯಾಯಾಧಿಕರಣವು ನೀಡಿರುವ ಐತೀರ್ಪಿನಲ್ಲಿ 
ಕರ್ನಾಟಕಕ್ಕೆ ಸಂಬಂಧಿಸಿ ಕೆಲವು ಅನುಕೂಲಕರ ಅಂಶಗಳು ಹಾಗೂ 
ಅನಾನುಕೂಲಕರ ಅಂಶಗಳಿವೆ. ಅಲ್ಲದೆ ಕೆಲವು ಮಾಸಗಳಲ್ಲಿ ನಿಗದಿತ ಪ್ರಮಾಣದ 
ನೀರು ಬಿಡಲು ಆದೇಶಿಸಿರುವುದು ಕಠಿಣವೆನಿಸುತ್ತದೆ. 


ಮಾಜಿಕಾನೂನು ಸಚಿವ ಶ್ರೀ ಎಂ. ಸಿ ನಾಣಯ್ಯ ಈ ಐತೀರ್ಪು ಕರ್ನಾಟಕದ 
ಪಾಲಿಗೆ ಸಮಂಜಸವಾಗಿಲ್ಲ. ರಾಜ್ಯಕ್ಕೆ ಸುಮಾರು 50 ಟಿ.ಎಂ.ಸಿ ನೀರಿನ ಹಕ್ಕನ್ನು 
ಲೋಪಗೊಳ್ಳಿಸಿದೆ ಅಸೆಸರ್‌ ವರದಿಗೂ ಸೂಕ್ತ ಮಾನ್ಯತೆ ನೀಡಿಲ್ಲ. ಹೀಗಾಗಿ 
ಸಂಕಷ್ಟ ಸೂತ್ರವನ್ನು ಜೈಜ್ಞಾನಿಕವಾಗಿ ಪರಿಶೀಲಿಸಿದೆಯೆ? ಇಲ್ಲವೆ? ಎಂಬ 
ಪುಕ್ನೆಯಾಗುತ್ತದೆ. ಆದರೆ 11.2ಲಕ್ಷ ಎಕರೆ ನೀರಾವರಿ ಮಿತಿಯನ್ನು ತೆಗೆದು ವಿಸ್ತರಣೆಗೆ 
ಅವಕಾಶ ನೀಡಿರುವುದು ಜೂನ್‌ನಿಂದ ಸೆಪ್ಪಂಬರ್‌ವರೆಗೆ ಮಧ್ಯಂತರ ತೀರ್ಪಿನ 
ರೀತ್ಯಾ ಬಿಡಬೇಕಿದ್ದ 137 ಟಿ.ಎಂ.ಸಿ ಆಡಿ ನೀರಿನ ಪ್ರಮಾಣವನ್ನು 134 ಟಿ,ಎಂ.ಸಿ 
ಗೆ ತೆಗ್ಗಿಸಿರುವುದು ತುಸು ಸಮಾಧಾನಕರ. ಖ್ಯಾತ ಕೃಷಿ ಅರ್ಥ ಶಾಸ್ತ್ರಜ್ಞ ಹೊ) 
ಆರ್‌. ಎಸ್‌ ದೇಶಪಾಂಡೆ: ಕರ್ನಾಟಕದ ಬೇಡಿಕೆಯ ನೀರಿನ ಪ್ರಮಾಣ ಹಾಗು 
ಕಾಳಜಿಗಳು ನೈಜವಾಗಿವೆ. ಕರ್ನಾಟಕದ ಕಾವೇರಿ ಕಣಿವೆಯ ಕೆಲವಾರು ಪ್ರದೇಶಗಳಲ್ಲಿ 
ನೀರಿನ ಬರವಿದೆ. ಮಂಚ್ಯದ ಆಹಾರದ ಬುಟ್ಟಿಗೆ ತೀರ ಕಷ್ಟದಾಯಕವಾಗಿ ಈ 
ತೀರ್ಪ್ಷ ಇದೆ ಎನ್ನಬೇಕು. 


ತಮಿಳುನಾಡು ರೈತಕಲ್ಯಾಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀ 
ಎಸ್‌ ರಂಗವಾಥಧನ್‌: ಕಾವೇರಿ ಜಲದಕೊರತೆಯ ನದಿಯಾಗಿರುವ ಕಾರಣ, 
ನ್ಯಾಯಾಧಿಕರಣ ಇದಕ್ಕಿಂತ ತೃಪ್ತಿಕರ ತೀರ್ಪನ್ನು ಎಲ್ಲರಿಗೂ ತ್ಯಪ್ತಿಕರವಾಗುವಂತೆ 
ನೀಡಲು ಸಾಧ್ಯವಿಲ್ಲ. 1976ರ ಉಭಯ ರಾಜ್ಯ ಸಮಾಲೋಚನೆ ಹಾಗು ಮಧ್ಯಂತರ 
ಶತೀರ್ಪುಗಳಗಿಂತ ಶಗಿನ ತೀರ್ಪು ಹೆಚ್ಚು ಸಮಾಧಾನಕರವಾಗಿದೆ. 


ಮಂಡ್ಯ ಜಿಲ್ಲೆ ರೈತ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಮಾಜಿ ಸಂಸದ 
ಶ್ರೀ ಜಿ.ಮಾದೇಗೌಡ : ನ್ಯಾಯಾಧಿಕರಣ ಐತೀರ್ಪು ಕನ್ನಡಿಗರಿಗೆ ಅನ್ಯಾಯವೆಸಗಿದೆ; 


1568 ಕರ್ನಾಟಕ ಧೈತ ಚಳವಳಿ-ಸತ್ಯಾಗ್ರಹಗಳು 


200 ವರ್ಷಗಳ ಶಾಪ ಬಗೆ ಹರಿದೀತು ಎಂಬುದು ಹುಸಿಯಾಗಿದೆ. ಇದರ 
ವಿರುದ್ಧ ಎಲ್ಲರೂ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ 
ಹೋರಾಡೋಣ. ಒಂದೇ ವೇದಿಕೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಪ್ರತಿಭಟಿಸೋಣ. 
1974ಕ್ಕೆ ಹಿಂದಿನ ಒಪ್ಪಂದ ಮುಗಿದಾಗ ಕೇಂದಕ್ಕೆ ಮನದಟ್ಟು ಮಾಡಿ ಅಂದಿನ 
ಮುಖ್ಯಮಂತ್ರಿ ನಿಜಲಿಂಗಪ್ಪ ಅವರು ಕಬಿನಿ ಹಾರಂಗಿ, ಹೇಮಾವತಿ ಜಲಾಶಯಗಳನ್ನು 
ನಿರ್ಮಿಸಿದರು. ಹಾಗೆ ಪ್ರಯತ್ನಿಸದಿದ್ದರೆ ಕಾವೇರಿ ಅಚ್ಚುಕಟ್ಟು ಪ್ರದೇಶ 6 ಲಕ್ಷ ಮಾತ್ರ 
ಇರುತ್ತಿತ್ತು. 


ನ್ಯಾಯಾಧಿಕರಣ ಅಥವಾ ಸುಪ್ರೀಂಕೋರ್ಟ್‌ನ ವಿವರಣೆ ಕೇಳಿದರೆ, ಆ 
ಹಾದಿಯಲ್ಲಿ ನಾವು ದೀರ್ಪಕಾಲ ಕಾಯಬೇಕಾದೀತು. ರಾವಿ-ಬಿಯಾಸ್‌ ನದಿಗಳ 
ವಿವಾದಕ್ಕೆ 20 ವರ್ಷಗಳಷ್ಟು ಕಳೆದರೂ ಸಮಾಧಾನ ದೊರಕಿದೆ ಎನ್ನುವಂತಿಲ್ಲ. 
ರಾಜ್ಯ ಸರ್ಕಾರದ ನೀರಿನ ಬಳೆಕೆಯನ್ನು ವೈಜ್ಞಾನಿಕವಾಗಿ ಸುಧಾರಿಸಿ ರೈತರಿಗೆ 
ಮನನ ಮಾಡಿಸುವುದು. ಕಬ್ಬಿನಷ್ಟೆ ಅಧಿಕ ಲಾಭದ ಪರ್ಯಾಯ ಬೆಳೆ, ಬೆಳೆಸಲು 
ಪ್ರೋತ್ಸಾಹ, ಕಾಲುವೆಗಳ ಅಚ್ಚುಕಟ್ಟಿನ ನಿರಂತರ ನಿರ್ವಹಣೆ, ಸಣ್ಣ-ಪುಟ್ಟ 
ಹಲಾಶಯಗಳ ಜಾಲ ನಿರ್ಮಾಣ, ರೈತಸಂಘಟನೆಗಳ ಮೂಲಕ ನೀರಿನ ಸಮರ್ಪಕ 
ಬಳಕೆಯ ಜಾಗೃತಿ, ಕಾವೇರಿ ಜಲಾನಯನ. ಮೂಲ ಪ್ರದೇಶವಾದ ಕೊಡಗು 
ಮತ್ತು ಸುತ್ತಮುತ್ತಲ ಪ್ರದೇಶದ ಅರಣ್ಯ ರಕ್ಷಣೆ, ಕಾವೇರಿ ಸಮಸ್ಯೆ ಕೇವಲ ರಾಜ್ಯ- 
ರಾಜ್ಯದ ಸಮಸ್ಯೆಯಂತಲ್ಲದೆ ರಾಷ್ಟ್ರದ ಸಮಸ್ಯೆ ಎಂಬುದು ರಾಷ್ಟೀಯ ನಾಯಕರು 
ಅರಿಯುವಂತೆ ಮಾಡಬೇಕಿದೆ ಎಂದೆಲ್ಲ ಪತ್ರಿಕಾ ಚಿಂತನೆಗಳೂ ನಡೆದಿವೆ. 
ಗಮನಾರ್ಹವಾಗಿ ಕೊಡಗಿನಲ್ಲಿ ದೇವರಕಾಡು ಪರಂಪರೆ ಪ್ರಾಗೈತಿಹಾಸಿಕ 
ಕಾಲದಿಂದಲೂ ಇದೆ. ಇಂದಿನ ಮಾರುಕಟ್ಟೆಯ ಆಕರ್ಷಕ ಆರ್ಥಿಕ ಅವಸರದಲ್ಲಿ 
ದೇವರ ಕಾಡುಗಳಂಥ ಭಾವನಾತ್ಮಕ, ವಕ ಮ್‌ ಲ್ಕದ ಪರಿಸರದ ನಿರ್ವಹಣೆಗೆ 
ಕುಂದುಂಟಾಗುವ ಸನ್ನಿವೇಶವನ್ನು ತಪ್ಪಿಸಬೇಕಿದೆ. ತಲಕಾವೇರಿ ಸುತ್ತಲಿನ ದೇವತೆಯ 
ಕಾಡು (ದೇವರಕಾಡು) ನಿರಂತರ ರಕ್ಷಣೆಗೀಡಾಗದಿದ್ದರೆ. ಕಾವೇರಿ ತೀರ್ಥೋದ್ದವದ 
ದೈವಿಕಲಾಭ ಹಾಗೂ ಜಲೋಪಯೋಗ ಲಾಭ ಶಾಶ್ವತವಾಗಿ ಕುಸಿದೀತು. 


[al C, 


[XE 


ಶ್ರೀ ಪೂರ್ಣಚಂದ್ರತೇಜಸ್ವಿ : ಕರ್ನಾಟಕ ರಾಜ್ಯದಲ್ಲಿ ಬಿದ್ದ ಮಳೆ ನೀರಿನ 
ಸರ್ವಸ್ಥಾಮ್ಯ ನಮ್ಮದೆ. ಆ ಸಂಪನ್ಮೂಲ ಕೋರ್ಟ್‌ನಿಂದ ಲಭ್ಯವಾಗಿದ್ದಲ್ಲ. ರಾಜ್ಯದಲ್ಲಿ 
ದೊರಕಿದ ನೀರಿನ ಹಕ್ಕು ಕನ್ನಡಿಗರದು. ನ್ಯಾಯಾಧಿಕರಣ ಈಗ ನೀಡಿರುವ 
ತೀರ್ಪನ್ನು ಕನಿಷ್ಠ ಕಾಮನ್‌ಸೆನ್ಸ್‌ ಇರೋನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. 


ಕಾಧೇರಿ; ಜಲವಿವಾದ - ಐತೀರ್ಪು - ಚಳುವಳಿಗಳು 1569 


ಪೇಜಾವರ ಮಠಾಧೀಶ ವಿಶ್ವೇಶ್ವರ ತೀರ್ಥ ಸ್ಟಾಮಿಜೇ : ನ್ಯಾಯಾಧಿಕರಣದ 
ತೀರ್ಪಿನಿಂದ ರಾಜ್ಯಕ್ಕೆ ಅನ್ಯಾಯವಾಗಿದೆ. ಇದನ್ನು ಪ್ರತಿಭಟಿಸಿ ಶಾಂತಿಯುತ 
ಹೋರಾಟ ಮಾಡಬೇಕು, ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇಡದೆ. 


ಶ್ರೀ ಹೆಚ್‌.ಎನ್‌.ನಂಜೇಗೌಡ : ತೀರ್ಪಿನಿಂದ ಕಬಿನಿ ಮತ್ತು ಹಾರಂಗಿ 
ಜಲಾಶಯದ 2ನೇ ಹಂತ ಹಾಗೂ ಇತ್ತ ಸಣ್ಣ ನೀರಾವರಿ ಹೊಸ ಯೋಜನೆಗಳಿಗೆ 
ಹಿನ್ನಡೆಯಾಗಲಿದೆ. ಹೊಸ ಯೋಜನೆಗಳನ್ನು ಕೈಗೊಂಡರೂ ರೈತರಿಗೆ 
ಅನುಕೂಲವಾಗುತ್ತದೆ. ಎದ್ದುವಂತಿಲ್ಲ. ತಮಿಳುವಾಡು ಈ ಯೋಜನೆಗಳಿಗೆ ತಕರಾರು 
ತೆಗೆಯಬಹುದು. ಬೆಂಗಳೂರಿಗೆ ಕುಡಿಯುವ ನೀರಿಗೂ ಕಷ್ಟ, ಕಾವೇರಿ 5ನೇ 
ಹಂತದ ಯೋಜನೆಗೆ ಸಾಧ್ಯತೆ ಕ್ಷೀಣ. 


ನೀರಾವರಿ ಇಲಾಖೆ ನಿವೃತ್ತ ಕಾರ್ಯದರ್ಶಿ ಕ್ಯಾಪ್ಪನ್‌ ರಾಜಾರಾವ್‌ ಅವರ 
ರೀತ್ಯಾ : ನ್ಯಾಯಮಂಡಳಿ ಇದೇ ಮೊದಲ ಬಾರಿಗೆ ಪರಿಸರ ಸಂರಕ್ಷಣೆಗೆ 
10ಟಿ.ಎಮ್‌.ಸಿ ಬಿಡಬೇಕೆಂದಿದೆ. ಶಮಿಳುವಾಡಿನಲ್ಲಿ 128 ಟಿ.ಎಮ್‌.ಸಿ ಅಂತರ್ಜಲ 
ಇರುವ ಬಗ್ಗೆ, ಸಂಸ್ಥಾ ಸಮಿಕ್ಷೆಗಳಿಂದ ₹ಳದು ಬಂದಿದೆ. ಕನಿಷ್ಠ ಪರಿಸರ ಸಂರಕ್ಷಣೆಗೆ 
10 ಟಿ.ಎಮ್‌.ಸಿ ಬಳಸಲು ತಮಉನಾಡಿಗೆ ನ್ಯಾಯಮಂಡಳಿ ಸೂಚಿಸುವಂತೆ 
ಹೇಳಬೇಕು. ಅಲ್ಲಿ 5 ಮೀಟರ್‌ ಆಳದಲ್ಲಿಯೆ ಅಂತರ್ಜಲವಿದೆ. ಕೃಷ್ಣಾನದಿಯಿಂದ 
ಚೆನ್ನೈಗೆ 5 ಟಿ.ಎಮ್‌.ಸಿ ನೀರನ್ನು ಕುಡಿಯುವ ನೀರಿಗಾಗಿ ಕೊಟ್ಟಿದೆ. ಅದೇ 5 
ಟಿ.ಎಮ್‌.ಸಿ ನೀರು ಬೆಂಗಳೂರಿನ ತಮಿಳರಿಗೆ ಕೊಡಲು ತಮ್ಮ ನಿಗದಿತ 419 
ಟಿ.ಎಮ್‌.ಸಿಯಲ್ಲಿ ಕಡಿಮೆ ಮಾಡಿಕೊಳ್ಳಲಿ. ಅದು ಮಾನವೀಯತೆ. ನಮ್ಮ ಮುಖ್ಯ 
ಕಾಲುವೆಗಳಿಂದ ಹೊಲಗಳಿಗೂ ಹೋಗುವ ಕಾಲುವೆಯವರೆವಿಗೆ ಲೈನಿಂಗ್‌ 
ಮಾಡಿದರೆ ಪೋಲಾಗುತ್ತಿರುವ ಶೇ.60ರಷ್ಟು ನೀರು ಉಳಿಸಲು ಸಾಧ್ಯ. ಈ 
ಲೈನಿಂಗ್‌ ಕೆಲಸಕ್ಕೆ ಸ್ಥಳೀಯ ನೀರು ಬಳಕೆದಾರರ ಸಂಘಗಳನ್ನು ಬಳಸಿಕೊಳ್ಳಬೇಕು. 
ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆಹೊಂಡಗಳನ್ನು ಕಡ್ಡಾಯವಾಗಿ ನಿರ್ಮಿಸಬೇಕು. ಆ 
ಪ್ರದೇಶದ ಅಂತರ್ಜಲ ಬಳಸುವಂತೆ ರೈತರನ್ನು ಪ್ರೋತ್ಸಾಹಿಸಬೇಕು ಹಾಗೂ 
ಸರ್ಕಾರ ಪ್ರೋತ್ಸಾಹಧನ ನೀಡಬೇಕು, ಎಂದೆಲ್ಲ ತಿಳಿಸಿರುವ ಬಗ್ಗೆ ಎಚ್‌.ಆರ್‌.ಶ್ರೀಶ್‌ 
ಅವರು ವರದಿಮಾಡಿದ್ದಾರೆ. 


ಡಾ.ಯು.ಆರ್‌.ಅನಂತಮೂರ್ತಿ : ನೀರು ಹಂಚಿಕೆ ಪ್ರಶ್ನೆ ಬರುವುದು ಎರಡೂ 
ರಾಜ್ಯಗಳು ಸಂಕಷ್ಟದಲ್ಲಿದ್ದಾಗ. ಕರ್ನಾಟಕಕ್ಕೆ ದಿನನಿತ್ಯದ ನೀರಿಗೆ ಕಷ್ಟವಿರುವಾಗ 


1570 ಕರ್ನಾಟಕ ದೈತ ಚಳವಳಿ-ಸತ್ಯಾಗ್ರಹಗಳು 


ತಮಿಳುನಾಡಿಗೆ ನೀರು ಬಿಡಬೇಕೆಂಬ ಶಾಸನಮಾಡಿ ಜಾರಿಗೆ ತರುವುದು ಸುಲಭವಲ್ಲ. 
ಇಂಥ ಬಲವಂತದ ವಿರುದ್ಧ ಪ್ರತಿವರ್ಷ ಚಳುವಳಿ ನಡೆಸುವುದು ಅನಿವಾರ್ಯ. 
ಕಾವೇರಿ ನೀರು ಬಳಸುವವರು ಎರಡೂ ರಾಜ್ಯದಲ್ಲಿದ್ದಾರೆ. ಕಾವೇರಿ ಪರಿಸರವನ್ನು 
ಸಾಮಾಜಿಕ, ರಾಜಕೀಯ ಹಾಗೂ ನೈಸರ್ಗಿಕವಾಗಿ ಕಾಪಾಡುವುದು ಉಭಯ 
ರಾಜ್ಯಗಳೆ ಕರ್ತವ್ಯ. 


ಪ್ರತಿಬಾರಿಯೂ ಮುಖ್ಯಮಂತ್ರಿಗಳ ನಿಯೋಗವೊಂದು ಕೇಂದಕ್ಕೆ ಹೋಗಿ 
ಮನವಿ, ಸಲ್ಲಿಸಿ ಬರುವುದಷ್ಟೇ ನಡೆಯುತ್ತಿದೆ. ಬರಿ ಭರವಸೆ ಮಾತ್ರ ಅಲ್ಲಿ 
ದೊರೆಯುತ್ತಿದೆ. ಸಂಸದರೆಲರೂ ಒಟ್ಟಾಗಿ ರಾಜೀನಾಮೆ ನೀಡಲಿ, ಸಂಸದರು, 
ಶಾಸಕರು ರಾಷ್ಟಪತಿಗಳ ಭವನದ ಎದುರು ಧರಣಿ ಕೂರಲಿ. 1991ರ ಮಧ್ಯಂತರ 
ತೀರ್ಪು ವಿರೋದಿಸಿ ನಡೆದ ಭಾರಿ ಹೋರಾಟ ಈಗ ಕಾಣುತ್ತಿಲ್ಲ . ಎರಡನೆ 
ಸಾಲಿನ ಹೊಸ ನಾಯಕರನ್ನು ರೂಪುಗೊಳಿಸಿಲ್ಲ. ಈ ಬಾರಿಯಾದರು ಕನ್ನಡ 
ಜನಪ್ರತಿನಿಧಿಗಳ ಒಟ್ಟಾಗಿ ಅನಾಯ ಪ್ರತಿಭಟಿಸಲಿ ಎಂಬುದು ಮಂಡ್ಯದ ಬಹಿರಂಗ 
ಸಭೆಯಲ್ಲಿ ಸಾಮಾನ್ಯ ರೈತರು, ನಾಗರೀಕರು ಮುಂದಿನ ಹೋರಾಟದ ಬಗ್ಗೆ ಇಟ್ಟ 
ಸಲಹೆ ಆಗಿತ್ತು. 

ಮಾಜಿ ಶಾಸಕ ಶ್ರೀ ಎಂ. ಮಹದೇವು : ರಾಜ್ಯದ ಕಾನೂನಿನ ಹೋರಾಟವು 
364 ಟಿ.ಎಮ್‌.ಸಿ ನೀರು ಪಡೆಯಲು ಮುಂದುವರಿಯಬೇಕು. 1 ಲಕ್ಷ ನೀರಾವರಿ 
ಇದ್ದಾಗ ನೀಡಿದ್ದ ನೀರನ್ನು 18.85 ಲಕ್ಷ ಎಕರೆ ನೀರಾವರಿಗೂ ಹಂಚಿದರೆ ಹೇಗೆ? 
ಬೆಂಗಳೂರು ನಗರ ಹಾಗು ಮುಂದಿನ ಮಹಾನಗರ ಬೆಂಗಳೂರು ನಗರಕ್ಕೆ 
ಕನಿಷ್ಟ. ಪಕ್ಷ 35 ಟಿ.ಎಮ್‌.ಸಿ ಕುಡಿಯುವ ನೀರಿನ ಅಗತ್ಯವಿದೆ. ನ್ಯಾಯಾಧಿಕರಣ 
ಈ ಸಂಬಂಧ ರಾಜ್ಯದ ಬೇಡಿಕೆಯನ್ನು ಗಮನಕ್ಕೆ ತೆಗೆದುಕೊಂಡಿಲ್ಲ. ಮೇಕೆದಾಟು 
ಬಳಿ ರಾಜ್ಯ ಸರ್ಕಾರ ಕ್ಷಿಪ್ರವಾಗಿ ಹೊಸ ಜಲಾಶಯ ನಿರ್ಮಿಸಬೇಕು. 


ಶ್ರೀ ಸಿ.ಸಿದ್ದರಾಜು ಆಲಕೆರೆ : ಕರ್ನಾಟಕಕ್ಕೆ ಮುಂಗಾರು ಮಳೆ ಮಾತ್ರ 
ಅನುಕೂಲ. ಕೆ.ಆರ್‌.ಎಸ್‌. ತುಂಬಲು ಅದೇ ಮುಖ್ಯ ಆಧಾರ. ತಮಿಳುನಾಡಿನ 
ಮೇಟ್ಟೂರು ಅಣಿಕಟ್ಟೆಗೆ ಮುಂಗಾರು ಮತ್ತು ಹಿಂಗಾರು ಮಳೆಗಳೆರಡೂ 
ಅನುಕೂಲವಾಗಿವೆ. ತಮಿಳುನಾಡಿನಲ್ಲಿ ವರ್ಷದಲ್ಲಿ ಯಾರು ಬೆಳೆತೆಗೆಯುವುದುಂಟು. 
ಕರ್ನಾಟಕದಲ್ಲಿ ಈಚಿನ ವರ್ಷಗಳಲ್ಲಿ ಒಂದು ಕಬ್ಬಿನ ಬೆಳೆ ತೆಗೆಯುವುದೂ 
ಕಷ್ಟಕರವಾಗುತ್ತಿದೆ. ಈ ತೀರ್ಪು ರೈತರ ಕಾರ್ಮಿಕರ ಬದುಕಿಗೆ ಎರವಾಗಿದೆ. 


ಕಾವೇರಿ: ಜಲವಿವಾದ - ಐತೀರ್ಸ್ಹು - ಚಳುವಳಿಗಳು 1571 


ಕೇಂದ್ರ ಸರ್ಕಾರಕ್ಕೆ ಅಂತರ್‌ರಾಜ್ಯ ಜಲನೀತಿ ರೂಪಿಸುವಂತೆ ಕರ್ನಾಟಕ ಪಟ್ಟು 


ಹಿಡಿಯಬೇಕು. ಇಲವಾದರೆ ಅನ್ಯಾಯವೇ ನಮಗೆ ಗತಿ. 


ಮಾಜಿ ಸಚಿವ ಶ್ರೀ ಎಚ್‌.ವಿಶ್ವನಾಥ್‌: ಅಂತಿಮ ತೀರ್ಪನ್ನು 
ಮರುಪರಿಶೀಲಿಸುವಂತೆ ಸುಪ್ರೀಂ ಕೋರ್ಟ್‌ ಮೊರೆ ಹೋಗಬೇಕು. ಇಲ್ಲವೆ ಕೇಂದ್ರದ 
ಮೇಲೆ ರಾಜಕೀಯ ಒತ್ತಡ ತರಬೇಳು. ಕಾವೇರಿ ವಿವಾದ ಸದಕ್ಕೆ ಅಧಿಕಾರಿಗಳು, 
ನ್ನಾಯವಾದಿಗಳಿಗೆ ಸೀಮಿತವಾದಂತಿದೆ. ನಾವು ವಿವಾದದ ಬಗ್ಗೆ ನ್ಯಾಯಾಧಿಕರಣಕ್ಕೂ 
ಸೂಕ್ತ ಮಾಹಿತಿನೀಡಿಲ್ಲ. ಕಾವೇರಿ ನದಿ ಕಣಿವೆ ಶಾಸ ಸಕರಿಗೆ ಜನರಿಗೆ ಮಾಹಿತಿ 
ದೊರೆತಿಲ್ಲ. ತೀರ್ಪಿನಲ್ಲಿರುವ ಒಳ್ಳೆಯ ಅಂಶಗಳನ್ನು ಜಾರಿಗೆ ತರಬೇಕು. 


ಶ್ರೀ ವಿಶ್ವೇಶ್ಸರ ಭಟ್‌ (ಸಂಪಾದಕರು): ನೀರಾವರಿಯನ್ನು ಗಂಭೀರವಾಗಿ 
ನಾವೆಂದೂ ಪರಿಗಣಿಸಿದವರಲ್ಲ. ಹಾಗಂತ ನೀರಾವರಿಗೆ ಹಣ ಖರ್ಚು ಮಾಡಲೇ 
ಇಲ್ಲ ಅಂತೆಲ್ಲ. ಎಲ್ಲಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ದೇವೆ. ಆದರೆ ಅದು ಎಲ್ಲಿ 
ಸೇರಬೇಕೋ ಅಲ್ಲಿ ಸೇರಲಿಲ್ಲ. ಹೀಗಾದ್ದರಿಂದಲೇ ಯೋಜನೆ ಮುಗಿಸಲು 
25ರಿಂದ 40 ವರ್ಷ ತೆಗೆದುಕೊಂಡದ್ದು ಆಗಿದೆ. ಪ್ರಾಯಶಃ ಜಗತ್ತಿನ 
ಯಾವದೇಶದಲ್ಲೂ ಒಂದು ನೀರಾವರಿ ಯೋಜನೆ ಪೂರ್ಣಗೊಳಿಸಲು ನಾಲ್ಕೂವರೆ 
ದಶಕ ತೆಗೆದುಕೊಂಡ ನಿದರ್ಶನ ಸಿಗುವುದಿಲ್ಲ. ನೀರಾವರಿ ವಿಷಯದಲ್ಲಿ ನಾವು 
ಉಡಾಫೆ ಮಾಡಿದ್ದೇವೆ. ಕಾವೇರಿ ನಮ್ಮ ಜೀವನದಿ, ಉಸಿರು ಎಂದೆಲ್ಲ ಹೇಳುತ್ತ 
ರಾಜಕಾರಣಿಗಳು ಸಾಮಾನ್ಯ ರೈತನ ಭಾವನೆಯೊಂದಿಗೆ ಆಟವಾಡಿದರು. ನೀರಾವರಿ 
ಯೋಜನೆಗಳನ್ನು ಪೂರೈಸ ಸುವ "ತನ್ನತ್ತ ಶಕ್ತಿಯನ್ನು ಮೆರೆಯಲಿಲ್ಲ. ಕಬಿನಿ ಯೋಜನೆ 
1959ರಲ್ಲಿ ಆರಂಭವಾದದ್ದು 3. ೨0 ಕೋಟಿ ರೂ. ಖರ್ಚಿನದೆಂದಿತ್ತು. 8 
ವರ್ಷಗಳೊಳಗೆ ಯೋಜನೆ ಮುಗಿಯಬೇಕಿ ತ್ತು ವರ್ಷ ವರ್ಷ ಹಣ ಖರ್ಚಾಗಿ 
ಈ ತನಕ 480 ಕೋಟಿ ರ ಸುರಿಯೆಲಾಗಿದೆ. "ಆದರೂ ಕೆಲಸ ಪೂರ್ತಿಯಾಗಲ 
ಇನ್ನೂ 25-30 ಕೋಟಿ ಬೇಕಂತೆ. ಇನ್ನು 2 ವರ್ಷ ಬೇಕಂತೆ. ಯೋಜನೆಯ 
ಅಂದಾಜು ವೆಚ್ಚಕ್ಕಿಂತ 173 ರಷ್ಟು ಖರ್ಚಾಗಿದ್ದರೂ ಯೋಜನೆ 
ಮುಗಿದಿಲ್ಲವೆಂದರೇನರ್ಡ! ಕಾವೇರಿ ಜಲಾನಯನ ಪ್ರದೇಶದ 11 ಯೋಜನೆಗಳ 
ಪೈಕಿ ಒಂದೂ ಪೂರ್ಣಗೊಂಡಿಲ್ಲ. ಬೇರೆ ರಾಜ್ಯಗಳ ಜೊತೆ ನದಿ ನೀರನ್ನು 
ಹಂಚಿಕೊಳ್ಳುವ ಸಂದರ್ಭ ಬಂದಾಗ ನಮಗೆ ನ್ಯಾಯಯುತವಾಗಿ ಸಿಗಬೇಕಾದ 
ನೀರನ್ನು ಸದುಪಯೋಗ ಪಡಿಸಿಕೊಳ್ಳದಿರುವುದು, ನಮ್ಮದೇ ನದಿ ನೀರನ್ನು 
ಸಮಪ ತ ಬಳಸಿಕೊಳ್ಳದಿರುವುದು, ಇವೆಲ್ಲ ಆಗಿದೆ. "ಬೃಹತ್‌ ನೀರಾವರಿ 


1572 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಯೋಜನೆಗಳನ್ನೇ ನಾವು ನೆಚ್ಚಿ ಕೂರಬೇಕಿಲ್ಲ. ನಮ್ಮ ರೈತರು ನಂಬಿದ್ದು ಬಾವಿ 
ಕೆರೆ, ಏತ, ಕೊಳ್ಳ, ರುರಿ, ಹೊಂಡ, ಸರೋವರ, ಬಯಲು ಸೀಮೆಯಲ್ಲಿ ಇವೇ 
ನೀರಿನ ಮೂಲಗಳು, ಇವುಗಳನ್ನು ಅಭಿವೃದ್ಧಿಪಡಿಸುವ ಉತ್ಸಾಹವಿದೆಯೇ? 
"ರೈತ ಕಾಯಕ ಕೆರೆ' ಯೋಜನೆ ಜಾರಿಗೆ ಬಂದರೂ ಕೆರೆಗಳು ಹಾಗೆಯೇ ಹೂಳು 
ತೆಗೆದು ಹೆಚ್ಚಿನ ನೀರು ಸಂಗ್ರಹಕ್ಕೆ ಅನುವಾಗದೆ ಉಳಿದಿವೆ. ಕೆರೆಗಳನ್ನು ಸೈಟುಗಳು 
ಮಂಗಿ ಹಾಕುತ್ತಿವೆ. ಭಾರತದ ಎಲ್ಲ ರಾಜ್ಯಗಳೂ ಜಲಕ್ಷಾಮ ಎದುರಿಸುತ್ತಿವೆ. 
ನೀರಿನ ನಿರ್ವಹಣೆ ಬಗ್ಗೆ ಈಗಲೇ ಎಚ್ಚೆತ್ತುಕೊಳ್ಳದಿದ್ದರೆ ಆಧುನಿಕ ನರಕ 
ಸೃಷ್ಟಿಯಾಗುತ್ತದೆ. ಕಾವೇರಿ ನ್ಯಾಯಾಧಿಕರಣದ ತೀರ್ಪು ಇನ್ನಾದರೂ ನಮಗೆ 
ಪಾಠವಾಗಲಿ, ಎಂದೆಲ್ಲ ಹೇಳಿದ್ದಾರೆ. (8.2.07) ಶ್ರೀ ಚಂದ್ರಶೇಖರನ್‌ 
ಕಲ್ವಾಣರಾಮನ್‌; ಕಾವೇರಿ ನೀರನ್ನು ಈ ಹಿಂದೆ ತಮಿಳುನಾಡು ಬಳಸಿಕೊಂಡಿರುವ 
ಆಧಾರದ ಮೇಲೆ ಅಲ್ಲಿನ ಕೃಷಿ ಭೂಮಿಯನ್ನು ಲೆಕ್ಕಕ್ಕಿಟ್ಟು ತಮಿಳುನಾಡಿಗೆ ಇಂತಿಷ್ಟು 
ನೀರನ್ನು ಹರಿಯಬಿಡಬೇಕು ಎನ್ನುವ ನ್ಯಾಯ ಮಂಡಳಿಯ ನಿರ್ಧಾರವನ್ನು 
ಸರ್ಕಾರ ಪ್ರಶ್ನಿಸಬೇಕಿದೆ. 


ತಮಿಳುನಾಡಿನ ನಿವೃತ್ತ ಐ.ಎ.ಎಸ್‌. ಅಧಿಕಾರಿ ಶ್ರೀ ಗಂಗಪ್ರ ತಮಿಳುನಾಡು 
ರೈತರಲ್ಲಿ ಅನೇಕರು ಸಾಂಬ, ಕುರುವೈ ಮತ್ತು ತಾಳಡಿ ಎಂದು ಮೂರು ಬೆಳೆ 
ತೆಗೆಯುತ್ತಾರೆ. ಈಗ 2 ಲಕ್ಷ ಎಕರೆಗಳಲ್ಲಿ ಕುರುವ ಬೆಳೆ, 12 ಲಕ್ಷ ಎಕರೆಗಳಲ್ಲಿ 
ಸಾಂಬ ಬೆಳೆ ಇದೆ. ತಾಳಡಿ ಎಂಬುದು ಸಾಂಬಾ ಬೆಳೆಯ ಇಳುವರಿ ತೆಗೆದು ಬಿಟ್ಟ 
ಜೊಂಡಿನಲ್ಲಿ ಮತ್ತೆ ಬಂದ ಬೆಳೆ. ಅಕ್ಟೋಬರ್‌ನಲ್ಲಿ ಅಲ್ಲಿ ಮಳೆ ಬರುವ ಕಾರಣ 
ಜುಲೈನಲ್ಲಿ ಬಿತ್ತಬೇಕು. ಅಂತೇ ಜುಲೈನಲ್ಲಿ ನೀರಿನ ಬೇಡಿಕೆ. ಅದೇ ರೀತಿ 
ಮಂಡ್ಕದಲ್ಲಿಯು ಬಿತ್ತದೆ ನಡೆದು ನೀರಿನ ಬೇಡಿಕೆ. ಜಲಾಶಯಗಳಲ್ಲಿ ಕಾಲುವೆಗಳು 
ಜಲಾಶಯದ ತಳಭಾಗಕ್ಕೆ ಇರುವುದಿಲ್ಲ. ವಿಶ್ನೇಶ್ವರ ನಾಲೆಗೆ ಅಂತಾಗಿ ನೀರು 
ಬಿಡಲು ಜಲಾಶಯದಲ್ಲಿ ಕನಿಷ್ಟ 60 ಅಡಿ ನೀರಿರಬೇಕು. ಹಾಗೆಯೇ ತಮಿಳುನಾಡಿನ 
ವಿಷಯವಾಗಿರುವಲ್ಲಿ ಉಭಯ ರಾಜ್ಯಗಳು ಸಮತೋಲನ ಜಲಾಶಯ 
ನಿರ್ಮಿಸಬೇಕು. ಗ್ರಾಂಡ್‌ ಅಣೆಕಟ್ಟು ಬಳಿಯ ಕೆಲವು ಭಾಗದ ರೈತರು 50 ಅಡಿ 
ಆಳಕ್ಕೆ ಸಿಗುವ ಗಂಧಕಾಂಶದ ಅಂತರ್ಜಲವನ್ನು ಬಳಸುತ್ತಾರೆ. ಸಮುದ್ರವೂ 
ಸಮೀಪವಿರುವಲ್ಲಿ ಆ ನೀರಿನ ಲಭ್ವತೆಯೂ ಜೊತೆಗೇ ಇರುವಂತಿದೆ. ತಮಿಳುನಾಡಿನಲ್ಲಿ 
ಅತಿವೃಷ್ಟಿ ಅನಾವೃಷಿಗೀಡಾಗುತ್ತಿದ್ದ ತಂಜಾವೂರಿಗಾಗಿ ಮೆಟ್ಟೂರು ಜಲಾಶಯ 
ನಿರ್ಮಿಸಲು ಮೈಸೂರು ಅರಸರು ಪ್ರೇರಕರಾದರೆನ್ನಬಹುದು. ಅಲ್ಲದೆ ಫಲವತ್ತಲ್ಲದ 


ಕಾವೇರಿ: ಜಲವಿವಾದ - ಬತೀರ್ಹ - ಚಳುವಳಿಗಳು 1573 


ಆ ಭೂಮಿಯಲ್ಲಿ ಅಕ್ಕಿಗಾಗಿ ಭತ್ತ ಬೆಳೆಯಬೇಕಿತ್ತು. ಕನ್ನಂಬಾಡಿ ನಿರ್ಮಾಣ 
ನೋಡಿ ಆ ಚಿಂತನೆ ತಮಿಳುನಾಡಿಗೊದಗಿತ್ತು. ತಮಿಳುನಾಡಿನಲ್ಲಿ ಭೂಸುಧಾರಣೆ 
ಕಾಯಿದೆ ಇಲ್ಲದ ಕಾರಣ ಟ್ರಸ್ಟ್‌ ಹಾಗೂ ಸಂಸ್ಥೆಗಳು ಭೂ ಒಡೆತನ ಹೊಂದಿವೆ. 
ಮಳೆಗಾಲದಲ್ಲಿ ನೀರನ್ನು ಹಿಡಿದಿಡುವ ವ್ಯವಸ್ಥೆ ಇಲ್ಲ. ಕೊಲ್ಲಡಂ ಕಾಲುವೆಯಲ್ಲಿ 
ಪ್ರವಾಹದ ನೀರು 3.50 ಲಕ್ಷ ಕ್ಯೂಸೆಕ್ಸ್‌ ನೀರು ಹರಿದು ಹೋಗಲು ವ್ವವಸ್ಥೆ 
ಮಾಡಲಾಗಿದೆ. ಕರ್ನಾಟಕದಲ್ಲಿ ಭೂಸುಧಾರಣೆ ಕಾಯಿದೆಯ ಕಾರಣ ರೈತರ 
ಸಂಖ್ಯೆ ಹೆಚ್ಚು ಇಲ್ಲಿ ಮಳೆ ನೀರು ಸಂಗ್ರಹಕ್ಕೆ ಕೆರೆ ಹೂಳು ಎತ್ತಸಿ, ಜಲಾಶಯಗಳ 
ನೀರಿನ ಸಂಗ್ರಹ ಸಾಮರ್ಥ್ಯ ಹೆಚ್ಚಿಸಬೇಕು ಎಂದಿದ್ದಾರೆ. ಕಾವೇರಿ ಕೊಳ್ಳದ ರೈತರ 
ಆರ್ಥಿಕ ಸಾಮಾಜಿಕ ಹಾಗೂ ಕೃಷಿ ಕ್ಷೇತದ ಅಧ್ಯಯನವನ್ನು ಉಭಯ ರಾಜ್ಯಗಳಿಂದ 
ನಡೆಯಬೇಕು. ಸಮಸ್ಯೆ ಪರಿಹಾರ ಮಾಡಿಕೊಳ್ಳಬೇಕು; ಕರ್ನಾಟಕ ವಿದ್ಧುತ್‌ 
ನಿಗಮದ ನಿರ್ದೇಶಕ ಶ್ರೀ ಪಿ.ಆರ್‌.ಮಲ್ಲಿಕಾರ್ಜುನ: ಶಿವನ ಸಮುದದ ಬಳಿ 
270 ಮೆಗಾವಾಟ್‌ ವಿದ್ಯುತ್‌ ಉತ್ಪಾದನಾ ಯೋಜನೆ ಹಿಂದಿನಿಂದಲೂ ಇದ್ದರೂ 
ನದಿ ವಿವಾದದಿಂದಾಗಿ ಕಾರ್ಯಗತವಾಗಿಲ್ಲ. ಶಿವನ ಸಮುದ್ರದಲ್ಲಿ 
ಸಂಗ್ರಹಿಸಬಹುದಾದ ವೀರಿನ ಅಂದಾಜು ಮಾಡಲಾಗಿದೆ. 200 ಅಡಿ ಆಳದಲ್ಲಿ 
ಭೂಮಿ ಒಳಗೆ ಜಲವಿದ್ಯುತ್‌ ಕೇಂದ್ರವನ್ನು 175 ಮೆ.ವ್ಯಾಟ್‌ ಸಾಮರ್ಥ್ಯದ 2 
ಘಟಕವಾಗಿ ಸ್ಥಾಪಿಸಿದರೆ 120 ದಶಲಕ್ಷ ಯೂನಿಟ್‌ ವಿದುತ್‌ ದೊರೆಯುತ್ತದೆ. 
ಹೀಗೆಯೇ ಮೇಕೆದಾಟು ಬಳಿ ಜಲಾಶಯ ನಿರ್ಮಿಸಿ 50 ಟಿ.ಎಂ.ಸಿ ವೀರು 
ಸಂಗಹವನ್ನು ಬೆಂಗಳೂರಿನ ಕುಡಿಯುವ ನೀರಿಗೂ ಬಳಸಿಕೊಳ್ಳಬಹುದು.ಇದರಿಂದ 
ಹರಿದು ಹೋಗುವ ನೀರಿನಿಂದ ನಮಗೂ ಲಾಭ ಅವರಿಗೂ ಅನುಕೂಲ. ಸದ್ಯ 
ನೀರಿನ ಶಕ್ತಿ ವ್ಯರ್ಥಬಾಗಿಸುತ್ತಿದೆ ಎಂದಿದ್ದಾರೆ ಹೀಗೆ ಓರ್ವ ತಜ್ಞರಿಂದ 
ಅಭಿಪ್ರಾಯಗಳನ್ನು ಶ್ರೀ ಎಚ್‌. ಆರ್‌. ಶ್ರೀಶ್‌ ಅವರು ಹೆಚ್ಚುವರದಿ ಮಾಡಿದ್ದಾರೆ. 


ಶ್ರೀ ವೈ ಎಸ್‌. ವಿ ದತ್ತ: ರಾಜ್ಯಕ್ಕೆ ಕಾವೇರಿ ವಿಷಯವಾಗಿ ಆಗುತಿರುವ 
ಅನ್ಯಾಯಗಳ ಪಟ್ಟಿಗೆ ನ್ಯಾಯಧಿಕರಣದ ಐದನೇವರ್ಷ ಒಂದು ಹೊಸ ಸೇರ್ಪಡೆ 
ಇಂಥ ತೀರ್ಪು ಹೊರ ಬೀಳಲು ಕಾಣದ ಕೈಗಳ ರಾಜಕಾರಣ ನಡೆದಿದೆ ರಾಜಕೀಯ 
ಮರ್ಜಿಗಳೂ ಇದಕ್ಕೆ ಕಾರಣ. ನ್ಯಾಯವಾದಿ ಮೋಹನ್‌ ಕಾತರಕಿ: ತಮಿಳುನಾಡು 
ಮೆಟ್ಟೂರು ಜಲಾಶಯದಲ್ಲಿ ಯಾವಾಗಲೂ ಕರ್ನಾಟಕ ಬಿಟ್ಟ ನೀರನ್ನು ಸುಮಾರು 
41 ಟಿ.ಎಂ.ಸಿ ಅಡಿ ನೀರಿನಷ್ಟು ಕಮ್ಮಿ ಲೆಕ್ಕ ಹಾಕಿ ತೀರಿಸುತ್ತಿತ್ತು. ರಾಜ್ಯ ಬಿಡುಗಡೆ 
ಮಾಡಿದ ನೀರಿನ ಪ್ರಮಾಣ 227 ಟಿ.ಎಂ.ಸಿ ಎಂದು ಬಿಳಗುಂಡ್ಲುವಿನಲ್ಲಿ 


1574 ಕರ್ನಾಟಕ ರೈತ ಚಳವಳಿ-ಸತ್ಕಾಗ್ರಹಗಳು 


ದಾಖಲಾಗುತ್ತಿತ್ತು. ಬಿಳಿಗುಂಡ್ಲು ಮತ್ತು ಮೆಟ್ಟೂರು ನಡುವಣ ಕಾವೇರಿ 
ಜಲಾನಯನದಲ್ಲಿ ಉತ್ಸನ್ನವಾಗುವ ಕಾವೇರಿ ನೀರಿನ ಪ್ರಮಾಣ 25 ಟಿ.ಎಂ.ಸಿ 
ಅಡಿಗಳಾಗಿವೆ. ಈ ದೃಷ್ಟಿಯಿಂದ ಮೆಟ್ಟೂರಿನಲ್ಲಿ ಒಳಹರಿವಿನ ಪ್ರಮಾಣ (227425- 
252)252 ಟಿ.ಎಂ.ಸಿ ಎಂದು ದಾಖಲಾಗಬೇಕಿತ್ತು. ಇದರಿಂದ ತಮಿಳುನಾಡು 
ಒಳಹರಿವನ್ನು 205 ಟಿ.ಎಂ.ಸಿ ಎಂದೇ ಲೆಕ್ಕ ತೋರಿಸಿ ಉಳಿದ 47 ಟಿ.ಎಂ.ಸಿಯನ್ನು 
ಅನುಭವಿಸುತ್ತಿತ್ತು ಈಗ ಬಿಳಿಗುಂಡ್ಲುವನ್ನು ಮಾಪನಕೇಂದ್ರವಾಗಿ ಪರಿಗಣಿಸುವುದರಿಂದ 
ತಮಿಳುನಾಡು ಕಮ್ಮಿ ಲೆಕ್ಕ ತೋರಿಸಲು ಆಗದು. 


ತಮಿಳುನಾಡು ಮುಖ್ಯಮಂತ್ರಿ ಶ್ರೀ ಮುತ್ತುವೇಲ್‌ ಕರುಣಾನಿಧಿ: ಐತೀರ್ಪು 
ಜನತೆಯಲ್ಲಿ ಕೆಲವು ಸಂಶಯಗಳಿಗೆ ಎಡೆಮಾಡಿದೆ. ಆದನ್ನು ಪರಿಹರಿಸಿಕೊಳ್ಳಲು 
ಮರು ಪರಿಶೀಲನಾ ಅರ್ಜಿಯನ್ನು ಕಾವೇರಿ ನ್ಯಾಯಾಧಿಕರಣಕ್ಕೆ ಅರ್ಜಿಯನ್ನು 
ತಮಿಳುನಾಡು ಸಲ್ಲಿಸಲಿದೆ; ಅಂತರ್‌ರಾಜ್ಯ ಬಿಕ್ಕಟ್ಟುಗಳನ್ನು ಸೌಹಾರ್ದವಾಗಿ 
ಬಗೆಹರಿಸಿಕೊಳ್ಳಲು ಪ್ರಯತ್ನಿಸಬೇಕು. ನದಿ ವಿವಾದಗಳು ಸಂಘರ್ಷಕ್ಕೆ 
ಹಾದಿಮಾಡಿಕೊಡಬಾರದು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಶ್ರೀ 
ಅಂಬರೀಶ್‌: ನ್ಯಾಯಮಂಡಳಿ ತನ್ನ ತೀರ್ಪಿನಲ್ಲಿ ತಿಳಿಸಿರುವ ಸಂಕಷ್ಟ ಸೂತ್ರವೇ 
ಸರಿಯಾಗಿಲ್ಲ. ಅದನ್ನು ಸರಿಪಡಿಸುವತ್ತ ನಮ್ಮ ರಾಜ್ಯ ಸರ್ಕಾರ ಪ್ರಯತ್ನ 
ಮುಂದುವರಿಸಿದೆ. ನ್ಯಾಯಾಧಿಕರಣಕ್ಕೆ ಪುನರ್‌ ಪರಿಶೀಲನಾ ಅರ್ಜಿಸಲ್ಲಿಸಲು 
ಜ್ಯ ಸರ್ಕಾರ ಸರ್ವ ಪಕ್ಷಗಳ ಸಭೆಯಲ್ಲಿ ಚರ್ಚಿಸಿದ ರಾಜ್ಯದ 5 ಕೋಟಿಜನ 
ಈ ತೀರ್ಪನ್ನು ವಿರೋಧಿಸಿದ ಪರಿಣಾಮವಾಗಿ ರಾಜ್ಯಾದಂತ ಚಳುವಳಿ 
ಶಾಂತಿಯುತವಾಗಿ ನಡೆದಿರುವುದನ್ನು ಬೆಂಬಲಿಸುತ್ತೇನೆ. ಐತೀರ್ಪನ್ನು ಕೇಂದ್ರಸರ್ಕಾರ 
1 ವರ್ಷದ ಅವಧಿಯೊಳಗೆ ಅಧಿಕೃತ ಅಧಿಸೂಚನೆ ಹೊರಡಿಸದಂತೆ-ಗೆಜಿಟ್‌ನಲ್ಲಿ 
ಪ್ರಕಟಿಸದಂತೆ ನೋಡಿಕೊಳ್ಳವುದೇ ನಮ್ಮ ಹೋರಾಟದ ಗುರಿ. ಅದಕ್ಕೆ ಸಂಸತ್ತಿನ 
ಹೊರಗಿನ ಹೋರಾಟವೇ ಸಾಕು. 


ಜನಸಂಪನ್ಮೂಲ ಸಚಿವ ಶ್ರೀ ಎಸ್‌. ಈಶ್ನರಪ್ಪ: ಕಾವೇರಿ ಕೊಳ್ಳದ ಅಚ್ಚು 
ಕಟ್ಟು ಪ್ರದೇಶದಲ್ಲಿ ಸರ್ಕಾರ ಮಿತಬಳಕೆಗೆ ಒತ್ತುಕೊಡಲು ನಿರ್ಧರಿಸಿದೆ. ಇದಕ್ಕಾಗಿ 
ಈ ಪ್ರದೇಶದಲ್ಲಿ ನೀರಾವರಿ ಬಳಕೆದಾರರ ಸಹಕಾರ ಸಂಘಗಳನ್ನು ಮತ್ತಷ್ಟು 


ಬಲಪಡಿಸಲು ನಿರ್ಧರಿಸಿದೆ. 


ಕಾಮೇರಿ: ಜಲವಿವಾದ - ಬತೀರ್ಸು - ಚಳುವಳಿಗಳು 1575 


ಮಾಜಿಪ್ರಧಾನಿ ಶ್ರೀ ಹೆಚ್‌.ಡಿ.ದೇವೇಗೌಡ: ನ್ನಾಯಾಧಿಕರಣದ ಹೊರಗೆ 
ಸೌಹಾರ್ದಯುತವಾಗಿ ವಿವಾದ ಇತ್ಕರ್ಥ ಮಾಡಿಕೊಳಬೇಕೆಂದು ಭಾವ ನಾಲ್ಕೂ 
ರಾಜ್ಯಗಳು ಹಾಗು ಕೇಂದ್ರಸರ್ಕಾರಕ್ಕೆ ಬರಬೇಕು. 


ಕರ್ನಾಟಕ ರಾಜ್ಯ ಮಾನವಹಕ್ಕುಗಳ ಮಂಡಳಿ : ಐತೀರ್ಪು ರಾಜದ 
ಹಿತಾಸಕ್ತಿಗೆ ವಿರುದ್ಧವಾಗಿದೆ EI ಮೇಲ್ಲನವಿ ಸಲ್ಲಿಸಬೇಕು. ಸರಿಯಾದ 
ಮಾಹಿತಿ ನೀಡದೆ ಸಕಾಲದಲ್ಲಿ ಮಾಹಿಕಿ ಸಂಗ್ರಹಿಸಿ ಕೊಟ್ಟಿಲ್ಲದಿರುವುದು ಇದಕ್ಕೆ 
ಒಂದು ಕಾರಣ. ಸಂಕಷ್ಟ ಪರಿಸ್ಥಿತಿಯಲ್ಲಿ ನಾಲ್ಕೂ ರಾಜ್ಯಗಳಿಗೆ ನಿ ರು ಹಂಚಿಕೆಯ 
ಪ್ರಮಾಣವನ್ನು ಉಲ್ಲೇಖಿಸಿಲ್ಲ. ಇದರಿಂದ ವಿಕಪಕ್ಟೀಯ ತೀರ್ಮಾನದ ಉದ್ದೇಶ 
ಸ್ವ್ಟವದೆ 

ಮಾಜಿಕಾನೂನು ಸಚಿವ ಡಿ. ಬಿ ಚಂದೇಗೌಡ: ಸತತ 12 ವರ್ಷಗಳ 
ವಾದ ಆಲಿಸಿದ ನಂತರವೂ ನೀಡಿರುವ ತೀರ್ಪು ರಾಜ್ಯಕ್ಕೆ ನ್ಯಾಯ ಒದಗಿಸಿಲ್ಲ. 
ಈ ತೀರ್ಪು ಆಧಿಸೂಚನೆ ಆಗದ ರೀತಿ ರಾಜ್ಯ ಒತ್ತಡ ಸರಬೇಕು. ನಂತರ 
ಸಾಯಮಂಡಳಿ ಮುಂದೆ ಪುನರ್‌ವಿಮರ್ಲಿಸಿ ಅರ್ಜಿ ಸಲ್ಲಿಕೆ ಇಲ್ಲವೆ 
ಸುಪ್ರೀಂಕೋರ್ಟಿನಲ್ಲಿ 1956ರ ಅಂತರ್‌ ರಾಜ್ಯ ನದಿನೀರು ವಿವಾದ ಕಾಯ್ದೆಯ 
5(3) ಸೆಕನ್‌ ಪಕಾರ ಪುನರ್‌ ವಿಮರ್ಶೆಯ ಅರ್ಜಿ ಸಲ್ಲಿಸಬಹುದು. ತಮಿಳುನಾಡು 
ಮುಂಗಾರಿನಲ್ಲಿ ಕರ್ನಾಟಕದ ಮೂಲಕ ನೀರು ಪಡೆದರೆ ಹಿಂಗಾರಿನಲ್ಲಿ ಸ್ಲಾಭಾವಿಕ 


ಮ ಶ್ರೀ ಬಿ.ಎಸ್‌. ಯಡಿಯೂರಪ್ಪ; ಕಾವೇರಿ ನದಿ ನೀರು 
ಲ ಕರ್ನಾಃ ಮ ಅವ್ಮಾಯವಾಗಿದೆ. ಇದನ್ನು ಸರಿಪಡಿಸಲು ಕೇಂದ್ರಸರ್ಕಾರ 
ತಕಣ ಮ ಬೇಕು. ಕಾವೇರಿ ಇರಲಿ ಭು ಕೃಷ್ಣೆ ಆಗಿರಲಿ ಮೊದಲಿನಿಂದ 
ನೀರಾವರಿ ಿಷಯದಲ್ಲಿ ಕರ್ನಾಚಕಕ್ಷೆ ; ಅನ್ಯಾಯವಾಗುತ್ತಲೇ ಬಂದಿದೆ. ಕಾವೇರಿ 
ಯಮಂಡಳಿ ಜಾರಿಗೆ ಅಸಾಧ್ಯವಾದ ತೀರ್ಪು ನೀಡಿದೆ. ಮಳೆಗಾಲ ಇಲ್ಲದ 
i) ನೀರನ್ನು ಎಲ್ಲಿಂದ ತಂದು ಬಿಡಬೇಕು! ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ನಾಟಕ 


ನೀರುಗಂಟೆ ಕೆಲಸ ಮಾಡಿಕೊಂಡು ಕುಳಿ ಂತುಕೊಳ್ಳಮಿ ಸಾಧ್ಯವಿಲ್ಲ, 


t 8 
0 
di 
38 
6 
4 


ಹ್ರೊ। ಬಿ.ಕೆ ಚಂದ್ರಶೇಖರ್‌: ಐತೀರ್ಪುನಿಂದ ಉದ್ಧವಿಸಿರುವ ಸಮಸ್ಯೆಗೆ 
ಪರಿಹಾರೋಪಾಯ ಕಂಡು ಹಿಡಿಯಲು ಸರ್ಕಾರ ಕೂಡಲೆ ಕೈತ ಮುಖಂಡರಾದ 
ಸರ್ವಶ್ರೀ ಜಿ. ಮಾದೇಗೌಡ, ಕೆ.ಎಸ್‌. ಪುಟ್ಟಣ್ಣಯ್ಯ, ಸುನಂದಜಯರಾಂ, 


1576 ಕರ್ನಾಟಕ ರೈತ ಚಳವಳಿ-ಸತ್ಲಾಗಿಹಗಳು 


ಕುರುಬೂರು ಶಾಂತಕುಮಾರ್‌, ವೀರಾವರಿ ತಜ್ಞ ಎಚ್‌. ಎನ್‌ ನಂಜೇಗೌಡ 
ಮೊದಲಾದವರ ನ್ನೊಳಗೊಂಡ ತಜ್ಞರ ಸಮಿತಿ ರಚಿಸಬೇಕು ಈ ಸಮಿತಿಗೆ ಕಾಲ 
ಮಿತಿ ನಿಗದಿಪಡಿಸಬೇ ಕು. 


ಸಚಿವ ಎಂ.ಪಿ.ಪ್ರಕಾಶ್‌: ನ್ಯಾಯಾಧಿಕರಣದ ಐತೀರ್ಪಿನ ವಿರುದ್ದ ಕಾನೂನು 
ಸಮರ ನಡೆಸಲು ಸರ್ಕಾರ ಸಿದ್ದತೆ ನಡೆಸಿದೆ. ಇದಕ್ಕೆ ಮುನ್ನ ಸರ್ವಪಕ್ಷಗಳ 
ಮುಖಂಡರು, ನೀರಾವರಿ, ಕಾನೂನು ತಜ್ಞರ ಸಲಹೆ ಪಡೆಯಲಾಗುವುದು. 
ಮುಖ್ಯವಾಗಿ ಅಂತರ್‌ ರಾಜ್ಯ ನೀರಾವರಿ ಕಾನೂನಿನ ಬಗ್ಗೆ ಕಲಂ 5(3) ರ ಅಡಿ 
ಸಷ್ಟೀಕರಣ ಕೇಳುವುದಿದೆ. ತೀರ್ಪಿನ ಮೂಲದೋಷಗಳ ಬಗ್ಗೆ ಸುಪ್ಪೀಂಕೋರ್ಟ್‌ನಲ್ಲಿ 
ಪ್ರಸ್ತಾಪಿಸುವ ಆಲೋಚನೆ ಇದೆ. ಮುಖ್ಯಮಂತ್ರಿಯವರು ಸಂಸದರೊಡನೆ ಸಭೆ 
ನಡೆಸಿ, ಪ್ರಧಾನಿಗಳ ಬಳಿ ಸರ್ವಪಕ್ಷಗಳ ನಿಯೋಗವನ್ನು ಒಯ್ಯುವ ಹಾಗೂ 
ಕಾನೂನು ಚೌಕಟ್ಟಿನಡಿಯಲ್ಲಿಯೆ ನ್ಯಾಯಯುತ ಪರಿಹಾರ ಕಂಡುಕೊಳ್ಳುವ 


ಬೆಂಗಳೂರು ತಮಿಳು-ಕನ್ನಡಿಗರು : ತೀರ್ಪಿನ ಬಗ್ಗೆ ನಮಗೂ ಆಕ್ಟೋಶವ 
ಕನ್ನಡಿಗರ ಹೋರಾಟಕ್ಕೆ ನಮ್ಮ. ಬೆಂಬಲವಿದೆ; 1991ರಲ್ಲಿ ಹಿಂಸಾಜಾರವಿತ್ತು 
ತಮಿಳು-ಕನ್ನಡಿಗರ ಕಚ್ಚಾಟವಿತ್ತು. ಈಗ ನಾವೆಲ್ಲಾ ಒಂದೆ; ರಾಜ್ಯದಲ್ಲಿ ಕಾವೇರಿ 
ಹರಿಯು ವಾಗ ಅನ್ಮಾಯಮಾಡಿರುವ ನ್ಯಾಯಾಧಿಕರಣದ ಧೋರಣೆ ಸರಿಯಿಲ್ಲ. 


Ns 


ಮಾಜಿ ಪ್ರಧಾನಿ ಶ್ರೀ ಎಚ್‌.ಡಿ.ದೇವೆಗೌಡ : ಸಾರ್ವಜನಿಕರಿಗೆ ತೊಂದರೆ 
ಆಗುವಂಥ ರೈಲು ತಡೆ ಚಳುವಳಿ ನಿಲ್ಲಿಸಿ. ಹೀಗಾಗದಿದ್ದರೆ ಜನರ ಬೆಂಬಲ 
ನಿಲ್ಲುತ್ತದೆ. ನಮ್ಮ ಎಂಪಿಗಳು ರಾಜೀನಾಮೆ ಕೊಟ್ಟರೆ, ಅಂಗೀಕರಿಸಿಬಿಟ್ಟರೆ 
ತಮಿಳುನಾಡಿಗೆ ಬಾರಿ ಅಡ್ಸಾಂಟೇಜ್‌ ಆಗುತ್ತದೆ. ಅವರ ಪ್ರಭಾವ ಮತ್ತು ಒತ್ತಡಕ್ಕೆ 
ಸಿಕ್ಕಿ ಕೇಂದ್ರವು ನಮ್ಮನ್ನು ಬಲಿಪಶು ಮಾಡುತ್ತದೆ. ರಾಜ್ಯಕ್ಕೆ ಅನ್ಯಾಯವಾಗಿರುವ 
ಅಂಶಗಳನ್ನು ಪಟ್ಟಿಮಾಡಿ ಮರು ಪರಿಶೀಲನಾ ಅರ್ಜಿ ಸಲ್ಲಿಸಬಹುದು. ಕೇಂದ್ರವು 
ಯಾವುದೇ ಕಾರಣಕ್ಕು ಐತೀರ್ಪನ್ನು ಗೆಜೆಟ್‌ನಲ್ಲಿ ಪಕಟಿಸದಂತೆ ನೋಡಿಕೊಳ್ಳಬೇಕು. 

ಸಂಸದ, ಮಾಜಿಮುಖ್ಯಮಂತ್ರಿ ಶ್ರೀ ಬಂಗಾರಪ್ಪ : ಐತೀರ್ಪು ನಾಲ್ಕೂ 
ರಾಜ್ಯಗಳಿಗೆ ಸಮಾಧಾನ ತಂದಿಲ್ಲ. ಬಿಕ್ಕಟ್ಟು ಪರಿಹಾರಕ್ಕೆ ಕೇಂದ್ರ ಸರ್ಕಾರವೇ 
ಮಧ್ಯ ಪ್ರವೇಶ ಮಾಗುವುದು ಸೂಕ್ತ. ಕೇಂದ್ರ ಸರ್ಕಾರ ಕರ್ನಾಟಕ, ತಮಿಳುನಾಡು 


ಕಾವೇರಿ: ಜಲವಿವಾದ -- ಐತೀರ್ಪು - ಚಲುವಳಿಗಳು 1577 


ರಾಜ್ಯಗಳನ್ನು ಮಾತುಕತೆಗೆ ಆಹ್ನಾನಿಸಿ ಪರಿಹಾರ ಕಂಡುಕೊಳ್ಳುವುದು ಸರಿಯಾದ 
ಕ್ರಮ. ನ್ಯಾಯಮಂಡಳಿಯ ತೀರ್ಮಾನದ ವಿರುದ್ಧ ಇದೇ ವೇಳೆ ಸರ್ಕಾರ 
ಪುನರ್‌ಪರಿಶೀಲನಾ ಅರ್ಜಿಸಲ್ಲಿಸಬೇಕು. 


ಶ್ರೀ ರಮೇಶ ಜಿಗಜಿಣಗಿ; ತುಂಬಾ ಅನ್ಯಾಯವಾಗಿದೆ. ಅನೇಕ ಅಂಶಗಳನ್ನು 
ಪರಿಗಣಿಸಿ ತೀರ್ಪು ನೀಡಬೇಕಾಗಿದ್ದ ಕೆಲಸ ಆಗಿಲ್ಲ. ಸಂಸದರು ಕೇಂದ್ರ ಸರ್ಕಾರದ 
ಮೇಲೆ ಪ್ರಭಾವ ಬೀರುವಲ್ಲಿ ಎಡವಿದ್ದಾರೆ. ಒತ್ತಡ ಹಾಕಿಲ್ಲ ಎಂಬ ಚೇಷ್ಟೆ ಮಾತು 
ಸರಿಯಲ್ಲ. ಜನರ ಆಶೋತ್ತರ ಅಭಿಪ್ರಾಯಗಳ ಜೊತೆ ಸದಾ ಇರುತ್ತೇನೆ. 


ಮುಖ್ಯಮಂತ್ರಿ ಶೀ ಹೆಚ್‌.ಡಿ. ಕುಮಾರಸ್ವಾಮಿ : ಅಂತಿಮ ತೀರ್ಪಿನಿಂದ 
ಕರ್ನಾಟಕಕ್ಕೆ ಆಗಿರುವ ಅನಾಯ ಸರಿಪಡಿಸಲು ಕೇಂದ್ರ ಸರ್ಕಾರದ ಮಧ್ಯಪ್ರವೇಶ 
ಅಗತ್ಯ, ಶೀಘ್ರದಲ್ಲಿಯಿ ಸರ್ವಪಕ್ಷಗಳ ನಿಯೋಗ ಪ್ರಧಾನಿಯವರನ್ನು ಭೇಟಿ 
(14.2.07ರಂ೦ದು) ಪಾಡಿ ನ್ಯಾಯ ಒದಗಿಸಲು ಮನವಿ ಮಾಡಲಾಗುವುದು. 
ರಾಜ್ಯದ ಸಂಸದ ಸದಸ್ಯರ ಸಭೆಯನ್ನು (22.2.07 ರೊಳಗೆ) ಕರೆದು ಕೇಂದ್ರದ 
ಮೇಲೆ ಒತ್ತಡ ತರುವ ಬಗ್ಗೆ ಚರ್ಚಿಸಲಾಗುವುದು; ಸರ್ಕಾರ ಬಂದ್‌ ಕರೆಗೆ 
ಬೆಂಬಲ ನೀಡಿಲ್ಲ. ಆಧಿಕೃತವಾಗಿ ಭಾಗವಹಿಸಿಲ್ಲ. ಬಂದ್‌ ಕರೆ ಸಂದರ್ಭದಲ್ಲಿ 
ಕ್ಷಣೆ ನೀಡುವುದು ಸರ್ಕಾರದ ಕರ್ತವ್ಯ, ಜನರು ಶಾಂತಿಯುತವಾಗಿ ಬಂದ್‌ 
ಆಚರಿಸಿದ್ದಾರೆ. ತಾಳ್ಮೆಯನ್ನು ಪ್ರದರ್ಶಿಸಿದ್ದಾರೆ. ಸರ್ಕಾರ ಅವರಿಗೆ ಕೃತಜ್ಯತೆ 
ಅರ್ಪಿಸುತ್ತದೆ. 


ಆರ್‌.ಪಿ.ಜಗದೀಶ್‌ : ತಮಿಳುನಾಡು ಮೆಟ್ಟೂರು ಅಣೆಕಟ್ಟೆಯ ನಂತರ 
ಮತ್ತೊಂದು ಅಣೆಕಟ್ಟು ಕಟ್ಟಿ ವೈಜ್ಞಾನಿಕವಾಗಿ ಕೃಷಿಗೆ ನೀರು ಬಳಸಿದರೆ ಎರಡೂ 
ರಾಜ್ಯಗಳ ಸಮಸ್ಯೆ ಬಗೆಹರಿಯುತ್ತದೆ. ತಮಿಳುನಾಡು ಇದಕ್ಕೆ ಸಿದ್ಧವಿಲ್ಲ, ಕಾರಣ 
ಮತ್ತೊಂದು ಅಣೆಕಟ್ಟೆಯನ್ನು ನಿರ್ಮಿಸಿದರೆ ಫಲವತ್ತಾದ ಸಾವಿರಾರು ಎಕರೆ 
ಕೃಷಿಭೂಮಿ ಹಿನ್ನೀರಿನ ಪಾಲಾಗುತ್ತದೆ. ಅಪಾರವೆಚ್ಚವು ತಗಲುತ್ತದೆ. ಮುಳುಗಡೆ 
ಪ್ರದೇಶದ ಪುನರ್ವಸತಿ ಸಮಸ್ಯೆ ಆಗುತ್ತದೆ. ಇದಕ್ಕಾಗಿ ಅದರ ಹಿಂದೇಟು. ಆದರೆ 
ತಮಿಳುನಾಡಿನ ಕುಡಿಯುವ ನೀರಿನ ಹಾಹಾಕಾರ ಕಂಡು ಮರುಗಿದ ಕರ್ನಾಟಕ 
ಕೃಷ್ಣಾನದಿ ನೀರನ್ನು ಕೊಟ್ಟಿರುವುದನ್ನು ಅಲ್ಲಿಯ ಜನ ಮತ್ತು ಸರ್ಕಾರ 
ಮರೆಯಬಾರದು. ಲಕ್ಷಾಂತರ ಮಂದಿ ಬಡ ತಮಿಳರು ಕರ್ನಾಟಕದ ನೆಲ- 
ಜಲ-ದುಡಿಮೆ ನಂಬಿ ಜೀವ ಸಾಗಿಸುತ್ತಿದ್ದಾರೆ. ಇವರಿಗೂ ಕುಡಿಯಲು ಕಾವೇರಿಯೇ 


1578 ಕರ್ನಾಟಕ ರೈತ ಚಳವಳಿ-ಸತ್ಯಾಗಹಗಳು 


ಬೇಕು. ಹೀಗಾಗಿ ವಿವಾದಗಳನ್ನು ಪರಸ್ಪರ ಸೌಹಾರ್ದದಿಂದ ಬಗೆಹರಿಸಿಕೊಳ್ಳುವುದು 
ಸೂಕ್ತ. ಐತೀರ್ಪಿನ ಪುಟಗಳನ್ನು ತಿರುವಿ ಹಾಕಿದಾಗ ಮಂಡಳಿಯ ಸದಸ್ಕರೇ 
1924ರ ಒಪ್ಪಂದದ ಪರವಾಗಿ ಹಾಗೂ ತಮಿಳುನಾಡಿನ ವಕ್ತಾರರಂತೆ 
ನಡೆದುಕೊಂಡಿರುವುದು ಕಂಡುಬರುತ್ತದೆ. 


ರಾಜ್ಯಸಭಾ ಸದಸ್ಯೆ ಶ್ರೀಮತಿ ಪೇಮಾ ಕಾರ್ಯಪ್ಪ ಕೆ.ಆರ್‌.ಎಸ್‌.ನಲ್ಲಿ ಸುಮಾರು 
15 ರಿಂದ 20 ಅಡಿಗಳಷ್ಟು ಹೂಳು ತುಂಬಿದೆ. ಅಲ್ಲಿ ಹೂಳೆತ್ತುವ ಕಾರ್ಯಕ್ಕೆ 
ರಾಜ್ಯದ ಪ್ರತಿಯೊಬ್ಬ ಪ್ರಜೆಯೂ ಸಹಕರಿಸಬೇಕು. ಬೆಂಗಳೂರಿಗೆ 34 ಟಿ.ಎಂ.ಸಿ 
ಕುಡಿಯುವ ನೀರಿನ ಅಗತ್ಯವಿದೆ. ಆದರೆ ಬಂದಿರುವ ತೀರ್ಪಿನಿಂದ ಬೆಂಗಳೂರಿಗೆ 
ಏನೂ ಸಾಕಾಗದು. 


ಹಿರಿಯ ನಟಿ ಜಯಂತಿ : ರಾಜ್ಯದ ರೈತರಿಗೆ ನಾಯಾಧಿಕರಣ ಅನ್ಯಾಯ 
ಮಾಡಿದೆ. ರೈತರು ಬೆಳೆಯದೆ ನಾವು ಊಟ ಮಾಡಲು ಅನ್ನ ಇರುವುದಿಲ್ಲ. 


ಚಿತ್ರ ನಿರ್ಮಾಪಕ ಎಸ್‌.ಚನ್ನೇಗೌಡ : ರಾಜ್ಯದ ಜೀವಾಳವಾಗಿರುವ ರೈತರ 

ಹಿತ ಕಾಯಲು ನಾವು ಸದಾ ಸಿದ್ದ. ಸಂಗೀತ ನಿರ್ದೇಶಕ ಹಂಸಲೇಖ: ನ್ಯಾಯ 

ದೊರೆಯುವತನಕ ತೀರ್ಪು ದಿನವನು, (ಫೆಬವರಿ 5) ಕರಾಳದಿನವನಾಗಿ 

Kk — pa 

ಆಚರಿಸಬೇಕು. ಕಾವೇರಿ ಜಲಾನಯನದ ಪ್ರದೇಶದ ರೈತರು ಜಮೀನು ಒತ್ತುವರಿಗೆ 
ಮುಂದಾಗಬೇಕು. 


ವಿಷ್ಣುವರ್ಧನ್‌ : ರಾಬ್ಯಕ್ಕೆ ಕಿಂಚಿತ್‌ ಅನ್ಯಾಯ ಮುಂದುವರಿದರೂ ಚಿತ್ರರಂಗ 
ತನ್ನ ಹೋರಾಟದ ಸ್ಥರೂಪವನ್ನೆ ಬದಲಾಯಿಸುತ್ತದೆ. ಕೇಂದ್ರ ಸರ್ಕಾರ ಕೂಡಲೇ 
ಮಧ್ಯ ಪ್ರವೇಶಿಸಿ ಸಮಸ್ಯೆ ಬಗೆಹರಿಸಬೇಕು. 


ಸ್ಯ ಪ್ರ 

ಖ್ಯಾತ ಕಾದಂಬರಿಕಾರ ಶ್ರೀ ಎಸ್‌.ಎಲ್‌.ಭೈರಪ್ಪ ಕೇಂದ್ರದ ಮೇಲೆ ತಮಿಳರು 
ಸಾಧಿಸಿರುವ ಹಿಡಿತ ಸಡಿಸಲು ರಾಜಕೀಯ ಹೋರಾಟ ನಡೆಸಬೇಕಿದೆ. ಈ 
ಹೋರಾಟ ಪ್ರಬಲವಾಗಿ ನಡೆಯಬೇಕಾದರೆ "ರಾಜಕೀಯೇತರ ಒಕ್ಕೂಟ” ರಚನೆ 
ಆಗಬೇಕು. ಅದರ ಅಡಿಯಲ್ಲಿ ಇಡೀ ರಾಜ್ಯವೇ ಒಂದಾಗಿ ಹೋರಾಟಕ್ಕೆ 
ಧುಮುಕಿದಾಗ ಮಾತ್ರ ನಮಗೆ ನ್ಯಾಯ ಸಿಗಬಹುದು. ಮೇಲ್ಮನವಿ ಸಲ್ಲಿಸಿದರೆ 
ನ್ಯಾಯ ಸಿಗುತ್ತದೆನ್ನುವ ನಂಬಿಕೆ ಇಲ್ಲ. ನಮ್ಮ ನಿರೀಕ್ಷೆಯಂತೆ ತೀರ್ಪುಬರುವುದಿಲ್ಲ, 
ಎಂದು ಹೇಳಿದರು. 


ಕಾವೇರಿ: ಜಲವಿವಾದ - ಐತೀರ್ಸ್ಹು - ಚಳುವಳಿಗಳು 1579 


ಶ್ರೀ ಬಾಲಗಂಗಾಧರನಾಥ ಸ್ವಾಮಿಜಿ: ಕಾವೇರಿ ನದಿ ನೀರು ವಿಚಾರದಲ್ಲಿ 
ಯಾರಿಗೂ ಅನ್ಯಾಯವಾಗದಂತೆ ತಡೆಯುವುದು ನ್ಯಾಯಾಂಗ ಹಾಗೂ 
ಕಾರ್ಯಾಂಗದ ಜವಾಬ್ದಾರಿ. ಹಿಂದಿನ ವಿಚಾರಗಳನ್ನು ಬಿಟ್ಟು ಮುಂದೇನಾಗಬೇಕು 
ಎಂಬ ಬಗ್ಗೆ ಹೆಚ್ಚು ಗಮನಬೇಕು. ದತ್ತಪೀಠದ ಶ್ರೀಗಣಪತಿ 'ಸಚ್ಚಿದಾನಂದಸ್ವಾಮಿಜಿ: 
ಕರ್ನಾಟಕ ರಾಜ್ಯದ ರೈತರ ಶಿ ಹಿತ ಕಾಪಾಡಲು ಕೇಂದ್ರ ಸರ್ಕಾರ ಮಂ. 
ಕೇಂದ್ರದ ಮೇಲೆ ಒತ್ತಡ ಹೇರಲು ನಡೆಯಲಿರುವ ಎಲ್ಲಾ ಮಠಾಧೀಶರ 
ಪಾದಯಾತೆೆಯಲ್ಲಿ ತಾವೂ ಬಾಗಿ. 


ಶ್ರೀ ಬಿ.ಜನಾರ್ದನ ಪೂಜಾರಿ (ರಾಜ್ಯ ಸಭಾ ಸದಸ್ಯರು): ಕಾವೇರಿ ನದಿ 
ನೀರಿನ ವಿವಾದವನ್ನು ಪ್ರಧಾನಿಯವರ ಹಿಡಿತದಲ್ಲಿ ನಾಲ್ಕೂ ರಾಜ್ಯಗಳ 
ಮುಖ್ಯಮಂತಿಗಳು ಸಭೆ ಸೇರಿ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಬೇಕು. 
ಪ್ರಧಾನಮಂತ್ರಿಯವರು ನೀರಿನಪಾಲು ಕೇಳುತ್ತಿರುವ ರಾಜ್ಯಗಳಲ್ಲಿ ಯಾರಿಗೆ ಎಷ್ಟು 
ನೀರು ಎಂದು ಮಾಶುಕತೆ ಮೂಲಕವೇ ಆ ಸಭೆಯಲ್ಲಿ ನಿರ್ಧರಿಸಬೇಕು. 


ಶ್ರೀ ಮಂಂತ್ರಾಲಂಶು ಮಠದ ಆಪ್ಪಕಾಂರ್ಬಿದರ್ಶಿ ರಾಜಾ 
ಎಸ್‌.ರಾಜಗೋಲಾಚಾರ್ಯ: ಕರ್ವಾಟಕದ ರೈ ತರೆ ಜೀವನಾಡಿ ಕಾವೇರಿಯನ್ನು 
ರಾಜ್ಯದಲ್ಲಿ ಸಮರ್ಪಕವಾಗಿ ಬಳಸಿ ಉಳಿದ ನೀರನ್ನು ಮಾತ, ತಮಿಳುನಾಡಿಗೆ 
ಬಿಡಬೇಕು. 


ಪ್ರಜಾವಾಣಿ "ನಿಮ್ಮ ಅನಿಸಿಕ ವಿಭಾಗ : ಕರ್ನಾಟಕ ಬಲಹೀನತೆ 
ತೋರದಿರಲಿ; ತಮಿಳುನಾಡಿನ ಸಂಸದರು, ಶಾಸಕರಲ್ಲಿರುವ ಬದ್ದತೆ, ಪ್ರಯತ್ತಶೀಲತೆ, 
ಒತ್ತಡ ಬುದ್ಧಿ ನಮ್ಮವರಲ್ಲಿ ಲಿಯೂ ತೋರಿಬರಲಿ. ಕೇಂದ್ರದಲ್ಲಿ ನಮ್ಮ ಲಾಬಿಯ 
ಕೊರತೆ ನೀಗಲಿ; ಕೀಂದದ ನರವ ಮತ್ತು ಸಾರ್ವಜನಿಕ ವಂತಿಗೆಯಿಂದ ಮೇಕೆದಾಟು 
ಸಮೀಪ 100 ಟಿ.ಎಮ್‌.ಸಿಯ ಸಂಗಹ ಸಾಮರ್ಥ್ಯದ ಅಣೆಕಟ್ಟು ನಿರ್ಮಾಣಗೊಂಡು, 
ಉಭಯ ರಾಜ್ಯಗಳ ಸ ಸಲಹಾ ಸಮಿತಿಯ ನಿರ್ದೇಶನದಂತೆ ಕಾರ್ಯ 
ನಡೆಯಲ್ಲಿ, ಕರ್ನಾಟಕದ ಧ್ಲನಿ ಜೋರಾಗಿ ಕೇಳಲು ಪ್ರಬಲ ಪ್ರಾಂತೀಯ ಪಕ್ಷಗಳು 
ಹುಟ್ಟಿಕೊಳ್ಳಲಿ. 

ಶ್ರೀ ನಿಡುಮಾಮಿಡಿ ಪೀಠಾಧ್ಯಕ್ಷ ಶ್ರೀ ವೀರಭದಚೆನ್ನಮಲ್ಲಸ್ಟಾಮೀಜಿ : ಸಾಶ್ತಿಕ 
ಕರ್ನಾಟಕಕ್ಕೆ ತೀರ್ಪಿನಿಂದ ನಿಜಕ್ಕೂ ಅನ್ಯಾಯವಾಗಿದೆ. ತಮಿಳುನಾಡಿನ ಜನರಲ್ಲಿ 
ಪಕ್ಷ ವರ್ಗ ಯಾವುದೇ ಭೇದವಿಲ್ಲದ ನಾಡಿನ ಯಾವುದೇ ಸಮಸ್ಯೆ ಬಂದಾಗ 
ಹೋರಾಡುತ್ತಾರೆ ಪ್ರಭಾವಬೀರುತ್ತಾರೆ. ಪ್ರಯತ್ನ ಮಾಡುತ್ತಾರೆ. ನಮಲ್ಲಿ ಅಂಥ 


1580 ಕರ್ನಾಟಕ ದೈತ ಚಳವಳಿ-ಸತ್ಯಾಗ್ರಹಗಳು 


ಒಕ್ಕಟ್ಟು ಮೂಡಿ ಬಂದಾಗಲೇ, ಕಾವೇರಿ ಇರಲಿ ಕೃಷ್ಣೆ ಇರಲಿ ಎರಡೂ ನದಿ 
ನೀರಿನ ನ್ಯಾಯವಾದ ಪಾಲು ನಮಗೆ ದಕ್ಕುತ್ತದೆ. ಕರ್ನಾಟಕದ ಉತ್ತರದ ನದಿ 
ಸಮಸ್ಯೆಯಾಗಲಿ ದಕ್ಷಿಣದ ನದಿ ಸಮಸ್ಥೆಯಾಗಲಿ ಒಕ್ಕೊರಲ ಹೋರಾಟ, ವಿನಿಮಯ 
ಧ್ವನಿ ಗಟ್ಟಿಂಯಾದರೇನೆ ಕೇಂದ್ರವಾಗಲಿ, ನ್ಯಾಯಾಧಿಕರಣವಾಗಲಿ ನಮ್ಮ 
ಹಕ್ಕೊತ್ತಾಯವನ್ನು ಗಮನಿಸುತ್ತದೆ; ಪರಿಹಾರಕ್ಕೆ ಮುಂದಾಗುತ್ತದೆ. ನದಿ 
ಜೋಡಣೆಯಿಂದ ರೈತರ ಬೇಸಾಯ ಹಾಗು ಎಲ್ಲರ ದೈನಂದಿನ ಬದುಕಿಗೆ 
ಹಿತವಾಗುವಂತೆ ಆಡಳಿತವು ನಡೆದುಕೊಳ್ಳುವುದು ಲೇಸು. 


ನಟ ನಿರ್ಮಾಪಕ ರವಿಚಂದ್ರನ್‌, ಹೋರಾಟಕ್ಕೆ ರಾಜಕೀಯ ಬಣ್ಣ ಬೇಡ. 
ಕಾವೇರಿ ಐತೀರ್ಪಿನ ಅನಾಯ ಸರಿಹೋಗುವವರೆಗೆ ಮನೆ, ವಾಹನಗಳ ಮೇಲೆ 
ಕಪ್ಪು ಬಾವುಟ ಹಾರಿಸಿ; ನಟ ರಮ್ಯ: ನಮಗೆ ಅನ್ನ ಹಾಕುವ ರೈತರ ಹಿತರಕ್ಷಣೆಗೆ 
ಹೋರಾಡೋಣ; ನಟ ಉಪೇಂದ್ರ : ಕಾವೇರಿ ಹೋರಾಟಕ್ಕೆ ಇಡೀ ಚಿತ್ರರಂಗದ 
ಬೆಂಬಲವಿದೆ. 


ಡಾ.ಪಾಟೀಲ್‌ ಪುಟ್ಟಪ್ಪ : ರಾಜ್ಯಕ್ಕೆ ಐತೀರ್ಪು ಮಾರಕವಾಗಿದೆ. ಪ್ರತಿಯೊಬ್ಬ 
ಕನ್ನಡಿಗನೂ ಇದನ್ನು ವಿರೋಧಿಸಬೇಕು. ರಾಜ್ಯದ ಮೇಟಿ ಆಗಿರುವ ಅನ್ನಾಯವನ್ನು 
ಒಕ್ಕೊರಲಿನಿಂದ ಖಂಡಿಸಬೇಕು. ನಮ್ಮ ರಾಜ್ಯದಲ್ಲಿ ಹೆಚ್ಚು ವ್ಯಾಪ್ತಿಯಲ್ಲಿ ಕಾವೇರಿ 
ಹರಿದರೂ, ತಮಿಳುನಾಡಿಗೆ 36 ಲಕ್ಷ. ಸ ಜಮಿನಿಗೆ ನೀರು. ಕೊಡಲಾಗಿದೆ. 
ಕರ್ನಾಟಕಕ್ಕೆ 14 ಲಕ್ಷ ಎಕರೆಗೆ ಮಾತ್ರ” ನೀರು ನಿಗದಿಮಾಡಿ, ಅದೇ ನೀರು ಇನ್ನು 
ಹೆಚ್ಚಿನ 4 ಲಕ್ಷ ಎಕರೆಗೆ ಸಾಕಾಗುತ್ತದೆ ಎಂದಿರುವುದನ್ನು ವಿರೋಧಿಸಬೇಕು. 


ವಾಚಕರ ವಿಜಯ : ನ್ಯಾಯಾಧಿಕರಣವು ತೀರ್ಪಿನಲ್ಲಿ ಚರ್ಚಿಸಿರುವ 
ವಿಷಯಗಳು, ಯಾವ ಅಂಶಗಳ ಪರಿಶೀಲನೆಯಿಂದ ತೀರ್ಮಾನಕ್ಕೆ ಬಂದಿದೆ. 
ನೀರಿನ ಬಳಕೆ ಹಾಗೂ ಮೂಲಗಳ ಅಧ್ವಯನ-ಪರಿಶೀಲನೆ ನಡೆದಿರುವ ಬಗೆ, 
ಉಪಗ್ರಹ ಮಾಹಿತಿ ಬಳಕೆ ಆಗಿದೆಯೆ? ಇತ್ಯಾದಿ ವಿಷಯಗಳ ಬಗ್ಗೆ ಸರಿಯಾದ 
ಮಾಹಿತಿಯನ್ನು ನಮ್ಮ ವಿಜ್ಞಾನಿಗಳು, ಅಧ್ಯಾಪಕರು, ನ್ಯಾಯವಾದಿಗಳು, 
ಪರಿಸರವಾದಿಗಳು, ನೀಡಲಿ. ಸರ್ಕಾರ ತೀರ್ಪಿನ ಪ್ರತಿಯನ್ನು ತನ್ನ 
ಅಂತರ್ಜಾಲದಲ್ಲಿರಿಸಲು ಕ್ರಮ ಕೈಗೊಳ್ಳಲಿ. ಇದು ಆರೋಗ್ಯಕರ ಚರ್ಚೆಗೆ 
ಹಾದಿಯಾಗುತ್ತದೆ. ತಮಿಳುನಾಡಿಗೆ ನೀರು ಬಿಡುವುದಿರಲಿ ನಮ್ಮ ನದಿಗಳಲ್ಲೇ 
ನೀರಿನ ಸೆಲೆ ಬತ್ತಿಹೋಗಿ ಪರಿಸ್ಥಿತಿ ಹೀಗೆಯೇ ಮುಂದುವರಿದರೆ ಜನ ಗುಳೆ 
ಹೋಗಬೇಕಾಗುತ್ತದೆ. ತೀರ್ಪು ಅಂತರ್ಜಾಲ ತಾಣದಲ್ಲಿಡಲಿ, ವೈಜ್ಞಾನಿಕ 
ಅಧ್ಯಯನವಾಗಲಿ (27.2.07) 


ಕಾಮೇಠಿ: ಜಲವಿವಾದ - ಬಐತೀರ್ಷು - ಚಳುವಳಿಗಳು 1581 


ಪತ್ರ ಪ್ರಭ: ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹೋರಾಟದ ಸಮಿತಿಗಳವತಿಯಿಂದ 
ಸಾಂಕೇತಿಕ ಕಥ ಸತ್ಕಾಗ್ಗಹ ನಡೆಯುತ್ತಿವೆ. ಎಲ್ಲ ವರ್ಗದ ಜನರು, ಸಂಘಸಂಸ್ಥೆಗಳು, 
ಮಠಾಧಿಪತಿಗಳು ಕಾವೇರಿ ಚಳುವಳಿಯಲ್ಲಿ ಭಾಗವಹಿಸಿ ಅದರ ಜೀವಂತಿಕೆಯನ್ನು 
ರ ಎಚ್ಚೆತ್ತುಕೊಳ್ಳಲಿ ಎಂದು ಕಾಪಾಡುತ್ತಿದ್ದಾರೆ. ಕರ್ನಾಟಕದ ಎಲ್ಲ 
ದರು, ಕೇಂದ್ರ ಸಚಿವರು ಹಾಗೂ ಸರ್ಕಾರ ಪಕ್ಷಾತೀತವಾಗಿ ಒಟ್ಟು ಗೂಡಿ 
ಹೋರಾಡಿದಾಗ ಮಾತ್ರ ತೀರ್ಪಿನಿಂದಾಗಿರುವ ಅನ್ಮಾಯ ಕೇಂದ್ರ ಸರ್ಕಾರದ 
ಗಮನಕ್ಕೆ ಬರುತ್ತದೆ. ಆಗ 'ಮಾತ್ರ ಚಳುವಳಿ ಪ್ರಯೋಜನಕ್ಕೆ ಬರಬಲ್ಲದು. (28.2.07) 


ಅಭಿಮತ : ಪದ್ಮ ಶ್ರೀ ಪ್ರಶಸ್ತಿ ವಿಚೇತ ಡಾ.ಎಂ ಮಹದೇವಪ್ಪ : ಕಾವೇರಿ 
ನೀರು ಹಂಚಿಕೆ ತೀರ್ಮಾನ ಅವೈಜ್ಞಾನಿಕ. ತಮಿಳುನಾಡಿನಲ್ಲಿ ಮುಂಗಾರು, 
ಚೆಳಿಗಾಲಗಳು ಭತ್ತದ ಬೆಳೆಗೆ ಉತ್ತೇಜನಕಾರಿ. ತಮಿಳುನಾಧಿಗೆ ಇರುವ ಹಿಂಗಾರು- 
ಆದರ ಆಸರೆಯಿ೦ದ ಸಾ ೦ಬ ಮತ್ತು ತಾಲಡಿ ಭತ್ತದ ಬೆಳೆಗಳನ್ನು ್ಸಿ ಸಮೃದ್ಧಿಯಾಗಿ 
ಬೆಳೆಯಬಹುದು; ಬೆಳೆಯುತ್ತಲೂ ಇದ್ದಾರೆ (೧. 2.07); 


ಪ್ರವೀಣ್‌ ಎಸ್‌.ಫೆಟ್ಟಿ: ಕಾವೇರಿ ವಿವಾದದ ಇತಿಹಾಸ, ಅಂಕಿ ಅಂಶಗಳು, 
ವಾಸ್ತವಸ್ಥಿತಿ, ನ್ಯಾಯಮಂಡಳಿ ಪರಿಗಣಿಸಿರುವ ಮುಖ್ಯ ಅಂಶಗಳು ಇವನ್ನೆಲ್ಲ 
ವಿವರಿಸಿ ಕರ್ನಾಟಕದ ಪರ "ಬ್ಲಾಗ್‌ ರಚಿಸಿದರೆ ಸಾಕು. ಐ.ಟಿ.ತಂತ್ರಜ್ಞಾನವನ್ನು 
ಉಪಯೋಗಿಸಿ ಬೆಂಗಳೂರಿನಲ್ಲಿ ಕುಳಿತು ನಮ್ಮ ಪ್ರಸಿದ್ದ ಕನ್ನಡ ಕಲಾಕಾರರ. 
ಸಾಹಿತಿಗಳ ಹೆಸರನ್ನು ಕಾವೇರಿ ವಿಷಯದಲ್ಲಿ ದುರುಪಯೋಗ ಪಡಿಸಿಕೊಂಡು 
ಕರ್ನಾಟಕದ ವಿರೋಧಿ ಶಕ್ತಿಗಳು ವಿಶ್ವದಾದ್ಯಂತ ಹರಡಲೆಳಸಿ ಮಾಡುತ್ತಿರುವ 
ಅಪಪ್ರಚಾರವು ನೆಲೆ ಕಳೆದುಕೊಳ್ಳುತ್ತದೆ. ನಿಜಾಂಶ ಅರಿವಿಗೆ ಬಂದು ಕರ್ನಾಟಕ 
ಪರವಾದ ನಿಲುವು ಹುಟ್ಟುತ್ತದೆ (1.3.07) 


ಡಾ.ಎಂ.ಚಿದಾನಂದಮೂರ್ತಿ : ರಾಜ್ಯದ ರೈತರು, ಕಾರ್ಮಿಕರು ನಡೆಸುತ್ತಿರುವ 
ಐತೀರ್ಪಿನ ವಿರುದ್ಧದ ಚಳುವಳಿಗೆ ಸಾಹಿತ್ಯ ಕ್ಷೇತ್ರದ ಬೆಂಬಲವಿದೆ. ಪ್ರಜಾಸತ್ತಾತ್ಸಕ 
ಹೋರಾಟದಲ್ಲಿ ನಾವು ಸದಾಭಾಗಿ. ರಾಜ್ಯದ ಎಲ್ಲ ಕ್ಷೇತ್ರಗಳ ಜನರು ನಿರಂತರ 
ಚಳುವಳಿ ನಡೆಸಬೇಕು. ಆಗ ಮಾತ್ರ ಈ ನೀರು ಹಂಚಿಕೆಯಲ್ಲಾಗಿರುವ ಅಸಮಾನತೆ 
ಸರಿಸಲು ಸಾಧ್ಯ ಹ್ರೊಚಿ.ಎಸ್‌.ಸಿದ್ದಲಿಂಗಯ್ಯ : ಕೇಂದ್ರ ಸರ್ಕಾರ 1932ರಲ್ಲಿ 
ರಚಿಸಿದ ಕಾವೇರಿ ಸತ್ಯಶೋಧನಾ ಸಮಿತಿ ವರದಿಯನ್ನು ತಮಿಳುನಾಡು ತಿರಸ್ಕರಿಸಿತು. 
ಅಂದಿನಿಂದ ಇಂದಿನವರೆಗೆ ರಚನೆಗೊಂಡ ಎಲ್ಲ ಸಮಿತಿಗಳು ಕರ್ನಾಟಕಕ್ಕೆ ಅನ್ಯಾಯ 
ಮಾಡುತ್ತ ಬಂದಿವೆ. 


1582 ಕರ್ನಾಟಕ ಥೈತ ಚಳವಳಿ-ಸತ್ಯಾಗ್ರಹಗಳು 


ಶ್ರೀ ಆರವಿಂದ ಚೊಕ್ಕಾಡಿ : ಕಾವೇರಿ ಹೋರಾಟದ ನಡಿಗೆಯು ಕನ್ನಡಿಗರಲ್ಲಿ 
ಕನ್ನಡತನದ ಪ್ರಜ್ಞೆ ಮೂಡಿಸಲು ನೆರವಾಗಿದೆ ದಿಟ. ಆದರೆ ಪ್ರಬಲ ಇಚ್ಛಾಶಕ್ತಿಯ 
ಬೌದ್ದಿಕ ತೀರ್ಮಾನದ ನಡೆ ಇಂಥ ಸಂದರ್ಭದಲ್ಲಿ ಅಗತ್ಯ. ಬುದ್ಧಿಜೀವಿಗಳು 
ಜನಸಾಮಾನ್ಯರೊಂದಿಗೆ ಗುರುತಿಸಿಕೊಳ್ಳಬೇಕಾದ ಅಗತ್ಸದ ಸಂದರ್ಭವನ್ನು 
ಗಮನಿಸಬೇಕು. ನ್ಯಾಯಾಧಿಕರಣದಿಂದ ಅ ನ್ಯಾಯವಾಗಿದೆ ಎಂದು ಬಹುದೊಡ್ಡ 
ಸಮುದಾಯವು ಭಾವಿಸುತ್ತಿರುವಾಗ ಏನು ಮಾಡಬೇಕು! ಎರಡೂ ರಾಜ್ಯದ 
ರೈತರ ಪ್ರತಿನಿಧಿಗಳು ಪರಸ್ತರ ಕುಳಿತು ಮಾತನಾಡಿದರೆ ರಾಜಕೀಯದ ತಡೆ 
ತೆಗೆಯಲು ಸಾಧ್ಯವಾಗುತ್ತದೆ. ಕಾವೇರಿ ವಿಚಾರ ಕರ್ನಾಟಕದಲ್ಲಿ ರಾಜಕೀಯಕ್ಕೆ 
ದುರ್ಬಳಕೆ ಆದಂತೆ ತಮಿಳುನಾಡಿನಲ್ಲಿ ಕೂಡ ರಾಜಕೀಯಕ್ಕೆ ದುರ್ಬಳಕೆ ಆಗುತ್ತದೆ. 
ಇದೆಲ್ಲ ನಿವಾರಣೆ ಆಗಲು ಉಭಯ ರಾಜ್ಯಗಳ ರೈತರು ಪತ್ತಿರಕ್ಕೆ ಬರಬೇಕು. 
ಆದಕ್ಕೆ ಒಂದು ವೇದಿಕೆ ಸೃಷ್ಟಿಸುವ ಕೆಲಸವನ್ನು ಬೌದ್ದಿಕ ವರ್ಗ ಮಾಡಬೇಕು. 
ತಮಿಳುವಾಡಿನ ಬೌದ್ಧಿಕ ವಲಯವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಉಭಯ 
ರಾಜ್ಯಗಳ ಮುಖ್ಯಮಂತ್ರಿಗಳ ಬಳಿ ಹೋಗಿ ಮಾತನಾಡಿಸಬೇಕು. ಹಾಗಾದರೆ 
ಉಭಯ ರಾಜ್ಯಗಳ ರಾಜಕೀಯ ಈ ರೈತ ಪ್ರಯತ್ನಗಳನ್ನು ಶಿರಸ್ಕರಿಸಲಾಗುವುದಿಲ್ಲ. 
ಆಗಲೇ ಹೋರಾಟದ ಸ್ವರೂಪಕ್ಕೆ ಖಚಿತತೆ ಒದಗುಕದೆ; 

ಶ್ರೀ ಎಲ್‌.ಪ್ರಕಾಶ್‌ : ಕೃಷ್ಣ ನರ್ಮದಾ, ಗೋದಾವರಿ ನಾಯ ಮಂಡಳಿಗಳು 
ತಮ್ಮ ತೀರ್ಪನ್ನೆ ಅಂತರ್ಜಲ ಸಂಪನ್ಮೂಲವನ್ನು ಪರಿಗಣಿಸಿ ಹೇಳಿವೆ. ಅದೇ 
ಕಾವೇರಿ ನ್ಯಾಯ ಮಂಡಳಿ ಕರ್ನಾಟಕದ ಆಗ್ರಹದ ನಡುವೆಯು ಈ ಅಂಶವನ್ನು 
ಬಿಟ್ಟು ತೀರ್ಪು ನೀಡಿರುವ ಬಗ್ಗೆ ಸುಪ್ರೀಂ ಕೋರ್ಟಿನಲ್ಲಿ ವಾದಿಸಬಹುದು. 
1947ರ ಸ್ವಾತಂತ್ರ್ಯ ಕಾಯಿದೆಗೆ ಮುನ್ನಿನ ಮೂಲ 1892 ಹಾಗೂ 1924ರ 
ಒಪ್ಪಂದಗಳು ಅನೂರ್ಜಿತವಾಗುವಲ್ಲಿ ನ್ಯಾಯಾಧಿಕರಣದ ತೀರ್ಪು ಕಾನೂನು 
ದೃಷ್ಟಿಯಲ್ಲಿ ಅಪರಿಪೂರ್ಣ ಹಾಗೂ ಜಾರಿ ಕಷ್ಟಸಾಧ್ಯ ಎಂದು ಸರ್ವೋಚ್ಛ 
ನ್ಯಾಯಾಲಯಕ್ಕೆ ಮನಗಾಣಿಸುವ ಪ್ರಯತ್ನ ಮಾಡಬಹುದು. ಕಾವೇರಿ - ಮೆಟ್ಟೂರು 
ಯೋಜನಾ ವರದಿಯಲ್ಲಿ ತಮಿಳುನಾಡಿನ ಅಗತ್ಯ 40 ಟಿ.ಎಂ.ಸಿ.ಆಡಿ ಎಂದಿದ್ದರೂ 
70 ಟಿ.ಎಮ್‌.ಸಿ ಅಡಿ ನೀರು ಹಂಚಿಕೆ ಆಗಿದೆ. ಕಬಿನಿ, ಹಾರಂಗಿ ನದಿ 
ಉಪಪಾತ್ರಗಳಲ್ಲಿ ಇರುವ ಬರಪೀಡಿತ ಪ್ರದೇಶಗಳ ಅಗತ್ಯಗಳಿಗೆ ಸ್ಪಂದಿಸಿಲ್ಲ. 
ಕರ್ನಾಟಕದ ನದಿ ಪಾತ್ರದಲ್ಲಿ ಬರಪೀಡಿತ ಪದೇಶ ಹೆಚ್ಚಾಗಿದ್ದು, ನೀರಿನ ಅಗತ್ಯವಿದ್ದರೂ 
ಹಂಚಿಕೆಯ ಪ್ರಮಾಣದಲ್ಲಿ ಅನ್ಯಾಯವಾಗಿರುವುದು ಮೇಲ್ಲೋಟಕ್ಕೆಯೆ ಕಾಣುತ್ತದೆ. 


ಕಾವೇರಿ: ಜಲವಿವಾದ - ಐತೀರ್ಹ - ಚಳುವಳಿಗಳು 1583 


ತೀ ಬರಗೂರು ರಾಮಚಿಂದಪ್ಪ : ಅವೈಜ್ಞಾನಿಕವಾಗಿರುವ ಐತೀರ್ಪನ್ನು 
ಮೂರು ರಾಜ್ಯಗಳು ವಿರೋಧಿಸಿ ಮೇ €ಲ್ಕನವಿ ಸಲ್ಲಿಸಲು ನಿರ್ಧರಿಸಿರುವುದರಿಂದ 


ಕೇಂದ್ರ WE ಈ ತಿ €ರ್ಪನ್ನು ರದ್ದುಪಡಿ ಸಲು ಮುಂದಾಗಬೇಕು. 


ಶ್ರೀ ದಿನೇಶ್‌ ಅಮಿನ್‌ಮಟ್ಟು : ಯಾವಾಗ ವಿ.ಪಿ.ಸಿಂಗ್‌ ಸರ್ಕಾರ ಕಾವೇರಿ 
ನ್ಯಾಯ ಮಂಡಳಿಯನ್ನು ರಚಿಸಿತೋ ಆಗಲೇ ವಿಮಾದದ ಚೆಂಡು ಕಾರ್ಯಾಂಗ 
ಮತ್ತು ಶಾಸಕಾಂಗದಿಂದ ನ್ಯಾಯಾಂಗದ ಮೈದಾನವನ್ನು ಪ್ರವೇಶಿಸಿತು. ಅದರ 
ನಂತರ ಸರ್ಕಾರ ಲಾಜಕೀಯ ಪಕ್ಷಗಳು - ಸಂಸದರು ಸಕ್ರಮ ರೀತಿಯಲ್ಲ 
ಏನೂ ಮಾಡುವಂತಿರಲಿಲ್ಲ. ಅಕಮ ಮಾರ್ಗದ ಮೂಲಕ ಸಂಸದರು ರಾಜ್ಯಕ್ಕೆ 
ನ್ಯಾಯ ಮ ಅದನ್ನು ಕರ್ನಾಟಕದ ನ್ಯಾಯ ನಿಷ್ಟ 
ಜನ ಖಂಡಿತ ಬಯಸಲಿಲ್ಲ. ಲೋಕಸಭೆ, ರಾಜ್ಯ ಸಭೆಯಲ್ಲಿ ನೀರಾವರಿಗೆ 
ಸಂಬಂಧಿಸಿದ ವಿವಾದಗಳು ಎದ್ದಾಗ ಸಿಕ್ಕ ಅವಕಾಶಗಳ ಮಿತಿಯಲ್ಲಿಯೇ ನಮ್ಮ 
ಸಂಸದರು ಕರ್ನಾಟಕದ ಜನತೆಯ ಅಂತರಾಳದ ಮಾತುಗಳಿಗೆ ದನಿ ನೀಡಿದ್ದಾರೆ. 


ಮಾಜಿ ಕೇಂದ್ರ ಸಚಿವ ಶ್ರೀ ಶ್ರೀನಿವಾಸ ಪ್ರಸಾದ್‌ : ಕಾವೇರಿ ಕಣಿವೆಯ 
ರೈತರಿಗೆ ಈಗ ನ್ಯಾಯಸಿಗಬೇಕು ನೀರಾವರಿ ಪ್ರದೇಶಗಳಿಗೆ ಅನುಕೂಲ ಆಗಬೇಕು. 
ಈ ವಿಚಾರದಲ್ಲಿ ಜನಾಂಗೀಯ ದ್ವೇಷಗಳಿಗೆ ಆಸದವಾಗದಂತೆ ನ್ಯಾಯಕ್ಕಾಗಿ 
ವಾವಿಂದು ಹೋರಾಟ ಮಾಡಬೇಕಾಗಿದೆ. ಶ್ರೀ ಜ.ಹೊ.ನಾರಾಯಣಿಸ್ವಾಮಿ 
ಭಾರತವನ್ನು ಕಾಡುತ್ತಿರುವ ಸಮಸ್ಯೆ ನೀರು - ನಮ್ಮ ರಾಷ್ಟೀಯ ಸ ಪತ್ತು. 
ಬಾ ಕಾಣಂಗಲ್‌, ಹಿರಾಕುಡ್‌ ಇತ ತಾದಿ ee ಜ 
ತೋರಿದ ಆಸಕ್ತಿಯನ್ನು ರಾಷ್ಟ್ರೀಯ ಜಲನೀತಿಯನ್ನು ರೂಪಿಸುವಲ್ಲಿ ತೋರಲಿಲ್ಲ. 
ಪರಿಣಾಮವಾಗಿ ರಾಜ್ಯ ರಾಜ್ಯ ಳಲ್ಲಿ ಮಿತ್ತತದ ಬದಲಾಗಿ ಸಂಘರ್ಷಗಳು 


ರೂಪಿಸುವಂತೆ ಒತಾಯಮಾಡಬೇಕು; ಆ ಲೆಯಲ್ಲಿ ಐತೀರ್ಪನು, ತಿರಸರಿಸಬೇಕು; 
ಲ ™ 


ಗಂಗಾ ಕಾವೇರಿ ಜೋಡ ಣೆ ಯೋಜನೆಯಿಂದ ಪರಿಹಾರ Kins ES. 
ರ್ನಾಟಕದ ನ ಪ್ರದೇಶವನ್ನು ಸರ್ಕಾರ ಮತ್ತು ರೈತಾಪಿ ವರ್ಗ ಮೈಕೊಡ 
ಎದ್ದು ವಿಸ್ತರಿಸಬೇಕು; ಸ ಹಿಡಿದು, ಮೈಸೊರು, ಮಂಡ್ಯ, ಮ 
ಇತ್ಯಾದಿ ನ ಮ ಕುಡಿಯುವ ನೀರಿನ ಬಗ್ಗೆ ತೀ ರ್ಪಿನಲ್ಲಿ ಗಮನಹರಿದಿರುವುದು 
ಖಂಡದೀಯ; ಕಾನೂನು ಬದ್ದ ಹೋರಾಟ ಮಾಡುತ್ತಲೇ ಸಂಧಾನಕ್ಕೆ ಒತ್ತುಕೊಟ್ಟು 


ಅಮಸರಿಸುವ ಮಾರ್ಗ ಉಭಯ ರಾಜಗಳಿಗೂ ಒಳಿತು; ಕರ್ನಾಟಕ ಹೋರಾಟಕ್ಕೆ 
ಬದ್ದವಾಗಿ ಆದೇ ಸಮಯದಲ್ಲಿ ಹೊಂದಾಣಿಕೆಗೂ ಸಿದ್ದವಾಗಿರುವುದು ಭಾರತ 
ತ 


ನ್ಯಾಯಾಲಯ ತೆ ಮೂಲಕ ಬಗೆಹರಿಸಿಕೊಳ್ಳಬೇಕು. ಇಲ್ಲದಿದ್ದ; 
ಕರ್ನಾಟಕ ತಮಿಳುನಾಡು ಮಜ್ಜೆ ವೈಮನಸ್ಸು ಇನ್ನಷ್ಟು ಹೆಚ್ಚುವ ಸಾ ನೃತ ಇದೆ. 
ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಾತುಕತೆ ಆಡಲು ತೆಗೆದುಕೊಂಡ ನಿರ್ಧಾರ 
ಸೂಕ್ತವಾಗಿದೆ. ಹಿಂದೆ ದೇವರಾಜ ಆರಸು ಅವರು ಮುಖ್ಯಮಂತ್ರಿ ಅಗಿದ್ದಾಗ 
ಉಭಯ ರಾಜ್ಯಗಳ ಮಧ್ಯೆ ಮಾತುಕತೆಗೆ ಜಾಲನೆನೀಡಲಾಗಿತ್ತು. ನಂತರ ಅದು 


ಅಮೆರಿಕದ 'ಅಕ್ಕ' ದ ಅಧ್ಯಕ್ಷ ಶ್ರೀ ರಯೀಶ್‌ಗೌಡ ನ್ಯಾಯಮಂಡಳಿ 

ತೀರ್ಪು ಎಲ್ಲ ಅನಿವಾಸಿ ಕನ್ನಡಿಕರಿಗೆ ದಿಗ್ಗಮೆ ಉಂಟುಮಾಡಿದೆ. ಸರ್ಕಾರ 
[4 ಖಿ 

ಸೂಕ್ತ ಪೂರಕ ಮಾಹಿತಿ ಒದಗಿಸಿದಾಗ್ಯೂ ನ್ಯಾಯಮಂಡಳಿ ಯಾಂತಿಕ ತೀರ್ಪು 
ನೀಡಿರುವುದು ವಿಷಾದನೀಯ. ಈ ದೋಷಪೂರಿತ ಅದೇಶದಿಂದ ರಾಜ್ಯದ 
ಜನತೆ ಮುಂಬರುವ ದಿನಗಳಲ್ಲಿ ಇತರೆ ಜಲವಿವಾದಗಳ ಬಗ್ಗೆ 'ಇದ್ದವಿಸ ಬಹುದಾದ 
ಸಮಸ್ತೆಗಳನ್ನು ಈ ಪ್ರಕರಣದ ಬೆಳವಣಿಗೆಯನ್ನು ಪಾಳವಾಗಿಟ್ಟುಕೊಂಡು 
ಒಕ್ಕೊರಲಿನಿಂದ ಪ್ರತಿಭಟಿಸುವುದು ಅನಿವಾರ್ಯ 

ಶ್ರೀ ಎಸ್‌.ಪಟ್ಟಾಭಿರಾಮ್‌ : ಕರ್ನಾಟಕದ ಉದ್ದಗಲಕ್ಕೂ ಎಲ್ಲರ ಕೂಗಿನಲ್ಲಿ 
ಒಂದೇ ದನಿ ಮೊಳಗುತ್ತಿದೆ - ನ್ಯಾಯಮಂಡಳಿ ತೀರ್ಪು ಕರ್ನಾಟಕಕ್ಷೆ 
ಅನ್ವಾಯಮಾಡಿದೆ. ಇನ್ನು ಈ ಬಗ್ಗೆ ಪರಿಪಾರವೆಂದರೆ: ಮೇಕೆದಾಟುವಿನಿ 64 
ಟಿ.ಎಮ್‌.ಸಿ ನೀರು ಸಂಗ್ರಹಿಸಿ, 400 ಮಗಾವ್ಯಾಟ್‌ ವಿದ್ಯುತ್‌ ಅಲ್ಸು 
ಉತ್ಪಾದಿಸಬಹುದು. ಹಾಗೆಯೇ ರಾಶಿಮನಾಲ್‌ ನಲ್ಲಿ 360 ಮೆಗಾವ್ಯಾಟ್‌ ವಿದ್ದುತ್‌ 


ಉತ್ಪಾದನೆ ಸಾಧ್ಯ ಎಂಬುದು ತಜ್ಞರ ಮಾತು. ಉಭಯ ಅಣೆಕಟ್ಟೆಗಳಲ್ಲಿ 
ಸಂಗಹವಾಗುವ ಒಟ್ಟು ಸುಮಾರು 130 ಟಿ.ಎಮ್‌.ಸಿ ಅಡಿ ನೀರು ತಮಿಳುನಾಡಿಗೇ 
ಸಲ್ಲುತ್ತದೆ. ವಿದ್ಧುತ್‌ ಮಾತ್ರ ಆಯಾ ರಾಜ್ಯಗಳಿಗೆ ದಕ್ಕುತ್ತದೆ. "ಮೇಕೆದಾಟು" 3 
ಸಾವಿರ ಹೆಕ್ಟೇರ್‌ ಪ್ರದೇಶ ಮುಳುಗಡೆ ಆಗುವಲ್ಲಿ "ವನ್ನಮೃಗ ಪ್ರದೇಶ” ಎಂದಿರುವುದನ್ನು 
ಅಸಿಂಧುಗೊಳಿಸಿ ಘೋಷಿಸಬೇಕಾಗುತ್ತದೆ. ರಾಶಿಮನಾಲ್‌ ಜಲವಿದ್ಯುತ್‌ 
ಯೋಜನೆಯಿಂದ ಕರ್ನಾಟಕದ 550 ಹೆಕ್ಷೇರ್‌ ಅರಣ್ಯ, ತಮಿಳುನಾಡಿನ 1050 


1585 


ಬರಬಹುದು.(9.4.07) 


pe 
ದಕ್ಕೆ 
ಪ 


ಸರ ಸಹಕಾರವನು, 


'೦ದಾಜಾಗಬೇಕು. ಈ ಕಾರಣವೆ 


Ne 


ಎಂಬುದು € 


4 dR 
sd lew D 


ಯವಾಗಬಾರದು. 
ಶ್ರೀ ವಾರಿಮವ್‌. 


ಅನಿವಾರ್ಯ (12.4.07). 
ಧಿಕರಣದ ಎದುರು 12 


ವ; 


pe 


ಪ್ರಾಯ 


[ 
LL 


[oy 
[WET] 


[3] 


ವಾದಿಸಿದಾರೆ. 1990ರಿಂದ ಸರ್ಷ 


ನುತ 
. ಮತು 


ಗಳ 


ವಿ 


ಲ್‌ ರಚನೆಯ ಅಗ 


pe) 
C) 


po) 
[W) 


0 


[0] 
[¥) 


[@] 


2 
೫ 


pe 


ಮ 


೯ಟಕ ಮತ್ತು ಕೇರಳ ರಾ 
F) 


ಬೂ 


ತಿಕ ಟ್ರಿ 


[x 


ಲ 


[© 
ಟ್‌ ಜನರಲ್‌ಗಳ 


ಆ 


ಕಾವೇರಿ ಜಲ ವಿವಾದದ ಸಂಬಂ 


ಅಡೊಕೇ 


ಅಂತೇ ತ 
ಹ 


ಎಸ್‌.ಎಸ್‌. ಜವಳಿ, ಮೋಹನ್‌ ವಿ.ಕಾತರಕಿ, 1992 ರಿಂದ ಶ್ರೀ ಅನಿಲ್‌ ದಿವಾನ್‌ 
ಸೇರಿ ಹ ಬಂದಿದ್ದಾರೆ. 15 ವರ್ಷಗಳಿಗೂ ಮೀರಿ ಸಾಗಿದ ನ್ಯಾಯಾಧಿಕರಣದ 
ಲಿ ರಾಜ ರ ಪರ ವಾದಿಸಲು 22.10 ಕೋಟಿ.ರೂ ಖರ್ಚು 


ಮಾಡಲಾಗಿದೆ ಇಡದ ಹೋಗಿಬಂದ ನಿಯೋಗಗಳಿಗೂ ಖರ್ಚು ಆಗಿದೆ. 
ಇಷಾದರೂ ಕಾಪೇರಿ ಬಗೆಗಿನ ತಮಿಳುನಾಡಿನ ತಂಟೆ ಐಶೀರ್ಷು ಬಂದ ಮೇಲೂ 
ನಿಂತಿದೆಯೆ? 


ಈ ಬಾರಿಯ ಭಾರಿ ಮಳೆಯಿಂದಾಗಿ ಕೆ.ಆರ್‌.ಎಸ್‌.ಗೆ ನೀರು ತುಂಬಿ 
ತುಂಬಿ ಬಂದಿದೆ. ಕೇರಳದ ವಯನಾಡಿನಲ್ಲಿಯ ಮಳೆಯಿಂದಾಗಿ ಕಬಿನಿ 
ಪೆ 


ke) Rr ಭಾ 
ಹೋಲಿಸಿದರೆ ಬಾರಿ ಒಳಹರಿವು ಹೆಚ್ಚಾಗಿದೆ. ಆದರೆ ರಾಜ್ಯ ಸರ್ಕಾರವು 
ಕಾವೇರಿ ನ್ಯಾಯಾಧಿಕರಣಕ್ಕೆ ಮೇಲ್ಮನವಿ ಸಲ್ಲಿಸಿ, ಸುಪ್ರೀಂಕೊರ್ಟ್‌ನಲ್ಲಿ ಮರು 
ಆರ್ಜಿ ಹಾಕಿರುವ ದೃಷ್ಟಿಯಿಂದ, ರಾಜ್ಯ ಸರ್ಕಾರ ಕಾವೇರಿ ನೀರಾವರಿ ನಿಗಮಕ್ಕೆ 
್ಸ 
ಹೊರ ಹರಿವನ್ನು ಹೆಚ್ಚಿಸಲು ಹೆಚ್ಚಿಗೆ ನೀರು ಬಿಡಲು ಮೌಖಿಕ ಆದೇಶ ನೀಡಿದೆ 
ಎಂಬ ಭಾವನೆ ಪಚಲಿತವಾಗಿತ್ತು. ರೈತರ ಪ್ರತಿಭಟನೆಯ ಕಾರಣ ಹೊರಹರಿವನ್ನು 


ps ಮ ಎರೋಧಿಸಿ ಮದ್ದೂರಿನ ಬಳಿಯ ಗೆಜ್ಜಿಲಗೆರೆಯ 
ಬಳಿ ಮೈಸೂರಿಗೆ ತೆರಳುತ್ತಿದ್ದ ಉಪಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪನವರಿಗೆ 
ಫೇರಾವ್‌ ಮಾಡಿ (3.7.07) ಮಂಗಳವಾರ ರೈತರು ದಿಢೀರ್‌ ರಸ್ತೆ ತಡೆ ನಡೆಸಿದರು. 
ರೈತರ ಮನವಿ ಆಲಿಸಿ, ನೀರು ನಿಲ್ಲಿಸಲು ನೀರಾವರಿ ನಿಗಮದ ಅಧಿಕಾರಿಗಳಿಗೆ 
ನದ್‌ಳಿಕನ ನೀಡಿದ್ದೇನೆ ಎಂದು ಉಪಮುಖ್ಯಮಂತ್ರಿರವರು ತಿಳಿಸಿದರು. ಆದರೆ 
ಮರುದಿನ ಬುಧವಾರ ನೀದು ಬಿಡುಗಡೆಯಾಗದಿದ್ದ ಬಗ್ಗೆ ಖಚಿತವಾಗಿ ತಿಳಿಯದಿದ್ದ 
ಕಾರಣ ಗೆಜ್ಜಲಗೆರೆ, ಕುದರಗುಂಡಿ, ಸಾದೊಳಲು ಹಾಗೂ ನೆರೆಯ ಗ್ರಾಮಸ್ಥರು 
ಗೆಜ್ಜಲಗೆರೆ ಬಳಿ ರಸ್ತೆ ತಡೆ ನಡೆಸಿದರು. ರಸ್ತೆ ತೆರವುಗೊಳಿಸಲು ಮನವಿ ಮಾಡಿದರು 
ಪ್ರತಿಭಟನೆಕಾರರು ಮಣಿಯದ ಕಾರಣ. ಪೋಲೀಸರು ರೈತರ ಮೇಲೆ ಲಾಠಿ 
ಪ್ರಯೋಗ ಮಾಡಿದರು. 


1587 


Kl 


p 


ಚೆಂದು 


ಗಿದೆ. 


> 


ನ್ನಲ 


Je 
ನ ಖಾ 


ಹೊಡೆದರು 


ಎನ್ನಲಾಗಿದೆ (5.7.07); ವಿಶ 
ಒಣಗುತಿರುವ ಬೆಳೆಗಳಿಗೆ ಇನು, ವೀರು ೭ 


pe 
2 


pe 


ಮ 
ವವಾಯಿ 
ಸಿಂಗ್‌ 


ವೆ ಶಿ 
ವಾಡಿಗೆ : 


FR 
4 


ಇಲಿ: ಜಲವಿವಾದ - ಐ 


ಧ 
ಳೆ 


ಕಾವ 
[© 


ಯ 


ಮವಮೋದನ 


- 
೨ 


WOOK 
SE 
WUE GL GS 
ಕೆ ಕ py) 
GUE [3 3 


oy 
ty (y 6) 
HDs IF: 
nS 
I £: 
ಇಹ ಲಿಬಿ ಬಿ % 
pe ವ HD Y3 1 


ys Be 

£ ನ. _ [5 1 
Is 4 k) 4 

4 C ನ್‌ 13 C 

5 4 A [3 
[ hr! l, ಖು mush 
I 
LAE 

LL. | y pe $ 
NE NE 


' 3 “03 5G L, 
gs BH 
LF CC RE: 


[ 


೯ಗಳಲ್ಲಿ ಬಿಳಿಗುಂ 


ಕಾವೇರಿ ಕ 


> 


ವು? 


pe) 
(4 


ವಾರ್ಷಿಕ ಬಿಡುಗಡೆಗಳು ಯಾ 


ಐಂ೦ಬ 


ಇರೆಯೆ 


ಜೆ 


ಡಿ 


ಲ 


ನೀರಿವ 


KS 


ರು ನೀರು ಬಳಕೆಯನು, ಕಡಿಮೆ: 


4 


ಗಾಮ 


ಗಳು ಬಾ 


ದೇಶವನ್ನು 


ಟಕ ರೈತ ಚಳವಳಿ-ಸತ್ವಾಗ್ಗಹಗಳು 


ಕರ್ನಾ 
ಯೋಜನ 


ಲ 


ರಿ ಕಣಿವೆ 
ಲ" 


c 


\ 
[ad 


'ವೃದಿಪಡಿಸಲಾಗಿರುವ ಪ್ರ 


pe 
[Ve] 


ನೆಯ ಆಗತ್ಯ; ಕಾಪೆ 
[e 
ಎಣ 
Na 


ನ 


ಸಷ 
ಹೋ 
ನೀರಿವ 


vy 


ಚುವರಿ 


1588 
ಳಿರುವಲ್ಲಿ 


ಮಿ 
ಲು 


© 
Ke) 
¥e3 3 


ಒಟ್ಚು 28 


) ಅಗತ್ಯ ಮೀರಿ ಹಂಚಿಕೆ 


pe 
ಲ್ನ 


ನೀರ: 


ಕ್ಕೆ ಹಂಚಿಕೆ ಮಾಡಿರುವ 


PN 


ಆ ನೀರನ್ನು ತನಗೆ ಹಂಚಿಕೆ ಮಾಡಬೇಕು ಎಂದು 
ಕೇರ 


ಗಳಿಗೆ 408 ಟಿ.ಎಮ್‌.ಸಿ ನೀರ: 
ಯೋಜನೆಗಳಿಗೆ ಸುಮಾರು 45 ಟಿ.ಎಂ.ಸಿ. 


ಉದ್ದೇಶ 
ಮಾಡಲಾಗಿದೆ. 


[) 


1589 


My 


ಸೇದಿ 61 ಟಿ.ಎಂ.ಸಿ ಹೆಚುವರಿ ವೀರ 


fy 
~ 


) ಜೂ 


9 

Na 
ರ್ಸ್‌ 
ಖಲ 


6ರ್ಹು - ಚಳುವಳಿಗಳು 


ಖಂ 


& 
3 


[] 


3 


Vv 


. ಅಂದರೆ ಈ ಎರಡೂ 


4190 


೪ 


ಇಗೆ 
ಈ, 


ಮೇರಿ: ಜಲವಿವಾದ - ಐ 
ರಿನ 
1 ೬.ಎಂ 


ತ 
Tw 


ವಾಡು ಅಬಿ 


ಹೆ 
U 


9 
Me 


DO 


ಮು, 


); 1924 


KH 
5 


SY 


5 
KO 


ಕ ಚಾಲನೆಗೆ 


ಲ 


ಟವ್ವೀರು ನೀರಾವರಿ ಇಲಾಖೆಗ 


ರ್ವಹ 


pa 
[o) 


[m 


p 


೦ಜವಿಯರುಗ 
ಬ 
ps 


EN 


[ 


ನ 


ps) 
NY 


J 


pe 


pS 


ಸ 


[] 


ರಾವರಿ ಮ 


ರೊಡ 


) 


CaN 
_ 
[N 


, ಚರ್ಚಿಸಿದರೆ ಜಲ 


ಸಹಕಾರದ 


ಕೊರ 


x 
i 


W 


ಮೌ 


ಗಳು 


- 
[S) 


ಯಂ 


ಭಿ 


C3 


ಲುವೆಗಳಿಂದ ಹೆಚು 


ಮ ಅ 
ಕವಾಗಿ ಕಂಡುಕೊಳ್ಳ 


— 
& 


[ed 


pl Rl 
ಟ್ರದೇ 
. ಲ pe 
ಐಖಮಿ ಅನಿಭಿಬಾಲಿ 


[} 


. ಪಾರಂಭದ ಗದ್ದೆಗಳಿಗೆ 


[@) 
ಅಂತರ್ಜಲವು ಆತಂಕಕಾರಿ ಮ 


1590 


» 1 ; Bd © AWK aA 
EET BSI 2LEGAS 
ು 0 © B £3 by 3 ದ್ಲಿಣ ಆಂ “ 
BRYA “Hs RS Y BUG 
SR EBRD JS WD 
R53 RRALDS 5 
ಸಣ DEM 
HI RY ಏ 1B ಇವು B (೦ {3 i) § 13 
೭ € 13 tx ip ಬ 

HHLTRY REECE 3 8 
NE & kA BAT ೫ [2 
ರ %) 1B 3 ಚಡ Gm RB - 
PM BOSRPKE BLES 
LN CT ScD AR <4 

Es SLPS DnS 
MESS DEG EasS 
ft KEPPEL VD 
BMS Ga BBS 3 
3g SSE 
MUSE TEE 
3 ೨ Ko 9 pe ¢ ib 13 p> 1 ಸ [Ms 5 
WE5RASD Tk NC 
pa “Bac DEB GES 
ie pas fs +) } ls 08೫ WES PA'S) [a 
NE BODROSLERBS KR 
KEBBUTB 6) ೪ಬಿ [2 HB 
¥- 4 op ಮೀ 440 ap ನ್‌ lc ¥3 
GENS a BBO 
IF SHEGEE ETSY gE 
4-೦ BU NES 
% ಣಿ 5) © 9 D K - 2 A ಇ Xx sd 3 [01 73 B 
eG 

pC NY ೬ © UY c p 
BRS ಬನನ 


ಬೇಕು, ಎಂದು ತಮಿಳುನಾಡು 
Fao] 


ಿ 


1} 


1591 


ಶೀರ್ಷು - ಚಳುವಳಿಗಳು 


ಬ, 
D3 


: ಜಲವಿದಾದ - 


ಸಾ 
SN. 


ಕಾ 


2 ಮಿ 
ಖೀ ಕಾಖ 


[xe 


ಹೇಳಿರುವಂತೆ 1998 ರಲಿ 


I) 
ನ ಖೀ 
(2 C K 
pT 
4K 
ಈಸ 
sy 

[MN 
Bp 
ಮ 
CR 
ರ 
Boe 
H pe I: 
HY 
es, B 
5 BN 
HB [ 
ce hl 
apg” 
Pe 
[e) py £5) 
pT pe 
[BE 
J: ( pa 

BE 
x WB 3 


4 


lg 
§ 
4 

5 


BH 


\ 


[9 


PN 


ಫಿ 120 


ಹ್‌ ವ 


[9] 


[C) 


ಚ 
2" ವ 
I: 
[C1 [eo 
9 
3 HB 
~ BW 

0) 
§ B, 
1} FW 
KE 
0 
fw 
1 3 
o UL 
KR 
x W 
» HY 


t Q 
4 1 H 
3p 
» a 
3 
ಎಸ 23 
೨ ಯ 

ವಿ [© 
Ke Ru (3 


93 
ನಿನ್ನ 
ನ 

D 
(2 
[4 £4 
6೩ 
1%) 9 
8 
& 
ml 
Ie 
4. (0 
NE 
R K ೨ 

ke) 
bX 
೧ ಇ 
CS 
3 
$ % 
£ f 
» ೫ 
pe YN 
| 
[No 

(3 


[Ye ನೇ 
೨೫ 
3 
HSL 1 
mK 
f 4” 
3 
3. 

5B 
4 HH 
1, 12 
3 


₹ 
: 9) 
[CNN 
a3, 5 
14 2 
03 fy 
3 
[3 § 
1% 2 
Y=; 
2 
iF 
(3 ಆ 
Rl B) 


As is 
1 ೦ 
13 Is; 
Ww RE: 
/ 3 
Ke: I 
13 p> 
4) (೦ 
ಸಸ 
( yt 
$3 
(2 4 
3 § 
Kl 

{ ೧” 
Pd py 
H 
1 ps ಸ್ಟಿಫ' 
a8 
9 23 [et] 
[tj 
[eX Ks 3 
«ಗ ಆ) ತೆ 
7 is 
{3 {3 WN 

3 
K (9 v5 
5 
MH 
ಸ [> (0) 
ನ f 
[g [i 

[A 
AD) 


A) — 
ವೀರು ಜೂನ 


2 
«ಗ, 


.ಖು೦ 


ಟ್ರ 


205 


3 
pS 
f 


No 
ಜಾ ಲ್ಲ 
~~ ND 
A 
ನ k 
3 Ke 
ಸಿ 
oe lc 
[¢) ಬ್ಗ 
PR 
4 ಇ 
ಪಿ ಹೆ 
ws Bh 
5 4 
ಈ [EN 
3 
pa) 
6. 
\D 
EE 
[oN 
4 a 
[32 _ 
3 BH 
೫ 
ತ 
4 
58 3 
“¥e 
0 ER 
NN 
GUN 
Wa 
13) un 
ನ 
»p R 
Bx 
Pb» D 


42” st 
» B 
Rh 
fe (> 
4 
EY 
೬3 

3 Ww 
ANE 
ಮ 
2) 
n8 
1) ¥3 
RB 
೫ ಇ 
Pot 
[fu A 
Dx 
ca R 
es [3 
2D eh 
ಜ್ಯ 
ಫಾ 
d 2 
(; ಸ 
% 6 
SER 
= hp 
~~ 0 
© 
[a 

pe: TY 
x B 
ನಬ 
i x 


KF] 


ನಾ 
UN 


ಆರಿಗೆ 6 ಟಿ. 


ಡು ಪಾಂಡಿಚೆ 


{. 


1592 


ರ್ಸಿಕೆ 


ಮಾಡಿ ವಾ 


ನ್‌ 
15 B 
Ae 
4 S13 
92 ಖಿ 
3 / 
RC: 
PA ಸ: 
|e p 
“C೭ 
BX 
(3 (3 
೫ 
BH ot 
K PD 
RN 
ಭಂ 
8% 
[3 G 
43 0 
[i ವಿ 
೫) 
191 
3% 
13 
(ತ 
ಸ 
p] 
2p 
0 


» 1 
O° 7D 
13 
೧ ಈ 
pa 
He 
0 § 
pe p 13 
೫5 
5 
ಇ [©) 
ಎ 4% 
TS 
- 1 
D ಎ 
‘PD 
[4 [9.9] 
SNES 
PY [ea 
ONS 
4) 
ip 

[4 
W3 [ 
7 73 
ವೀ ನ 
2 
ಹ 
& 
a 
o 
ಲ 1%) 
pe 
A aD 


¥: 
4 
೪ 
& 
‘3 Wb] 
oC W 
©» 
ST 
pe 
a 
> 6 
ಸ 
£13 
ನ 
A) 
Fe 
[¢ 
WH 
iT 
3B 6 
AE (2 
3) pe) 
2 ps 
9 6 
3 
3 
[ 13 
3 
) 40 
0 A 
& RB 


17 ವಷ 


ಮು 
A 
ಸ್ತ 


C 


ೌರ್ಯಕಲಾಪವ 


pw 
WIN 
ಷಿ H [ [4 
By My 
“ ie ಮು [3 
| 4 
(2-0 13 ಣಿ 
wW [: 3) 2 
«- RR 
ವ ್ಟ [s “೬ 
° SN 3 
3 5 A ಸ 
O° 5 
ಣ್‌ ) [AY 
pA ed WR 
§ 2 & H 
» © 4 T 
ನ್ನ 
ks ಗಈ” 
. IY: p 
KR 1 [3 ( 
K DER UL 
PC 
( ಗ DS 
KS 13 IN K 
NT: 
SS 
೨ 
LR 
RHEE 
ಜಿ 3 
Ry 


PE 
1 p 
9% 
a I 
1 
ಗನ 
B®) pl 
3% 
A HB 
p 1 
8 
ಸ 
x TH 
% 
fs” 
ವ್ರ 
WB 
hE 
US 
ial 
ನ 
ER) 
ಸ 


೦ದ ಜಿಗಿದ 


ವಿ 


ಲ್ನ 


೦ಡಲುವಿ 


ಮ 


ಖ್‌ 
[5] 


ಗೋತಿಯ ಗಂಗೆಯಿಂದಲೂ 


ಆಲದ ಗಂ 


ಡಿನವರೆಗೆ 


ಬಿಬಿ 


ತಃ 


ನಹಟಕದಿಂದ 


ಮ 
Tee 


pe] 
uc 


[ew RS 
PE 
ಖೆ IN 3 
3 ನ 
CR 
we 
'g Kk. x 
p ಣೆ 
» 3 R 
5% te 
“Hy 
3 HD 1D 
ಮ 
LN) 
RE 
KX wap 
ಣಾ [5 
fg ಸಿ Ne 
4 3 qn 
™ 
3 is [c 
Q 5 pe 
Re 
Np 
= | ed 
OO « ್ಸ, 
2p 
ki ph N 
೫H VD 
Cs 


93 


{Under some compulsion fl 


ಗೂ 1924ರ 


ಮ 
ಬ್ಲ 


ನಾನ ಒಪಂದಗಳ 


೨ಸಮ 


po 


ಎತ್ತ ಕೊಃ 


(: 
Bp H 
' 
RNS 
ನಯ 
R 
Be 
| « 
Hh 
pe: nay 
pp & 
(, 
H wb 
ಷ್‌ 
VD ' 
13 IN 
Bk 
O° 
3 
(ಲ Ned 
ನ 
EC 
ಗ 
ps [e) 
3 
Mog 7 
(೧ ಬ 
@ 

ಮ 
RS: 
Bu 


ನಿಗದಿಯಾಗಿರುವ 


ಪಾಲು ಮಾಡಿ; 
WL ಡಿ; 


ಡಿನ 


pO 
ಒಲ 


[ 


No) 


.ಖಮ್‌ 
ಇದ 


_ 
[0 
Ee 
ಇ 


$ 


40 
¥ 


ಬದಲ 
pe 
fe) 


ಗಿ 
ಮ, 
[A 
ಶೆ 


RS 
SS 
2 
[os 


ಇ 
EN pA 
i 3 
೨ "ಐ 
೧ B 
NX 

~~ CC 

ಮ 
RO 

9% 
3 1 

Wy BH 
WwW 
3B 
°H ee 
BO 
WW ke 


» 
೫3 
© W 
3 5 
a5 ಸ್ರ 
sh ನ 
Bn 
MU 
WIT 
4 a 
RB ಸಿ 
5) (©) 
IN 
0) 
a 
೩ 
ಕ 
[೨ 
£5 Ob 
Ws 
13 MM 
3 9 
WA 
‘p 
[oO 07 
0% 
lu, 
0 
(0 WW 


R ೫ 


sh ಸ್ಸ 
B ¥33 
» 
gH 
H x 
A 
[ 
4) KN 
2. 
v4 
f [g 
ಸ 13 
ಸ್‌ 
53 IK 
13 
wm 12 
«) IN 
[Ve gf 
ಲ ಬ್ರ 
PA 
{iH 
n 
»H 32 
ಖಿ 
HW) 2 


18 
pe 
3 
(ಫ್‌ 
Te 
p 


g 


| 


[sx 
[3 


pS 


a 
ಹಾಗೂ ಸಮುದ 


& 
[3 


ಕಾ 

TY 
n 
De 
[3 


ಎದ್ದು 
[38] 
ಅಶ 
3 
ರಪು : 


Wu \y 
Xm BD 
1 x 
KR [N 134 
M1 1 3 

le: 

GQ 
Ck ¥ 
{7 B ಜಂ 
Sl 
I ES 
NC 
(CN 
೪ fy 
a B 
ಣನ 
BY 
3 ON 


೯ 


po Cl 
ಲ ವಿವಾದದಲ್ಲಿ, ರಾವಿ 


C 
Wed 


ಹಲ: 
ಎತೀರ್ಪ್ಷಿನಿಂದ ಹಾ 


€ 


ಮಾನವವಾಗಿ ಶೇೇ40: ಶೇ.40ರ ಆಮಪಾಶತದಲ್ಲಿ 
ಣ ಅದ 


ತಮಿಳುನಾಡಿಗೆ 
ಾದಿಕರ, 


ಲಯ 


ಲ 
ಕಾವೆ 


rl 
pat ee 
) 
N 
[7 


ನ 


1594 


XQ) f 
2 8 
NR {5 
3 
ಗ Ne 
4 pS 

3 
2 2 
Se) 
[3 

J 
1 2 
1 pS 
3B 8 
© 
RK 

ti 
ನಜದ 
4 p 

(©) 
yg R 
un 

A 
4 

£ ಇ 
60೮ 
3 BR 


ಆಡಿ 


~ 


ಸು 


ಟಿ.ಎಮ್‌. 


1.25 


೫ 1B ಸ 
ಬಡಗ 
ವೀ 
೨ ಣಾ 
A, 
BR 
೬D 
[NY ಲ್ಭ 


[0 (9 ್ಠ 
ಸ WB 
9 WP 
» BA 
[CN 
ais 5) 
ಇ) 1೫೨ 
NB) 3 2 
fg CC ' 
Ke: IE: n್‌ 
i 
oN 
IE: ಣಿ 13 
1, ) 
anh 
«WB 0 
ಪ 3 
« 
[3 fl ಬೂ 
WH Ww ಬ್ರಿ 
(3) ನ 
Kl ™ [51 
ಚಿ ಖು 5 
[a 
Ba 


KC 
5° 
te 
N) 
fy 
a3 


pe; 
4 


ಡೌ 


We 
3 
g 


n 


1595 


ಬ್ರಿ 


AA 


PA 


[uy 


) 


H 


pi 


NE: 


ಕರ್ನಾಟಕ 


£ 
» 
[5 


1590 


1D Ww pT 2 Gs aa 
ಖೀ B K, ke Ki 8 4 3 3 2LRRSBDSGL BIEBER 
BD SS BPE 3 ರಾರಾ ನಿಲಿ 
BS BON As p 38 HOR Yoh 
KA ಲ * ಬಿ ; pS p ಮ್ರ Kl ಎ ೪ 
pe Hc 1 Ns) Vi g 4 ಅ) 6 aT (ತ fe PR 8% 
qk ls RE I Pe OD 5 2 
K 2 Ww ಘಾ ಸ Fe SR ka) NE 4” 5 ್ಠe [8 © Bs pp " Vea 
3 1 : Nes) (> f BHhn B 3 He < B R 99) BD 
1h w ಗ BD ನ We Eo 
Te je) G5 Be 8 2 1 5G 
¢ B a © BR Gg ~~ GT 1 ನ ಈ O 9 8 : 5") ೧ ೮೦ 2 
Bo BS ಗ BDA G p Harn 
SRS CT Bn ಖಳನ Ba Ya Fk 
AC GRE BEB ong KN 
hoa KL pOASKT 50K ce 
CEG A ) RB REEKES RED 6 [ಲ 0% 
Y2 1B ps 3 ೫K A 2 BK 1 ಸಿ NSN > [ 9, T- Ped 8 [C ¥> 
AB ES SE: 
LE HS BSN RE 
« ೧ ¥ 5 . et [¥ 13 pl ob 
#0 ಸ f £ £9 4 BR (2 Sn ಚ ಹ ಖಿ ಬೌ 
Jr BREST SL UEDIE ped 
kL Td qT ದೆ 12 4 93 £ ಸ್ರ ೫ ೮ % ೫ y 
SE ERD ApS 2 2 a [A 
»p pd £ EU > a ye | ಬೆ 
=e HEB be OUEST GG ಗನ BG 
3 As 0 pA ¥- ಬು ANCA CS 3 5 G6 % pe) Ke ra ky 4 HB " f 
PE ಡಿಷ್‌ ಐ 1" H ೫ [NR 4 > u 0೬ 
ನ BEETS SER f VC 8 fH RBG BY 
HRSG GE BRIS SLRS SD HEED 
ಧೆ RY ಮ pa 4 fl | 63 5 61 pf & ನ 
BRNSG 2 3 WS ರ 5 BBE 4 
BS PENG a fF KR L (a 
CE + BOTs e LD ste Sd BH BS RE 
SB HY) B00 ೫ on ೧೦೫ ೬೪.8 ಚ R " 5 12 5 ಎtk 
Ap 2B Ee 8 Gl PPEBS 5% 
~ 8) ಎ Hy Te ನ 1 55) 1D ೨ 2. 1» x 13 B “ವಿ © x [O 3 
Bs hogqaAkkUSSnRG 3 2 Geek 
SE - KYO KE 
Be RRRGRUT SRNR aax BR 


, ಹಲಾಶಯಗಳ ಸು 


NC) 


ಕ 


ಘಾ) 
ಆಖ 


ನೋ 


UV 


ಸಕಾ 


ಜುಗಲಿಗೆ ರಜಾ 


1597 
೯ 


Aur 


—— 


py 


ಕಾ 
೦ಕ್‌ 


೪ 
ರ 


pe 


ಬ ಳ್‌ 
ವನದವರೆಗೆ ಅರ 


ಮಿನ್‌ 
ಸೂರು 


ಗೆ ಮೈ 


A 


pS 


¥% 


€ರ್ಹು ವಿರು 


[ 


[S; 
ಶಿಮೆಯಿಂದ ರಾಜಬ 


ವಳಿಗಳು 


ಮು 


ಕಾರಿಗಳ 


ಲ್ಲ 


ಧಿ 


ತ 

[a 
Rend 
4 
ಫಾ 


ನ ಜಿಲ್ಲಾ 


ರು - 
[4 


ವಿ 
pS 


ತ್ರ 


ಗಳೊ 
[A 


ರ್ನಾಟಕ ಸಂಘದಿಂದ ಪಂಜಿವ ಮೆರವಂ 


ರಿಂದ ಕವ.ಡಿಗದಿಗೆ ಐ 


ವ - ಐತಿ 


pC 
ಬೀ, 


ಲಿಕೊಡಗಳ ಪದರ್ಶವ, ಮಹಿಳೆಯರಿಂದಲೂ ಉರು 


ಖಾ 


ತಾರೆಯರಿಂದ ಕೆಂಪೇಗ್‌ಡ ವೃತ್ತದಲ್ಲಿ ಹಾಗೂ ಮಹಾನಗರ ಪಾಲಿಕೆಯಬಳಿ 


ಗುರುತು, 
ಪೆ 
ಹ 


ಲಿ ಹೆಬೆಟು 
ವಾ pa) 


ಗೆ ಬರೆದ ಪತ್ರಕ್ಕೆ ರಕ್ತದ 
, ಆಟೊ 


[ 


ಪತಿ 


೧ 
A ಇಡ 
ಸಂಘ 


[3 


Fi 
ಅಲಲ 
° 
ಸಿಕಿ 
& 
ಮ್‌ 


ಸ್ಪ 
pe 


- ದಲಿತ 


[2) 
ಭಟನೆ. ಕ್ರೈ 


[ 


Ko, 


~~ 


ರ್ಶನ ರದು 
ಪ 


ಪ್ರದರ್ಶನ 


ಗಳ 


ಮಿಳು ಚಿತ್ರ ಪ್ರದ 
ಕೃತಿ 


pe 
[) 


ಖಾ ಸಮಿತಿಯಿಂದ ಸಂಸದರ ಪ್ರತಿ 


(1 


ಘಿ 


[et 


ಕೆ ಮೆರವಣಿಗೆ ೮ 


598 


೧2 A ES Wa ETS {dR 2 K 
ATES SERRE SN IEEE 392% 
NE EBS ERE EN ST 
BEATER VERYRBER-Sp 
Cu Bd HBS DLS ಜಗ 
'B H [NTS ಎ 1 Bun WIS Wy pK py, 4 ££ ರ | XE 
Cs ASS OA (NK SD 7. . N 
Is Wy [t HB 5” p [ I Db » 1 4 Le Ke ಹ 4 [ § G 
AW Bus Pui ARS ga spr 
£ ೧1) 4 (4 ps ¥ [$) p Ko 1D > ಖು £) 9 B Om 19 A 
AO a SE 55 NNHBCGSRFSpRSSEG 
BB $2 IR EDS 5 ಜೋಳ 
SSC RAST G, SEBS LIER SY 
P ow [yy : pe: 6 Da x ೫ D [6 TE. 
‘3 7  B ನತ ಸ % ಏನ LEERY p28. © 
pA DPODY SPADES SHS EASE 
13 pn [s p ನ ul Ie: ee MD BP AR 5 W- 3 K 
ob ಬ್ರ B- H- » Ns [9 § 1. w OS W 4) » ೫ «3 F 5 B 
SITS RIS Sgn 
b BSR SBEDTESTDBGGDR DGS 
43RD KIBBWESM LGD OER 
5S & ೫ 1 MST 5 
CU NS eX GCOS 
3 Bas BD GHB OR OL 
MNES ES PEESTBU GS GSR DPEYELD 
2) AED NE ORD HE BNE 
Os AS TC 
$SELESSSGPLG GIB AEE 
ಬ್‌ pa ke Pe qa. ಲು” ೧ ಲ 
SDS REE SHED gy 
) «6 ಆ ಕಿ p WW ೨ 3 kp _. £ { “5 Ky 
(3. B- 9 [3 03K © ೫ HD BPH p 
ಖ್‌ ರ Paes B83 NE Bs 
Ry Md SE RDAL ES SS gASBD NRA 
6) [5 pS ei li $4 Bsns) 3 9) ತ 4 ») ೦ 5 PHY RH oO °K 
MABSTDSEDPMRHBBBRBPaLGBRRGSNTT 


ಇಡೀ ನಾಡಿನ, ವಿವಿಧ ಜನಾಂಗ, 


[se] 


ತಿಭಟನೆಯಲ್ಲಿ 


€ರ್ಮು ವಿರುದ್ದ ಆದ ಪ 
[4] — 


[1 
ಐಲ 


1599 


ತಗಳ, ಬದು: 


[ 
ಪು 


ಧ ಕೇ 


RS 
We 


Fare ಬ೦ದ 
ದು ೬೦೫೦ 


~ 
ಕಂ 


4 6 ¢ 
Ho 
ನ 
¥ 
5 
dm 
IFAS) 
[ 
Ye ww 
55) ೫ 
3 
(yt 
5 
ಓಟ 
3 ಷೆ 
Bn 
3 
ಇ ಜಿ 
#೫ oa 
I) 

೫ 0 
3 
SR 
೪2 RDN 
4 I; 
p: 
W FE 
yB 
55 
ds ಗೈ 
ಸ 
€ Nd 


3B B 
f 
RE 13 
CR 
23 
os 
p 3 
pe: 
3B B 
ON 
3 NW 
eS 
(s (3 
ರ 
ವಿ 
ಕ 1 
I 
te {3 
pea 
ES) 
3 

ನೀಟ 
3 5) 
po 
b> ¥ 

BB 
D Kk 

pie M2 
A ಅತತ 
ty f. 


1% D 
£2) (2 
f. IS 
1% fo 
7 ke 
9 ಪ 
ie 
DP nm 
- 
y < 
™ 
 f 
pe 
ಈ, 
12 2 
ಗ್ರ 
2 4 
~ 
[9] 
ಖೇ 1c 
B೪೨ 
- ನಿ! 
[5 ಬೆ 
5 
ಖೀ 
49 
HG 
a) 


ನ 8) 
I) 
೨6 
fh 
pe 3 
[A 
BD 
© 
RE 
K€: 
೨ ರ 
5, 
MEE 
1» 0 
© © 
ಸ ಉ. 
w MW 
» 
Bn 
3 
I. 
% 
15 


ರದಂತಾಗು 


೧೮ 
ves 


ಸಮಾ 


4 Ye 
IS) 

4 

8) pe 
pp 
3 Ko) 

+ 

ಕ | 
CNN 
NR: 
ರ K) [2 
Bn B 
nM 
13 IE 
SB 
(8 ದಿ 2) 
ce 
5 [ 
fal 
¥ 13 
B) ). - 
ರ y್‌ ಚ 
9) WW ¥3 
[$) ನ 
BN 
a “H> 
೫D o 
Wa 


[a] 


ಗ 
[2 


೦ತೆ ಚರ್ಚೆಗೆ ಅವಕಾ:ಃ 


ತ 


ಚಿ 
ನ್ಸ್‌ ೫ 
73 
Ye. ಪಿ 
3 
ನ 
ಪಿ ಬ 
«8 
ನ 6 
® 4 
ss 
BB 
wb Be 
3 
2D p j 
೧೦ |. 
Re) 
G3 8B 
6% 
ಇಗೆ ೪ 


1600 ಸರ್ನಾಟಕ ರೈತ ಚಳವಳಿ-ಸತ್ಯಾಗ್ಲಹಗಳು 


ವಿಧಾನಸಭಾಧಿವೇಶನದಲ್ಲಿ (14.3.07) ನಡೆಪೆ ಚರ್ಚೆಯಲ್ಲಿ, ಶ್ರೀವಾಟಾಳ್‌ 
ನಾಗರಾಜ್‌, ಶೀಧರ್ಮಸಿಂಗ್‌ ಅವರುಗಳ ಐತೀರ್ಪಿನಿಂದಾಗಿರುವ ಅನ್ಯಾಯಗಳನ್ನು 
ಹೇಳಿದರು. ಶ್ರೀಸಿದ್ದರಾಯ್ಯನವರು ತಮಿಳುನಾಡಿಗೆ ಆಗಿರುವ ಕಾವೇರಿ ನೀರಿನ 
ಲಾಭ ಒಟ್ಟು 536 (419421+72+14) ಟಿ.ಎಮ್‌.ಸಿ ಎಂದದ್ದು ವಿಶೇಷ ಮಾಹಿತಿ 
ಆಗಿತ್ತು. ಈವರೆಗೆ ಈ ಬಗೆಗಿನ ಲೆಖ್ಲಾಚಾರ ಯಾರು ಹಾಕಿರಲಿಲ್ಲ. ಇದಲ್ಲದೆ 
ತಮಿಳುನಾಡಿನ ಪರಿಸಂರಕ್ಷಣೆಯ ಹೆಸರಿನಲ್ಲಿ ನಿಗದಿಮಾಡಿ ಹೆಚ್ಚುವರಿ ಟಿ.ಎಮ್‌.ಸಿ 
ನೀರನ್ನು ಕೊಟ್ಟಂತೆ ಕರ್ನಾಟಕದ ಒಣಗಿದ ಕಬಿನಿಯ ಕೆಸರಿನಲ್ಲಿ ಆನೆಗಳು ಸಿಕ್ಕಿ 
ಸತ್ತಿದ್ದರೂ ಪ್ರಾಣಿಗಳು ಕುಡಿವ ನೀರನ್ನು ಪರಿಗಣಿಸದೆ ಅಗತ್ಯವಿದ್ದ 10 ಟಿ.ಎಮ್‌.ಸಿ. 
ನೀರಿನ ಬಗ್ಗೆಯೇ ಐತೀರ್ಪು ಲಕ್ಷ್ಯವಿಡದೆ ಹೋದುದು ಪಕ್ಷಪಾತವೇ ಆಗಿತ್ತು. 
ಹೀಗೆಯೇ ಗ್ರಾಮ ಮತ್ತು ನಗರಗಳಿಗೆ ಕುಡಿವ ನೀರಿನ ನಿಗದಿ, ಆಧಾರರಹಿತ 
ತೀರ್ಮಾನವಾಗಿತ್ತು. ಬೆಳೆವಿಧಾನವನ್ನು ಕರ್ನಾಟಕಕ್ಕೆ ಮಾತ್ರ ನಿಗದಿ ಮಾಡಿದ್ದು 
ಪಕ್ಷಪಾತವೆ ಆಗಿತ್ತು. ಕಬಿನಿಪಾತ್ರದ ತುಮಕೂರು ಜಿಲ್ಲಾ ರೈತರಿಗೆ ಹಾನಿ ಆಗಿತ್ತು. 
ವಾಟಾಳ್‌ ನಾಗರಾಜ್‌ ರವರು ಕಬಿನಿ ಯೋಜನೆಯ 2ನೇ ಹಂತದ ಕಾರ್ಯವನ್ನು 
ಪ್ರಾರಂಭಿಸಲು ಹಾಕಿದ ಒತ್ತಾಲಯದಲ್ಲಿ, ಕರ್ನಾಟಕವು ಕೆ.ಆದ್‌.ಎಸ್‌. ಕಬಿನಿಗಳು 
ತಮಿಳುನಾಡಿಗೆ ನೀರು ಬಿಡುವ ಶೊಟ್ಟಿಗಳಲ್ಲ ಎಂದು ಗುಡುಗಿದರು. ಹೀಗಾಗಿ 
ಐತೀರ್ಪನ್ನು ಸಷ್ಟವಾಗಿ ತಿರಸ್ಕರಿಸಿದೆ ಎಂಬ ನಿರ್ಣಯವಾಯಿತು, 


ವಿಧಾನಪರಿಷತ್ತಿನಲ್ಲಿಯೂ ಕಾವೇರಿ ವಿವಾದ ಕುರಿತು ಚರ್ಚೆ ಆಯಿತು. 
ಸಂಸತ್ತಿನಲ್ಲಿ (20.3.07) ರಾಜ್ಯ ಸಂಸದರು ಚರ್ಚೆಗೆ ಅವಕಾಶ ಪಡೆದರೂ 
ತಮಿಳುನಾಡು ಸಂಸದರು ಹಾಗೂ ತಮಿಳುನಾಡು ಕೇಂದ್ರ ಸಚಿವರೂ ರಂಪಾಟ 
ಮಾಡಿ ಚರ್ಚೆಗೆ ಅಡ್ಡಿ ಮಾಡಿದರು. ಅದಕ್ಕೆ ಅವರ ರಾಜ್ಯದ ರಾಜಕೀಯ ಚಿತಾವಣೆ. 
ಒತ್ತಡಗಳು ಕಾರಣವೆನ್ನುವುದಿದ್ದರೂ, ಚರ್ಚೆಯಾದರೆ ಐತೀರ್ಪಿನ ಹೂರಣ 
ಬಯಲಾಗುತ್ತದೆ ಎಂಬ ಆತಂಕವೂ ಅವರಲ್ಲಿ ಕಂಡುಬರುತ್ತಿತ್ತು ಆದರೂ ಸಾಮರಸ್ಯ 
ಸವರಾಲೋಚನೆಗೆ ಮುಂದಾದ ಕರ್ನಾಟಕವು ತಮಿಳುನಾಡಿನ 
ಮುಖ್ಯಮಂತಿಗಳೊಡನೆ ಅವರಿಗೂ ಆ ಮನಸ್ಸಿದ್ದ ಕಾರಣ ಮಾತುಕತೆ ನಡೆಸುವ 
ಪ್ರಯತ್ನವು, ಶ್ರೀಮತಿ ಜಯಲಲಿತಾ ಅವರ ರಾಜಕೀಯ ಉಪವಾಸ ಸತ್ಯಾಗ್ರಹದ 
ಕಾರಣ ಮುಂದುವರಿಯಲಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರಮುಖ ನಾಯಕರು, 
ಕಾನೂನು ಹಾಗೂ ನೀರಾವರಿ ತಜ್ಞಧು ಅವರುಗಳೊಡನೆ ಸಮಾಲೋಚನೆ ಮಾಡಿ 
ಹಿರಿಯ ವಕೀಲ ನಾರಿಮನ್‌ ಅವರ ಸಲಹೆ ಸೂಚನೆಯಂತೆ ಸರ್ವೋಚ್ಛ 


ಕಾವೇರಿ: ಜಲವಿವಾದ - ಐಫೀರ್ಸ್ಷು - ಚಳುವಳಿಗಳು 1601 


ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸುವ ಪ್ರಮುಖ ನಿರ್ಣಯವನ್ನು ಸರ್ಕಾರ 
ಕೈಗೊಂಡಿದ್ದು ಸೂಕ್ತ ನಡೆ ಆಗಿತ್ತು ತಮಿಳುನಾಡು ತನ್ನ ವಿಧಾನಸಭಾಧಿವೇಶನದಲ್ಲಿ 
ಮ ಕುರುವೈ ಬೆಳೆಗೆ ನೀರು ಎರದು ಎನ್ನುತ್ತದೆ; ಅದೇ ಕಾವೇರಿ 
ಉಪನದಿಗಳಾದ EN ಭವಾನಿಯಿಂದ ಕೇರಳಕ್ಕೆ ನ ಬಿಡಲು ಹೇಳಿರುವ 
ಐತೀರ್ಪಿನ ಅಂಶಕ್ಕೆ ವಿರೋಧ ವ್ಯಕ್ತಪಡಿಸುತ್ತದೆ. ಇದು ವಿಚಿತ್ರವೆಸುತ್ತದೆ; 
ವಿರೋಧಾಭಾಸವೆನಿಸುತ್ತದೆ. ತನ್ನ ಮೂಗಿನ ನೇರಕ್ಕೆ ಎಲ್ಲ ಇರಬೇಕು ಎಂಬ 
ಇರಾದೆ ಅದರದೆನ್ನುವಂತಿದೆ. 


ಶ್ರೀ ಎಸ್‌.ಕೆ. ಪಾಟೀಲ್‌ ಅವರು ಐತೀರ್ಪು ಕುರಿತು ಹೇಳುತ್ತ ರಾಜ್ಯವು 
ಕುಡಿಯುವ ನೀರಿಗೆ ಇಟ್ಟಿದ್ದ 40 ಟಿ.ಎಮ್‌.ಸಿ ಬೇಡಿಕೆಗೆ 1.75 ಟಿ.ಎಮ್‌.ಸಿ 
ಯಷ್ಟು ಮಾತ್ರ ನಿಗದಿಮಾಡಿದೆ; ಉಳಿದುದನ್ನು ಅಂತರ್ಜಲ ಹಾಗೂ ತ್ಯಾಜ್ಯ 
ನೀರನ್ನು ಸಂಸ್ಕರಿಸಿ ಬಳಸಲು ಹೇಳಿರುವುದು ಅನ್ಯಾಯ ಮತ್ತು ಮಾನವ ಹಕ್ಕುಗಳ 
ಉಲ್ಲಂಘನೆ ಎಂದಿದ್ದಾರೆ. ಅಂದರೆ ನ್ಯಾಯಾಧಿಕರಣ ಕರ್ನಾಟಕದ ಅಗತ್ಕತೆಗಳ 
ಬಗ್ಗೆ ತೋರಿದ ನಿರ್ಲಕ್ಷ್ಯ. ಅವರಾನವೀಂ೫ು ದೃಷ್ಟಿಂಶಂ ಬಗ್ಗೆ 
ಶ್ರೀ ಪಾಟೀಲರು ಜನತೆಯ ಗಮನವನ್ನು ಹೀಗೆ ಸೆಳೆದಿದ್ದರು. ಶ್ರೀ ಬಸವರಾಜ 
ಬೊಮ್ಮಾಯಿ ಅವರು ಕುಡಿಯುವ ನೀರಿನ ಹಂಚಿಕೆಯಲ್ಲಿ ಬೆಂಗಳೂರಿನ ಒಂದು 
ನ್ಯಾಯ; ಚೆನ್ನೈಗೆ ಇನ್ನೊಂದು ನ್ಯಾಯ ನೀಡಿ ನ್ಯಾಯಮಂಡಳಿ ಕುರುಡನಂತೆ 
ವರ್ತಿಸಿದೆ ಎಂದಿರುವುದೂ, ಮಾನವೀಯ ನಡೆಯಲ್ಲಿ ಐತೀರ್ಪು ಎಡವಿರುವುದನ್ನು 
ತೋರಿಸುತ್ತದೆ. ರಾಜ್ಯದ ಉಭಯ ಸದನಗಳಲ್ಲಿ ರಾಜಕೀಯ ಸರ್ಶಗಳನ್ನು ಬದಿಗಿಟ್ಟು 
ಕಾನೂನು ' ಚೌಕಟ್ಟನಲ್ಲಿ. ಜಲವಿವಾದ ಕಾಯ್ದೆ ಸೆಕ್ಷನ್‌5(2)ರ ಅಡಿ ನ್ಯಾಯಮಂಡಳಿ 
ಮುಂದೆ ಸ ಸಷ್ಟೀಕರಣಕ್ಕೆ ಅರ್ಜಿಸಲ್ಲಿಕೆ, ರಾಷ್ಟೀಯ ಜಲನೀತಿ ಪ್ರಕಟನೆಗೆ ಒತ್ತಾಯ 
ಕುರಿತೆಲ್ಲ ನಿರ್ಣಯವನ್ನು ಕೈಕೊಂಡದ್ದು ಸಮಯೋಚಿತವಾಗಿತ್ತು. 

ನಾಡಿನ ವಿವಿಧ ವಲಯಗಳ ಚಿಂತಕರು, ಗಣ್ಯರು ತಮ್ಮ ಪ್ರತಿಕ್ರಿಯೆಗಳನ್ನು 
ವ್ಯಕ್ತಪಡಿಸಿದ ಬಗ್ಗೆ ರೈತರ ಕಾವೇರಿ ಐತೀರ್ಪು ವಿರುದ್ದದ ಪ್ರತಿಭಟನೆಗೆ ಸಾವಯವ 
ಸಂಬಂಧದ್ದಾಗಿತ್ತು. 

ಚಿತ್ರರಂಗದ ಪ್ರಮುಖನಾಯಕ ನಟರಾದ ಶ್ರೀವಿಷ್ಣುವರ್ಧನ್‌, ಅಂಬರೀಷ್‌, 


ಶಿವರಾಜಕುಮಾರ್‌ ಅವರಿಂದ ಹಿಡಿದು ಎಲ್ಲ ನಟ ನಟಿಯರು ಕನ್ನಡಿಗರ ಜೊತೆ 
ನಾವಿದ್ದೇವೆ. ರೈತರಿಗಾಗುವ ಅನ್ಮಾಯವನ್ನು ಸಹಿಸುವುದಿಲ್ಲ ಎಂದು ತಮ್ಮ ಕಲಾವಿದ 


1602 ಕರ್ನಾಟಕ ರೈತ ಚಳವಳಿ-ಸತ್ಕಾಗ್ಗಹಗಳು 


ಮನಸ್ಸುಗಳ ಕನ್ನಡನಾಡ ಪ್ರೀತಿ, ಅನ್ಯಾಯದ ವಿರುದ್ಧ ಸಾತ್ತಿಕ ಆಕ್ರೋಶವನ್ನು 
ಪ್ರಕಟಿಸಿದರು. ವಿಧಾನ ಸಭೆಯಲ್ಲಿ ವಿವಿಧ ಪಕ್ಷಗಳ ಶಾಸಕರು ನ್ಯಾಯಾಧಿಕರಣದ 
ತೀರ್ಪು ರಾಜ್ಯದ ರೈತರ ಪಾಲಿಗೆ ಘೋರ ಅನ್ಯಾಯವೆಸಗಿದೆ ಎಂದರು. 
ತಮಿಳುನಾಡಿನ ಲಾಬಿಗೆ ಮಣಿದಿದೆ ಎಂದರು. ಕೃಷಿಭೂಮಿಯನ್ನು ಹೆಚ್ಚಿಸುವ 
ನಾಡಿನ ರೈತರ ನಿರೀಕ್ಷೆಗೆ ಪೆಟ್ಟು ಬಿದ್ದಿದೆ. ಸಣ್ಣ ನೀರಾವರಿಗೆ ಅವಕಾಶ 
ಮೊಟಕುಗೊಂಡಿದೆ. ಪುನರ್‌ಪರಿಶೀಲನಾ ಅರ್ಜಿಸಲ್ಲಿಕೆ ಅಥವಾ ಸುಪ್ರೀಂ ಕೋರ್ಟಿಗೆ 
ಮನವಿಸಲ್ಲಿಸುವ ಬಗ್ಗೆಯೂ ಸಲಹೆಗಳೂ ವ್ಯಕ್ತವಾದವು. ರೈತರು ಯಾವ ರಾಜ್ಯದವರೇ 
ಆಗಲಿ, ನ್ಯಾಯ ಎಲ್ಲರಿಗೂ ಸಮಾನವಿರಲಿ ಎಂಬ ವಿವೇಕದ ಮಾತುಗಳೂ 
ಕೇಳಿಬಂದುವು. 


ಪಕ್ಷಭೇದ ಮರೆತು ಕಾನೂನು ಮತ್ತು ರಾಜಕೀಯ ಹೋರಾಟವನ್ನು 
ರೂಪಿಸಬೇಕು; ಸರ್ವಪಕ್ಷಗಳ ಸಭೆ ಕರೆದು ಸಮಾಲೋಚನೆ ನಡೆಸಬೇಕು 
ತಮಿಳುನಾಡು ನೀರಿಕ್ಷಿಸಿದ್ದ ಭಾರಿ ಔದಾರ್ಯವನ್ನು ಅದಕ್ಕೆ ನ್ಯಾಯಾಧಿಕರಣ ತೋರಿದೆ. 
ಯಾವೊತ್ತು ರಾಜ್ಯದಪರ ನ್ಯಾಯ ಬರಲಿಲ್ಲ ಎಂದರೆ ನಾವು ಸರಿಯಾಗಿ 
ವಾದಿಸುತ್ತಿಲ್ಲವೇಮೋ ಎಂದೆನಿಸುತ್ತದೆ, ಎಂಬ ಅಭಿಪ್ರಾಯಗಳು ಮೇಲ್ಕನೆ ಸದಸ್ಕರಲ್ಲಿ 
ವ್ಯಕ್ಷವಾದದ್ದು ಹಿರಿಯರು ತೋರಿದ ಗಂಬೀರ ಅಮಮಾನ ಎನಿಸಿತ್ತು. 


ಸಾಹಿತ್ಯ ವಲಯದಲ್ಲಿಯೂ ನ್ಯಾಯಾಧಿಕರಣದ ತೀರ್ಪು ಶತಮಾನಗಳ 
ಅನ್ಯಾಯವನ್ನು ಮತ್ತೆ ಹೇರಿ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಎಂಬ ಅಭಿಪಾಯವು 
ವ್ಯಕ್ತ್ಷಗೊಂಡಿತು; ನಮ್ಮ ಯೋಜನೆಗಳಿಗೆ ಕೇಂದ್ರವು ಮಂಜೂರಾತಿ ನೀಡದೆ 
ತಮಿಳುನಾಡಿನ ಯೋಜನೆಗಳಿಗೆ ಎತ್ತಿದ ಆಕ್ಷೇಪವನ್ನೆ ಗಮನಿಸದೆ ಹೋದದ್ದು 
ಪಕ್ಷಪಾತ ರಾಜಕೀಯ ಎಂಬ ಅನಿಸಿಕೆಗಳೂ ದಟ್ಟವಾಗಿ ವ್ಯಕ್ತವಾದವು. ತಾಂತಿಕ 
ವಿವರಗಳ ಸಹಿತ ತೀರ್ಪಿನ ಲೋಪ ದೋಷಗಳನ್ನು ಅನೇಕ ಪ್ರಶಿಕಿಯೆಗಳೂ 
ಎತ್ತಿ ತೋರಿದುವು. ಅನ್ಮಾಯದ ಚಿತ್ರವನ್ನು ಮುಂದಿಟ್ಟವು. ರಾಜ್ಯದಪರ. ನ್ಯಾಯ 
ಸಿಗದಿರಲು ನಾವು ಸರಿಂಯಾಗಿ ವಾದಿಸುತ್ತಿಲ್ಲವೆನೋ? ಎಂಬ 
ಅನುಮಾನಗಳನೀಗಾಗಲೇ ಹೇಳಿದಂತೆ ವ್ಯಕ್ಷವಾದದ್ದು ಸಹಜ. ಆದರೆ ನಮ್ಮ 
ತಾಂತ್ರಿಕ ತಜ್ಞರು ಕೊಟ್ಟ ಮಾಹಿತಿ ಆಧಾರದ ಮೇಲೆ ವಾದ ನಡೆಯಿತಲ್ಲವೆ! 
ಪುನರ್‌ ಪರಿಶೀಲನಾ ಅರ್ಜಿಸಲ್ಲಿಕೆ. ಸುಪ್ರೀಂ ಕೋರ್ಟ್‌ಗೆ ಮೇಲ್ಮನವಿ ಸಲ್ಲಿಸುವುದು- 
ಈ ಬಗ್ಗೆಯೂ ಸಲಹೆಗಳು ಬಂದುವು. ತಮಿಳುನಾಡು ಹಿತಾಸಕ್ತಿ ಕಾಪಾಡಿಕೊಳ್ಳುವ 
ಬಗೆಯಾಗಿ ಕರ್ನಾಟಕದಲ್ಲಿಯ ತಮಿಳರಿಗೆ ಸೂಕ್ತ ರಕ್ಷಣೆ ದೊರೆಯಬೇಕು ಎಂದು 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1603 


ಕೋರಿ ಮದ್ರಾಸ್‌ ಉಚ್ಚನ್ಯಾಯಾಲಯದ ಮೊರೆ ಹೋದ ವರದಿ ಬಂತು. 
ಕರ್ನಾಟಕದಲ್ಲಿ ಅಹಿಂಸಾತ್ಮಕ ಕಾವೇರಿ ಚಳವಳಿ ನಡೆದಿದ್ದರೂ ತಮಿಳು ಅನವಶ್ಯಕ 
ಉಪದ್ದ್ಯಾಪ ಮಾಡಿರುವುದು ಇಲ್ಲಿ ಕಾಣಬರುತ್ತದೆ. ಬಿಳಿಗುಂಡ್ಲು ಮೆಟ್ಟೂರು 
ನಡುವಣ 28 ಟಿ.ಎಮ್‌.ಸಿ ನೀರು ಜಲಾಶಯಕ್ಕೆ ಹರಿಯುವ ಕಾರಣ ಆ 
ಪ್ರಮಾಣವನ್ನು 192 ಟಿ.ಎಮ್‌.ಸಿಯಲ್ಲಿ ಕಳೆದು 164 ಟಿ.ಎಮ್‌.ಸಿಮಾತ್ರ ಬಿಡಬೇಕಿತ್ತು 
ಎಂಬ ತಾಂತ್ರಿಕ ಅಭಿಪ್ರುಯವೂ ಪ್ರಕಟವಾದದ್ದು, ಕರ್ನಾಟಕಕ್ಕೆ ಆದ ಅನ್ಯಾಯವನ್ನು 
ತೋರುತ್ತದೆ. ತಮಿಳುನಾಡು ರೈತ ಕಲ್ಯಾಣ ಸಮಿತಿಯ ಸದಸ್ಯರ ತೀರ್ಪು ಅತ್ಯಂತ 
ತೃಪ್ತಿಕರ ಎಂದು ತನಗೆ ಅನುಕೂಲಕರವಾಗಿರುವ ಹಿನ್ನೆಲೆಯಲ್ಲಿ ಹೇಳಿತು. 


ಮಂಡ್ಯ ಜಿಲ್ಲಾ ರೈತಹಿತ ರಕ್ಷಣಾ ಸಮಿತಿ ಅಧ್ಯಕ್ಷ ಮಾಜಿ ಸಂಸದ 
ಶ್ರೀ ಜಿ.ಮಾದೇಗೌಡರು ಒಂದೇ ವೇದಿಕೆಯಲ್ಲಿ ಒಗ್ಗಟ್ಟಾಗಿ ಪ್ರತಿಭಟಿಸೋಣ, ಎಂದದ್ದು 
ಚಳುವಳಿಗೆ ಒಂದು ದಿಸೆ ತೋರುವ ಮಾತಾಗಿತ್ತು ತಮಿಳುನಾಡಿನಲ್ಲಿ ಅಂತರ್ಜಲದ 
ಮಟ್ಟ ಸ್ಪಲ್ಪ ಆಳದಲ್ಲಿಯೇ ಸಿಗುವಲ್ಲಿ ಅದನ್ನು ಬಳಸುವಂತೆ ತಾಕೀತು ಮಾಡಬೇಕು. 
ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆಹೊಂಡ ನಿರ್ಮಾಣ ಆಗಬೇಕು ಎಂಬ ಮಾತುಗಳು 
ಬಂದುವು. 11 ಲಕ್ಷ ನೀರಾವರಿ ಇದ್ದಾಗ ರಾಜ್ಯಕ್ಕೆ ಹಂಚಿದ್ದ ನೀರನ್ನು 18.83 ಲಕ್ಷ 
ಎಕರೆಗೂ ಏರಿಸಿದ ಮೇಲೆ ಅಷ್ಟೇ ನೀರು ಸಾಕು ಎಂದರೆ ಹೇಗೆ? ಕಾವೇರಿ 
ವಿವಾದ ಸದ್ಯಕ್ಕೆ ಅಧಿಕಾರಿಗಳು, ನ್ಯಾಯವಾದಿಗಳಿಗೆ ಸೀಮಿತಗೊಂಡಿದೆ. ಕಾವೇರಿ 
ಕಣಿವೆ ಶಾಸಕರಿಗೆ ಜನರಿಗೆ ಮಾಹಿತಿ ದೊರೆಯಬೇಕು. ನೀರಾವರಿ ಯೋಜನೆಗಳನ್ನು 
ಪೂರೈಸುವ ಕರ್ತೃತ್ವ ಶಕ್ತಿಯನ್ನು ಮೆರೆಯಲಿಲ್ಲ. ಎಂಬ ಅಭಿಪ್ರಾಯಗಳು 
ಪ್ರಕಟವಾದವು. ತಮಿಳುನಾಡಿನಲ್ಲಿ ಭೂಸುಧಾರಣೆ ಕಾಯಿದೆ ಇಲ್ಲದೆ, 
ಕರ್ನಾಟಕದಲ್ಲಿದ್ದು ರೈತರ ಸಂಖ್ಯೆ ಹೆಚ್ಚಿದ್ದು ಅವರ ಆರ್ಥಿಕ, ಸಾಮಾಜಿಕ. ಬೇಸಾಯ 
ಕ್ಷೇತದ ಅಧ್ಯಯನ ನಚೆಯಬೇಕಿರುವುದು; ಶಿವನಸಮುದ್ರ ಮೇಕೆದಾಟುವಿನ 
ಬಳಿ ಜಲಾಶಯ ನಿರ್ಮಿಸಿ ಜಲವಿದ್ಧುತ್‌ ಉತ್ಪಾದನೆ ಹಾಗು ಕುಡಿಯುವ ನೀರನ್ನು 
ಒದಗಿಸುವುದು; ನೀರಾವರಿ ಬಳಕೆದಾರರ ಸಂಘಗಳನ್ನು ಬಲಪಡಿಸುವುದು; ಅಚ್ಚುಕಟ್ಟು 
ಪ್ರದೇಶದಲ್ಲಿ ನೀರಿನ ಮಿತ ಬಳಕೆಗೆ ಒತ್ತುಕೊಡುವುದು; ಐತೀರ್ಪು ಅಧಿಸೂಚನೆ 
ಆಗದ ರೀತಿ ರಾಜ್ಯವು ಒತ್ತಡ ತರುವುದು; ರೈತ ಮುಖಂಡರೇ ಇರುವ ತಜ್ಞರ 
ಸಮಿತಿ ರಚಿಸಿ ಐತೀರ್ಪಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು; ರಾಜಕಿಯೇತರ 
ಒಕ್ಕೂಟ ರಚನೆ ಆಗಿ ಇಡಿ ರಾಜ್ಯವೇ ಅದರಲ್ಲಿ ಒಂದಾಗಿ ಹೋರಾಟನಡೆಸಿದರೆ 
ನ್ಯಾಯ ಸಿಗಬಹುದಾದ ಸಂದರ್ಭ; ಕುರಿತೆಲ್ಲ ಪ್ರಸ್ತಾಪಿತವಾಯಿತು. ತಮಿಳುನಾಡಿನಲ್ಲಿ 


1604 ಕರ್ನಾಟಕ ರೈತ ಚಳವಳಿ-ಸತ್ಯಾಗಹಗಳು 


ಮುಂಗಾರು ಹಿಂಗಾರುಗಳಲ್ಲಿ ಬೆಳೆಯುವ ಬಗ್ಗೆ ಅಂಕಿ ಅಂಶಗಳು ಹೊರಬಂದುವು. 
ಬೃಹತ್‌ ಜಲಾಶಯಗಳನ್ನು ಕಟ್ಟುವಲ್ಲಿ ತೋರಿಸುವ ಆಸಕ್ತಿಯು ರಾಷ್ಟ್ರೀಯ ಜಲನೀತಿ 
ರೂಪಿಸುವಲ್ಲಿ ತೋರಬೇಕು. ಮೇಕೆದಾಟುವಿನಲ್ಲಿ 64 ಟಿ.ಎಮ್‌.ಸಿ ನೀರು ಸಂಗ್ರಹಿಸಿ 
400 ಮೆಗಾವಾಟ್‌ ವಿದ್ಯುತ್‌, ತಮಿಳುನಾಡಿನ ರಾಶಿಮನಾಲ್‌ ಅಣೆಕಟ್ಟಿನಿಂದಲೂ 
360 ಮೆಗಾವ್ಯಾಟ್‌ ವಿದ್ಭುತ್‌ ಉತ್ಪಾದನೆಯನ್ನು ಅರಣ್ಯ ಮುಳುಗಡೆಯನ್ನು 
ಸಿಂಧುಗೊಳಿಸಿಕೊಂಡು ಪಡೆಯುವುದು. ಅದರಿಂದ ಉಭಯ ಅಣೆಕಟ್ಟಿನಿಂದ 
130 ಟಿ.ಎಮ್‌.ಸಿ ಅಡಿ ನೀರು ತಮಿಳುನಾಡಿಗೇ ದಕ್ಕುವ ವಿಷಯವೂ ಗಮಕಕ್ಕೆ 
ಬಂತು. ಆದರೆ ಈ ವಿಷಯದಲ್ಲಿ ಉಭಯ ರಾಜ್ಯ ಕೊಡು-ಕೊಳ್ಳುವ ಮನೋಭಾವ 
ತೋರಬೇಕು. ಐತೀರ್ಪು ಸಮಗ್ರ ತಾಂತಿಕ ಅಂಶಗಳಿಂದ ನಿರ್ಧಾರಿತವಾಗದೆ 
ಸಮಸ್ಯೆಗಳು ಉಂಟಾದುವು ಎಂಬುದು ತಾಂತ್ರಿಕ ತಜ್ಞಧ ಮಾತು. ಸಿವಿಲ್‌ 
ಎಂಜಿನಿಯರ್‌, ಭೂವಿಜ್ಞಾನ, ಕೃಷಿ ನೀರಾವರಿ, ಪರಿಸರ, ನ್ಯಾಯಾಂಗ ಹಾಗೂ 
ಸಾಂದರ್ಭಿಕ ಅಧಿಕಾರದ 7 ಪ್ರಮುಖ ಕ್ಷೇತ್ರತಜ್ಞಧಿಂದ ಕೂಡಿದ ನ್ಯಾಯಾಧಿಕರಣ 
ಸ್ಥಾಪಿತವಾಗಬೇಕು.. ಅದನ್ನು ರೂಪಿಸಲು ಅನುಗುಣ ಕ್ರಮಗಳು ಸೂಕ್ಷವಾಗಿ 
ನಡೆಯಬೇಕು. ತಾಂತ್ರಿಕ ನ್ಯಾಯಾಧಿಕರಣದ ಕೊರತೆಯಿಂದ ಕರ್ನಾಟಕ ಮತ್ತು 
ಕೇರಳ ರಾಜ್ಯಗಳ ಜನತೆಗೆ ಅನ್ಯಾಯವಾಗಬಾರದು. ಮುಂದೆ ಕೃಷ್ಣಾ 
ನ್ಯಾಯಾಧಿಕರಣದಿಂದಲೂ ಯಾರಿಗೇ ಅನ್ಯಾಯವಾಗಬಾರದು. ಅಂತೇ ತಾಂತ್ರಿಕ 
ಟ್ರಿಬ್ಯುನಲ್‌ ರಚನೆ ಅಗತ್ಯ, ಅನಿವಾರ್ಯ, (12.4.07) ಎಂಬ ಅಭಿಪ್ರಾಯಗಳೂ 
ಗಮನಾರ್ಹವಾದುವಾಗಿವೆ. ಅಂದರೆ ಐತೀರ್ಪು ತಾಂತಿಕಮಿತಿಗಳಿಂದ ಕೂಡಿದೆ 
ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. 


ಕಾವೇರಿ ಜಲವಿವಾದದ ಸಂಬಂಧ ವಕೀಲರಿಗೆ ನ್ಯಾಯಾಧಿಕರಣ ಕಲಾಪದಲ್ಲಿ 
ನೀಡಿರುವ ಹಣ 22.10 ಕೋಟಿ ರೂ.ಗಳು ಖರ್ಚಾಗಿರುವಲ್ಲಿ ಅದಕ್ಕೆ ಅನುಗುಣವಾಗಿ 
ತಾಂತ್ರಿಕ ಬೆಂಬಲ ಅಧಿಕಾರಿ ವಲಯದಿಂದ ಮೂರ್ತಗೊಳ್ಳಲಿಲ್ಲವೆ? ಎಂಬ 
ಅನುಮಾನವೂ ಕಾಡುತ್ತದೆ. ಈ ಬಾರಿ ಭಾರಿ ಮಳೆಯಿಂದಾಗಿ ತುಂಬಿದ ನಮ್ಮ 
ಜಲಾಶಯಗಳಿಂದ ಯಾವ ಸಂಕೋಚವೂ ಇಲ್ಲದೆ, ನೈತಿಕಶೀಲತೆಯಿಂದ ಬಿಡುಗಡೆ 
ಮಾಡಿದ ನೀರು ತಮಿಳುನಾಡಿನ ಜಲಾಶಯಕ್ಕೆ ತುಂಬಿಕೊಂಡರೂ, ಅದು ತನ್ನ 
ಕ್ಯಾತೆಯನ್ನು ಬಿಟ್ಟಿಲ್ಲ. ನಮ್ಮಲ್ಲಿಯ ಗೆಜ್ಜಲಗೆರೆ ಹಾಗೂ ನೆರೆಯ ರೈತರು ನೀರು 
ಬಿಡುಗಡೆಗೆ ವಿರೋಧ ತೋರಿ, ಲಾಠಿ ರುಚಿಯನ್ನು ಪಡೆದು ಪ್ರತಿಭಟನೆ ಮಾಡಿದ್ದು 
ತಮಿಳುನಾಡು ಪ್ರಧಾನಿಯವರಿಗೆ ಪತ್ರ ಬರೆದು ಮತ್ತೆ 45 ಟಿ.ಎಮ್‌.ಸಿ ನೀರು 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1605 


ಬಿಡುವಂತೆ ಕರ್ನಾಟಕಕ್ಕೆ ಹೆಚ್ಚು ನಿಗದಿಮಾಡಿದ್ದು ಕೇರಳದ 16 ಟಿ.ಎಮ್‌.ಸಿ 
ನೀರು ಸೇರಿ 61 ಟಿ.ಎಮ್‌.ಸಿ ನೀರು ತನಗೆ ಬೇಕು ಎಂದು (9.8.07) ಈಗ 
ನಿಗದಿಯಾಗಿರುವ 419 ಟಿ.ಎಮ್‌.ಸಿ ನೀರಿನ ಜೋತೆಗೆ ಹೆಚ್ಚುವರಿ ಬಯಸಿರುವುದು 
ಆಸೆಗೆ ಕಡಿವಾಣವಿಲ್ಲದಿರುವ ಲಕ್ಷಣವೆನಿಸುತ್ತದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರವೇ 
ನ್ಯಾಯಾಧಿಕರಣ ಐತೀರ್ಪಿನ ಜಾರಿ ಕುರಿತು ಕೇಳಿರುವ ವಿವಿಧ ಸಷ್ಟೀಕರಣಗಳೇ 
ಐತೀರ್ಪಿನ ಮಿತಿಗಳನ್ನು ತೋರುತ್ತವೆ. ಕರ್ನಾಟಕದ ವಾದ ಹಾಗೂ ಹೋರಾಟಗಳಿಗೆ 
ಪುಷ್ಪ ಸಾಕ್ಷ್ಯವಾಗಿ ಕಾಣುತ್ತವೆ. ಈ ನಡುವೆ ಕರ್ನಾಟಕ 17 ಬಾರಿ ಮತ್ತು 
ಮಧ್ಯಮ ನೀರಾವರಿ ಯೋಜನೆಗಳಿಗೆ ಸಲ್ಲಿಸಿದ ಪ್ರಸ್ತಾವನೆಗೆ ಕೇಂದ್ರವು 
ನ್ಯಾಯಾಧಿಕರಣದ ಓಪ್ಪಿಗೆ ಪಡೆಯಬೇಕು ಎಂಬ ಶರತ್ತನ್ನು ಒಡ್ಡಿರುವುದು ಜುಲೈ 
2007ರ ವಿದ್ಯಮಾನವಾಗಿದೆ. ಒಟ್ಟಾರೆ ನಮ್ಮ ತಾಂತ್ರಿಕ ಘಟಕಗಳು-ಸಣ್ಣ, ಮಧ್ಯಮ, 
ಬೃಹತ್‌ ನೀರಾವಾರಿ, ಅಂತರ್ಜಲ ನೀರಾವರಿ, ಮಳೆ ನೀರು ನೀರಾವರಿ- 
ಒಗ್ಗೂಡಿ ಜಲಸಮಸ್ಥೆಯನ್ನು ರೈತರು, ರೈತನಾಯಕರೊಡನೆ ನೇರವಾಗಿ ಚರ್ಚಿಸಿ, 
ಪರಂಪರೆಯ ಕೃಷಿ ತಾಂತ್ರಿಕತೆಯನ್ನು ಬಳಸಿಕೊಳ್ಳಬೇಕೆನಿಸುತ್ತದೆ. ಅದರಿಂದ 
ಪಾರಂಪರಿಕ ಜ್ಞಾನ, ಆಧುನಿಕ ತಂತ್ರಜ್ಞಾನ ಸಮ್ಮಿಲಿತವಾಗಿ ನಮ್ಮ ವಾದಗಳೂ 
ಹೆಚ್ಚು ಪುಷ್ಠಿಗೊಂಡು ಪ್ರಬಲವಾಗುತ್ತಿದ್ದು ತಮಿಳುನಾಡಿನ ಲಾಬಿ ಮಿರಿ 
ನಿರೀಕ್ಷಿತಯಶಸ್ಸು ದೊರೆಯುತ್ತಿತ್ತೆನಿಸುತ್ತದೆ. ಇಷ್ಟೆಲ್ಲದರ ನಡುವೆ ಸುಪ್ರೀಂಕೋರ್ಟಿಗೆ 
ಮೇಲ್ಮನವಿ, ನ್ಯಾಯಾಧಿಕರಣಕ್ಕೆ ಸ್ಪಷ್ಟೀಕರಣ ಕೋರಿಕೆ ಅರ್ಜಿಸಲ್ಲಿಸಿಯೂ ಈ 
ವರ್ಷದ (2007) ಜೂನ್‌ನಿಂದ ಆಗಸ್ಟ್‌ವೇಳಿಗೆ ಕೆ.ಆರ್‌.ಎಸ್‌.ನಿಂದ ಮುಂಗಾರು 
ಹಂಗಾಮಿನಲ್ಲಿ ಬಿಟ್ಟಿರುವ ನೀರು ಐತೀರ್ಪಿನ ನಿಗದಿಗೂ ಮೀರಿ ಹೆಚ್ಚು ಇರುವುದು 
ಕರ್ನಾಟಕದ ಹೊಂದಾಣಿಕೆಯ ನಿಲುವನ್ನೆ ತೋರುವಂತಿದೆ. ಇದನ್ನು ಕೇಂದ, 
ನ್ಯಾಯಾಧಿಕರಣ, ಮುಂಬರಲಿರುವ ನೀರು ಬಿಡುಗಡೆ ನಿಯಂತ್ರಣ ಮಂಡಳಿ 
ಹಾಗೂ ತಮಿಳುನಾಡು ಅರ್ಥಮಾಡಿಕೊಂಡರೆ ಸಮಸ್ಯೆಗೆ ಜಾಗವಿರದು. ಆಗ 
ಕಾವೇರಿ(ರೈತ) ಕುಟುಂಬಗಳ ಸೌಹಾರ್ದಕ್ಕೆ ನಿರಂತರ ನಿಶಾನೆಯೇ ಆಗುತ್ತದೆ. 
ಕೊಡು-ಕೊಳ್ಳು ಪರಸ್ಪರ ನಿರಂತರವಾಗಿರಬೇಕೇ ವಿನಾ ಸಮಸ್ಯೆ ಆಗುವುದು. 


ಅಂತು ಕಾನೂನು ಸಮರ ಮುಂದುವರಿಯುವಷ್ಟು ದಿನವೂ ಕೇಂದ್ರ ಸರ್ಕಾರ 
ಐತೀರ್ಪನ್ನು ಪ್ರಕಟಿಸುವುದಿಲ್ಲ. ಇದು ಒಂದು ರೀತಿ ರಾಜ್ಯದ ಸಂರಕ್ಷಣಾ 
ನೆಲೆಯಾಗಿರುತ್ತದೆ. 


1606 ಕರ್ನಾಟಕ ರೈತ ಚಳಿವಳಿ-ಸತ್ಯಾಗ್ರಹಗಳು 


ಇದಲ್ಲದೆ ಕಾವೇರಿ ಜಲವಿದ್ಭುದ್ಯೋಜನೆಗಳ ಅಂಗವಾಗಿ ಶಿವನ ಸಮುದ್ರ 
(230 ಮೆಗಾವಾಟ್‌), ಮೇಕೆದಾಟು (400 ಮೇಗಾವ್ಕಾಟ್‌), ತಮಿಳುನಾಡಿನ 
ರಾಶಿಮನಾಲ್‌ (360 ಮೇ.ವ್ಕಾಟ್‌), ಹೊಗೇನಕಲ್‌ (127 ಮೆ.ವ್ಯಾ) ನಲ್ಲಿ 
ವಿದ್ಯುತ್‌ ಸ್ಥಾವರ ಸ್ಥಾಪನೆ ಮಾಡುವಲ್ಲಿ, ಹೆಚ್ಚಿನ ಪಾಲು ತನಗೆ ಬೇಕೆನ್ನುವ 
ತಮಿಳುನಾಡಿನ ಹಠ ಸೂಕ್ತವಲ್ಲ. ಅಲ್ಲದೆ ಈ ಬಾರಿಯ ಭಾರಿ ಮಳೆಯಿಂದಾಗಿ, 
ಕೆ.ಆರ್‌.ಎಸ್‌ನಿಂದ ಬಿಟ್ಟಿರುವ, ಕಬಿನಿಯಿಂದ ಬಿಟ್ಟಿರುವ ಲಕ್ಷಾಂತರ ಕ್ಯೂಸೆಕ್ಸ್‌ 
ನೀರಿನಲ್ಲಿ ಹಿಡಿದಿಟ್ಟುಕೊಳ್ಳುವ ವ್ಯವಸ್ಥೆ (ಆಅಗತ್ಯವಿದ್ದಷ ಪ್ರ ಮೆಟ್ಟೂರಿನ ಜಲಾಶಯದಲ್ಲಿ 
ಇಲ್ಲ. ಅದರ ಗರಿಷ್ಟ ಸ ಸಾಮರ್ಥ್ಯ 120 ಅಡಿ ಮೀರಿ 120.26 ಅಡಿ ಸಂಗಹವಾಗಿದೆ. 
ಹೀಗಾಗಿ ಸುಮಾರು 517 ಟಿ.ಎಮ್‌.ಸಿ ನೀರನ್ನು ವ್ಯರ್ಥವಾಗಿ ಸಮುದ್ರದ 
ಪಾಲುಮಾಡಿ ನೀರಿನ ತಗಾದೆ ಮಾಡುತ್ತಲೇ ಬರುವುದು ಸೂಕ್ತ ಪ್ರವೃತ್ತಿಯಲ್ಲ. 
ಉಭಯ ರಾಜ್ಯಗಳ ನಡುವೆ ಮೇಕೆದಾಟುವಿನ ಬಳಿ "ಡಮ್ಮಿ ಡ್ಯಾಂ” ಅನ್ನು ಕಟ್ಟಿ 
ನೀರು ಸಂಗಹಿಸಿ ನಂತರ ಮೆಟ್ಟೂರಿಗೆ ಬಿಟ್ರರೆ ನೀರಿನ ಪೋಲು ತಪುತ್ತದೆ. ಈ 
ಕೃತಕ ಅಣೆಕಟ್ಟಿನ ಸದುಪಯೋಗವಾಗುತ್ತದೆ. ಇದರಿಂದ ವಿದ್ಧುತ್‌ ಉತ್ಪಾ ಎದನೆಗೂ 
ಅವಕಾಶ ಕಲ್ಪಿಸಿಕೊಳ್ಳಲು ಅನುಕೂಲವಾಗುತ್ತದೆ ಇಂಥ ವ್ಯವಸ್ಥೆಗಳಿಂದ 'ಕಾವೇರಿ 
ಚಳುವಳಿಗೂ ಒಂದು ಪರಿಹಾರ ದೊರೆಕಿದಂತಾಗುತ್ತದೆ. ಈ ನೀರಿನ ವಿವಾದ 
ಕೊಡು- ಕೊಳು ನೀತಿಯಿಂದ ಪರಿಹಾರವಾಗಬಹುದೇ ಹೊರತು ಕಾನೂನು 
ಕಾಳಗದಿಂದ ಅಲ್ಲ ಎಂಬುದನ್ನು ಯಾರೇ ಆಗಲಿ ಗಮನಿಸಬೇಕಾಗುತ್ತದೆ. 


ಕೊಡಗಿನಲ್ಲಿ "ಗೇಟರ್‌ ತಲಕಾವೇರಿಯೋಜನೆ'” ಎಂದು ವಿದ್ಭುತ್‌ ಸ್ಥಾವರ 
ಸ್ಥಾಪನೆಗಾಗಿ ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿ 22 ಮಿನಿಡಾಂಗಳನ್ನು ಬ್ರಹಗಿರಿ. 
ಪುಷ್ಪಗಿರಿ ಚೆಟ, ಕಾಡುಗಳನ್ನು he ಕಟ್ಟುವ" ಯೋಜನೆ 

ರೂಪುಗೊಳ್ಳುತ್ತಿದೆ. ಇದಕ್ಕೆ ಕೊಡಗಿನ ಜನಾಭಿಪ್ರಾಯ ಪಡೆಯದೆ ಪರಿಸರವಾದಿಗಳ 
ಅಂಕಿ ಅಂಶಗಳನ್ನಪ್ಪೆ ಗಮನಕ್ಕೆ ತೆಗೆದುಕೊಳ್ಳುವುದು ಸರಿಯಲ್ಲ. ಕೊಡಗಿನ ಪರಿಸರಕ್ಕೆ 
ಪ್ರಮುಖ ಕಾಣಿಕೆಯಾದ ಪ್ರತಿ ಗ್ರಾಮಗಳಲ್ಲಿರುವ ದೇವರಕಾಡು ಹಾಗೂ ಬೆಳೆ 
ಪ್ರದೇಶಗಳಿಗೂ ಹಾನಿ ತಪ್ಪಿದ್ದಲ್ಲ, ಎಂದೆಲ್ಲ ಪ್ರತಿಭಟನಾ ಧನಿಗಳೂ ಕೇಳಿಬರುತ್ತಿವೆ. 
(ಬಹಗಿರಿ; 3.9.07 ಮಡಿಕೇರಿ). ಕೊಡಗಿನ ಕಾವೇರಿ ಕೇವಲ ಪವಿತ್ರ ತೀರ್ಥ 
ಮಾತ್ರವಾ? ಕರ್ನಾಟಕದ ಜಿಲ್ಲೆಯಾಗಿ ಕಾವೇರಿಯ ನೀರು ಕನಿಷ್ಟ ಶೇ.10 ರಷ್ಟಾದರೂ 
ಅದಕ್ಕೆ ಕುಡಿವ ಹಾಗೂ ಕೃಷಿ ಸಂದರ್ಭಗಳಿಗೆ ಬೇಡವೇ? ಕೊಡಗಿಗೆ ಇದು 
ಒದಗ ಬೇಡವೇ? ಕರ್ನಾಟಕದ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ 
ಲಕ್ಷಾಂತರ ಎಕರೆ ಭೂಮಿಗೆ ಕುಡಿಯಲು ಸೂಕ್ತ ಪ್ರಮಾಣದಲ್ಲಿ ನೀರು ಒದಗಿಸಬೇಕು. 


ಕಾವೇರಿ: ಜಲವಿವಾದ - ಐತೀರ್ಸು - ಚಳುವಳಿಗಳು 1607 


ಕಾವೇರಿ ಜನಿಸುವ ನೆಲೆಯ ಜನರಿಗೂ ಹಾಗೆಯೇ ಒದಗಬೇಕು. ನ್ಯಾಯಾಧೀಕರಣ 
ಐತೀರ್ಪು ಈ ಅಂಶಗಳನ್ನೆಲ್ಲ ಪರಿಗಣಿಸದೆ ಹೋದುದು ಅನ್ಯಾಯ ಹಾಗೂ 
ಹೋರಾಟಕ್ಕೆ ಎಡೆ ಮಾಡಿಕೊಟ್ಟ ಸಂಗತಿಯಾಯಿತು, ಎಂಬುದು ಕೊಡಗಿನ 
ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ (ಬಹ್ಮಗಿರಿ: 19.2.2007) ಈ ದೃಷ್ಟಿಯಿಂದ ವಿಶೇಷವಿತ್ವ 
ವಲಯ ಸಂಬಂಧ ಎದ್ದ ಪ್ರತಿಭಟನೆಗಳಂತೆ, ಗೇಟರ್‌ ತಲಕಾವೇರಿ ಯೋಜನೆಗೂ 
ಪ್ರತಿಭಟನೆಗಳು ಪ್ರಬಲವಾಗುವ ಮುನ್ನವೆ ಕೊಡಗಿನ ಜನರನ್ನು ವಿಶ್ವಾಸಕ್ಕೆ 
ತೆಗೆದುಕೊಂಡು, ಸಮಜಾಯಿಷಿಗಳನ್ನು ನೀಡಿ ಮುಂದುವರಿಯಬೇಕಾದುದು 
ಸೂಕ್ತವೆನಿಸುತ್ತದೆ. 

ಕಾವೇರಿ ನ್ಯಾಯಾಧಿಕರಣದ ತೀರ್ಪಿನಿಂದ ರಾಜ್ಯಕ್ಕೆ ನ್ಯಾಯ ದೊರೆತಿಲ್ಲ. 
ಇದನ್ನು ಸರಿದೂಗಿಸಲು ಕೆರೆ ಜೀರ್ಣೋದ್ಧಾರವನ್ನು ರಾಜ್ಯ ಸರ್ಕಾರ ಕೈಗೆತ್ತಿ 
ಕೊಳ್ಳಲು ತಿರ್ಮಾನಿಸಿದೆ. ಮೊದಲ ಹಂತದ ಕಾಮಗಾರಿ ಜುಲೈನಲ್ಲಿ, ಎರಡನೇ 
ಹಂತದ ಕಾಮಗಾರಿ ಆಗಸ್ಟ್‌ನಿಂದ ಆರಂಭಗೊಳ್ಳುವ ಬಗ್ಗೆ ಜಲಸಂಪನ್ಮೂಲ 
ಸಚಿವ ಶ್ರೀ ಕೆ.ಎಸ್‌.ಈಶ್ವರಪ್ಪ ತಿಳಿಸಿದ್ದಾರೆ. ಕಾವೇರಿ ಕಣಿವೆಯ (14001) 1383 
ಕೆರೆಗಳನ್ನು 600 ಕೋಟಿ ರೂ ವೆಚ್ಚದಲ್ಲಿ ಅಭಿವೃದ್ಧಿ ಪಡಿಸಲು 
ತೀರ್ಮಾನವಾಗಿರುವುದು ಆಪೇಕ್ಷಣೀಯ ವಿಷಯವೆ. ಆದರೆ ಇದು ಪೂರ್ಣ 
ಕಾರ್ಯಗತವಾಗುವವರೆವಿಗೆ ನಿರೀಕ್ಷೆಯಲ್ಲಿಯೆ ಉಳಿಯುವಂತಾಗಬಾರದಷ್ಟೆ. 


ಐತೀರ್ಪಿನ ಲಾಭದ ನಂತರವೂ ತಮಿಳುನಾಡು 37 ಸಾವಿರ ಕೋಟಿ 
ವೆಚ್ಚದಲ್ಲಿ ಕಾವೇದಿ, ವೈಗ್ಯೆ, ತಮಿರಾಭರಣಿ ಹಾಗೂ ಪಾಲಾರ್‌ ನದಿಗಳನ್ನು 
ಜೋಡಿಸಲು ಕಾರ್ಯೋನ್ಮುಖವಾಗಿದೆ. 120 ಅಡಿ ಸಾಮರ್ಥ್ಯದ ಮೆಟ್ಟೂರು 
ಜಲಾಶಯ ಬಿಟ್ಟರೆ ಕಾವೇರಿ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳಲು ಪರ್ಯಾಯ ವ್ಯವಸ್ಥೆ 
ಇಲ್ಲ. ಹಾಗಾಗಿ ಆ ಜಲಾಶಯ ತುಂಬಿದ ಬಳಿಕ ಸುಮಾರು 50 ಟಿ.ಎಂ.ಸಿ. 
ನೀರು ವ್ಯರ್ಥವಾಗಿ ಸಮುದ್ರ ಸೇರುತ್ತಿದೆ. ಈ ಬಗ್ಗೆ ಮಾತುಕತೆ ಆಡಲು ರಾಷ್ಟ್ರೀಯ 
ಜಲಮಾರ್ಗ ಅಭಿವೃದ್ಧಿ ಮಂಡಳಿಯ ಅಧಿಕಾರಿ ಶ್ರೀ ಎ.ಸಿ. ಕಾಮರಾಜ್‌ ಹೀಗೆಲ್ಲ 
ವಿವರವನ್ನು ಪ್ರಕಟಿಸಿದ್ದಾರೆ. ನದಿ ಜೋಡಣೆಯಿಂದ ಸರಕು ಸಾಗಣೆಗೆ ಅನುಕೂಲ, 
ಕುಡಿವ ವೀರಿನ ಸಮಸ್ಯಾ ಪರಿಹಾರ, ಹಸಿರು ಸಂವರ್ಧನೆಗೆ ಅವಕಾಶ ಎಂದಿದ್ದಾರೆ. 
ರಾಜ್ಯ ಸರ್ಕಾರದೊಡನೆ ಅವರು ಸಮಾಲೋಚನಾ ಸಭೆ ನಡೆವ ಬಗ್ಗೆ ತಿಳಿಸಿದುದು 
ಪತ್ರಿಕೆಗಳಲ್ಲಿ ವರದಿಗೊಂಡಿತು. (16.10.2007) ಕಾವೇರಿ ಸಮಸ್ಯೆ ಪರಿಹಾರದ 
ನಿಟ್ಟಿನಲ್ಲಿ ಇಂಥ ಸಮಾಲೋಚನೆ ಒಂದು ಒಳ್ಳೆಯ ನಡೆಯೆ. 


1608 ಕರ್ನಾಟಕ ಡೈತ ಚಳವಳಿ-ಸತ್ಯಾಗ್ರಹಗಳು 


ಕಾವೇರಿ ಬಗ್ಗೆ ಅದೇಕೋ ತಮಿಳುನಾಡಿನ ಕ್ಯಾತೆಗೆ ಬಿಡುವು ಸಕ್ಕಿಲ್ಲ. 
ಕಾರಣ ತನಗೇ ಹೆಚ್ಚು ಲಾಭವಾಗುತ್ತಲೇಹೋಗಬೇಕೆಂಬ ಪ್ರವೃತ್ತಿಯೂ ಇರುವಂತಿದೆ. 
5.12.2008ರ ಪತ್ರಿಕಾ ಗೋಷ್ಠಿಯೊಂದರಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಶ್ರೀ 
ಕರುಣಾನಿಧಿಯವರು, ಕಾವೇರಿ ಜಲವಿವಾದ ನ್ಯಾಯಾಧೀಕರಣದ 1991ರ ಮಧ್ಯಂತರ 
ಆದೇಶದ ರೀತ್ಕಾ 2008ರ ಜೂನ್‌ ಮತ್ತು 2008ರ ನವೆಂಬರ್‌ 18ರ ನಡುವಣ 
ಅವಧಿಯಲ್ಲಿ 176.908 ಟಿ.ಎಂ.ಸಿ. ಎಫ್‌.ಟಿ. ಕಾವೇರಿ ನೀರನ್ನು ಮೆಟ್ಟೂರು 
ಜಲಾಶಯಕ್ಕೆ ಹರಿಸಬೇಕಿತ್ತು. ಬದಲು 164.401 ಟಿ.ಎಂ.ಸಿ. ನೀರು ಮಾತ್ರ 
ಹರಿಸಿದೆ; 12.508 ಟಿ.ಎಂ.ಸಿ ಕೊರತೆಯನ್ನು ತುರ್ತಾಗಿ ತುಂಬಿಕೊಡಬೇಕಿದೆ. 
ಪ್ರಸಕ್ತ ಸಾಲಿಗೆ 9.027 ಲಕ್ಷ ಎಕರೆ ಪ್ರದೇಶದ ಹಿಂಗಾರು ಬೆಳೆ "ಸಾಂಬಾಗ'ಗೆ 
ಮೆಟ್ಟೂರು ಜಲಾಶಯದ 37 ಟಿ.ಎಂ.ಸಿ. ಸಂಗ್ರಹ ಸಾಕಾಗುವುದಿಲ್ಲ. ಈಶಾನ್ಯ 
ಮಳೆ ಮಾರುತವೂ ಈ ಬಾರಿ ಕೈಕೊಟ್ಟಿದೆ. ಕರ್ನಾಟಕದ ನಾಲ್ಕು ಜಲಾಶಯಗಳಲ್ಲಿಬ 
96.90 ಟಿ.ಎಂ.ಸಿ ಗಳಷ್ಟು ನೀರಿನ ಸಂಗ್ರಹವಿದ್ದು, ಕೊರತೆ ತುಂಬಿಕೊಡಲು 
ಪತ್ರವನ್ನು ಬರೆಯಲಾಗಿದೆ ಎಂದೆಲ್ಲ ಹೇಳಿದರು. 


ಆದರೆ ಬಿಳಿಗುಂಡ್ಗು ಜಲಮಾಪನ ಕೇಂದ್ರದಲ್ಲಿಯ ಅಂಕಿ ಅಂಶಗಳ ರೀತ್ಯಾ 
ಮೆಟ್ಬೂರಿಗೆ ಹರಿದಿರುವ ನೀರಿನ ಪಮಾಣ 17192 ಟಿ.ಎಂ.ಸಿ.ಗಳು. ನ್ಯಾಯಾಧೀಕರಣ 
ಐತೀರ್ಪಿನ ಪ್ರಕಾರ 17 ಟಿ.ಎಂ.ಸಿ. ಗಳಿಗಿಂತ ತುಸು ಹೆಚ್ಚಿಗೆಯ ನೀರನ್ನು 
ಕೊಡಲಾಗಿದೆ. ಡಿಸೆಂಬರ್‌ 1 ರ ವೇಳೆಗೆ ಮೆಟ್ಟೂರಿನಲ್ಲಿಯ ನೀರಿನ ಸಂಗ್ರಹ 41 
ಟಿ.ಎಂ.ಸಿ. ಡಿಸೆಂಬರ್‌, ಜನವರಿಯಲ್ಲಿ ಈಶಾನ್ಯ ಮಾರುತದ ಮಳೆಯಿಂದ ಒದಗುವ 
ನೀರು ಸಾಂಬಾ ಬೆಳೆಯ ನೀರಿನ ಅಗತ್ಯವನ್ನು ಪೂರೈಸಬಲ್ಲುದು, ಎಂಬ 
ಕರ್ನಾಟಕದ ಸಮರ್ಥನೆ ಸೂಕ್ತವೆನಿಸುತ್ತದೆ. ಶ್ರೀ ಕರುಣಾನಿಧಿಯವರು ನೀಡಿರುವ 
ಅಂಕಿ ಅಂಶಗಳಲ್ಲಿ ಕೊರತೆಯನ್ನು ಉಬ್ಬಿಸಿ ಹೇಳಿದಂತಿದೆ. ಎದುರೇ 
ಗೋಚರವಾಗುವಂತೆ 7 ಟಿ.ಎಂ.ಸಿ. ಗಳಿಗಿಂತ ಹೆಚ್ಚು ನೀರನ್ನು ಬಿಟ್ಟಿದ್ದರೂ 
ಕಡಿಮೆಗೊಳಿಸಿ ಅಂಕಿ ಅಂಶವಿಟ್ಟಿದ್ದಾರೆ. 2007ರ ಐತೀರ್ಪುಗನುಸಾರವಾಗಿ 
ನಡೆದುಕೊಂಡು, ಕರ್ನಾಟಕ ಹೆಚ್ಚು ನೀರು ಬಿಟ್ಟಿದ್ದರು. 1991ರ ಮಧ್ಯಂತರ 
ಆದೇಶವನ್ನು ಮತ್ತೆ ಪುನರುಚ್ಛರಿಸಿರುವುದರಲ್ಲಿ ಅರ್ಥ ಕಾಣುವುದಿಲ್ಲ. ಡಿಸೆಂಬರ್‌ 
ಆರಂಭದಲ್ಲಿಯೆ ಪತ್ರಿಕಾ ಗೋಷ್ಠಿ ನಡೆಸಿರುವಲ್ಲಿ. ಡಿಸೆಂಬರ್‌, ಜನವರಿವರೆಗೂ 
ಈಶಾನ್ಯ ಮಾರುತದ ಮಳ ಖಚಿತವಿರುವಲ್ಲಿ ಅದು ಕೈಕೊಟ್ಟಿದೆ, ಎಂದರೆ ಅರ್ಥವೇನು! 
ಡಿಸೆಂಬರ್‌ 1 ರಲ್ಲಿಯೆ ಮೆಟ್ಟೂರು ಜಲಾಶಯದಲ್ಲಿ 41 ಟಿ.ಎಂ.ಸಿ. ನೀರಿನ 


ಕಾವೇರಿ: ಜಲವಿವಾದ - ಐತೀರ್ಸು - ಚಳುವಳಿಗಳು 1609 


ಸಂಗೃಹವಿರುವಾಗ 4 ಟಿ.ಎಂ.ಸಿ. ಕಡಿಮೆಯಾಗಿ ತಮಿಳುನಾಡು ಅಂಕಿ ಅಂಶ 
ಕೊಟ್ಟಿದ್‌ ದಣಇ ಸೂಕ್ತವೆನಿಸುವುದಿಲ್ಲ. 


KS 
Rw 


ಇನ್ನು 16.5.2009ರ ಪತ್ರಿಕಾ ಗೋಷ್ಟಿಯೊಂದರಲ್ಲಿ ಪಧಾದವಿಯವರು. 
ಕರ್ನಾಟಕ ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ಮಧ್ಯೆ ಕಗ್ಗಂಟಾಗಿರುವ 
ಕಾವೇರಿ ವಿವಾದವು ತೀರಾ ಸೂ? ಕ್ರಮವಾಗಿದ್ದು, ಶಾಶ್ನತ ಪರಿಹಾರದ ಅಗತ್ಯವಿದೆ, 
ಎಂದು ನುಡಿದರು. ನದಿ ಜೋಡಣೆ $ ಯೋಜನೆಯನ್ನು ಗಮನದಲ್ಲಿರಿಸಿಕೊಂಡು 
ಈ ಹೇಳಿಕೆ ಬಂದಿರಬಹುದು ಎಂಬುದು ತಜ್ನರ ಅನಿಸಿಕೆಯಾಗಿತ್ತು ಈಗಾಗಲೇ 
ಐತೀರ್ಪು ಬಂದಿರುವಲ್ಲಿ ಕೇಂದ್ರ ಯಾವ ಕ ಪರಿಹಾರ ಕೊಡಬಲ್ಲದು? 
ಹಾಗಿದ್ದರೆ ನ್ಯಾಯಾಧೀಕರಣವಾದರೂ ಏಕೆ ಬೇಕಿತ್ತು! ನದಿ ಜೋಡಣೆಯಿಂದ 
NE. ಹೆಚ್ಚು ನೀರು ದೊರೆಯುತ್ತದೆ. ಇದನ್ನೇ ಶ ಶಾಶ್ವತ ಪರಿಹಾರವೆಂದರೆ 
ಮುಂದೆ ಕಾವೇರಿ ವಿವಾದ ಮತ್ತೆ ಬೆಳೆಯಬಹುದು, ಎಂದೆಲ್ಲ ಪ್ರತಿಕ್ರಿಯೆಗಳೂ 
ಪ್ರಕಟವಾದುವು. 


ಮುಖ್ಯಮಂತ್ರಿ ಶೀ ಬಿ.ಎಸ್‌. ಯಡಿಯೂರಪ್ಪನವರು 14.6.2009 ರಂದು 
ಬೆಂಗಳೂರಿನ ಜಯನಗರದ ಮಳೆನೀರು ಕೊಯ್ದು ಮಾದರಿ ಉದ್ದಾನ ನಿರ್ಮಾಣಕ್ಕೆ 
ಶಂಕುಸ್ಥಾಪನೆ ಮಡುತ್ತ ನಗರದ 12 ಕೆರೆಗಳ ಪುನಶ್ಲೇತನಕ್ಕೆ 104 ಕೋಟಿ 
ರೂ.ಗಳನ್ನು ಒದಗಿಸಿರುವ ಬಗ್ಗೆ ಹೇಳಿದರು. ಜೊತೆಗೆ ೭ ಬೆಂಗಳೂರಿಗೆ ಹೆಚ್ಚುವರಿ 
ನೀರನ್ನು ಕ ಕಾವೇರಿ ನದಿಯಿಂದ ಒದಗಿಸುವಂ ತೆ ಕೋರಲು ಪ್ರಧಾನಿಯವರ ಬಳಿಗೆ 
ನಿಯೋಗ ಕೊಂಡೊಯ್ಯಲಾಗುವುದು ಎಂದು ತಿಳಿಸಿದರು. ಇದೊಂದು ಸೌಹಾರ್ದ 
ರೀತಿಯ ಅಹವಾಲು. 


ಆದರೆ ಕೆ.ಆರ್‌.ಎಸ್‌, ಕಬಿನಿ ಡ್ಯಾಂನಲ್ಲಿ, ಕೇಂದ್ರ ಸರ್ಕಾರವೇ ಅಧಿಕ್ಕತ 
ಆಂಕಿ ಅಂಶಗಳನ್ನು ಬಿಡುಗಡೆ ಮಾಡಿರುವಂತೆ, ಮಳೆಯ ಕೊರತೆಯಿಂದಾಗಿ 
ಜೂನ್‌ 2009ರ ಅಂತ್ಯದಲ್ಲಿ ನೀರಿನ ಸಂಗ್ರಹ ಹೆಚ್ಚು ಕಡಿಮೆ ಶೂನ್ಯದ ಮಟ್ಟಕ್ಕೆ 
ತಲುಪಿತ್ತು ಇದರ ಅರ್ಥ ಆಣೆಕಟ್ಟೆಯು; ಬರಿದು ಎಂದರ್ಥವಲ್ಲ. ಹೊರಹರಿವು 
ನಿಲುಗಡೆಯಾಗಬೇಕಾದ ಮಟ್ಟ ತಲುಪಿದೆ, ಎಂದರ್ಥ. ಈ ಪರಿಸ್ಥಿತಿ ಮುಂದುವರಿದರೆ 
ಕುಡಿಯುವ ನೀರಿಗೂ ಬರವಾಗುತ್ತದೆ. ಕುಡಿವ ನೀರು ಮತ್ತು ಬೇಸಾಯದ 
ಜೇವವಾಗಿರುವ 1.163 ಶತಕೋಟಿ ಕ್ಕೂಬಿಕ್‌ ಮೀಟರ್‌ ಸಾಮರ್ಥ್ಯವಿರುವ 
ಕೆ.ಆರ್‌.ಎಸ್‌. ಅಣೆಕಟ್ಟೆ ಶೇ. ಶೂನ್ಯ ಸಂಗ್ರಹದ ಮಟ್ಟದಲ್ಲಿದೆ. ಕಬಿನಿಯದೂ ಇದೇ 


ಪರಿಸ್ಥಿತಿ. ರ. ಮಳೆ ತಡವಾಗಿರುವ ದ ಬಿತ್ತನೆ ಪ್ರಮಾಣವೂ ತೀರ 


1610 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ಕುಸಿದಿದೆ. ಈ ಮಳೆ ತಡವಾಗಿರುವ ಕಾರಣ ಕಾವೇರಿಕೊಳ್ಳದ ಜಲಾಶಯಗಳೂ 
ಬರಿದಾಗಿವೆ. 


ಇಂಥ ಪರಿಸ್ಥಿತಿ ಇರುವಲ್ಲಿ ತಮಿಳುನಾಡು ಸರ್ಕಾರ ಜೂನ್‌ ತಿಂಗಳಲ್ಲಿ 
ತನ್ನ ಹಕ್ಕಿನ 10 ಟಿ.ಎಂ.ಸಿ. ಅಡಿಯಷ್ಟು ನೀರನ್ನು ಬಿಡುಗಡೆ ಮಾಡುವಂತೆ 
ಕರ್ನಾಟಕಕ್ಕೆ ಒತ್ತಾಯ ಹಾಕಿದೆ. ಆದರೆ ರಾಜ್ಯದ ಕಾವೇರಿ ಕೊಳ್ಳದ ಎಲ್ಲಾ 
ಜಲಾಶಯಗಳ ನೀರನ್ನು ಒಟ್ಟುಗೂಡಿಸಿದರೂ ಹತ್ತು ಟಿ.ಎಂ.ಸಿ. ಅಡಿ ನೀರಾಗುವುದಿಲ್ಲ. 
ಹೀಗಾಗಿ ಮಳೆಬರುವವರೆವಿಗೆ ನೀರು ಬಿಡಲು ಸಾಧ್ಯವಾಗದಿರುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿ ಶ್ರೀ ಬಿ.ಎಸ್‌. ಯಡಿಯೂರಪ್ಪ ಅವರು ತಿಳಿಸಿರುವುದು ವಾಸ್ತವ 
ಸ್ಥಿತಿ ಆಗಿತ್ತು ಅದನ್ನು ಗಮನಿಸದೆ ತಮಿಳುನಾಡು ಜಲಕಲಹಕ್ಕೆ ನಿಂತರೆ 
ಅರ್ಥವೇನು? ಈ ಹೊತ್ತಿನಲ್ಲಿ ಕೆ.ಆರ್‌.ಎಸ್‌. ನೀರೊದಗಿಸುವ ಕೊಡಗಿನ ಹಾರಂಗಿ, 
ಹಾಸನ ಜಿಲ್ಲೆಯ ಹೇಮಾವತಿ ಜಲಾಶಯಗಳಲ್ಲಿಯೂ ತೀರ ಇಳಿಮುಖ ಸಂಗ್ಲಹ 
ಕಂಡುಬಂದಿತ್ತು. ಹೀಗಾಗಿ 124.8 ಅಡಿ ಎತ್ತರದ ಕೆ.ಆರ್‌.ಎಸ್‌. ನಲ್ಲಿದ್ದ ನೀರಿನ 
ಪ್ರಮಾಣ 49. 4s ಟಿ.ಎಂ.ಸಿ. ಅಡಿ ಇದ್ದು, ಆ ಪೈಕಿ 4.5 ಟಿ.ಎಂ.ಸಿ. ಅಡಿಗಳ ಷ್ಟು 
ಹೂಳು ತುಂಬಿದ್ದು, ಡೆಡ್‌ ಸ್ಫೋರೇಜ್‌ ಎನಿಸುವ ಹೊರಗೆ ಬಿಡಲಾರದ ನೀರಿನನ್ಪೆ 
ಸಂಗಹವದಾಗಿತ್ತು. 

27.6.2009ರಲ್ಲಿ ಕೆ.ಆರ್‌.ಎಸ್‌.ನಲ್ಲಿ ಇದ್ದ ನೀರು 7.8 ಟಿ.ಎಂ.ಸಿ. ಅಡಿ 
(ಸುಮಾರು 72.4 ಅಡಿಯಷ್ಟು ಜಲಸಂಗ್ರಹ). ಅದರಲ್ಲಿ ಡೆಡ್‌ಸ್ಫೋರೇಜ್‌ ಕಳೆದರೆ 
3.3 ಟಿ.ಎಂ.ಸಿ. ಅಡಿ ನೀರು ಮಾತ್ರ ಉಳಿಯುವಂಥದ್ದು. ಇದು ಮೈಸೂರಿಗೂ 
ಕುಡಿವ ನೀರು ಒದಗಿಸಲಾಗದಂಥ ಸ್ಥಿತಿ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ 
ಮಳೆಬರದಿದ್ದರಂತು ಪರಿಸ್ಥಿತಿ ಶೀರ ಹದಗೆಡುವಂಥದ್ದು. ನೀರಿನ ಸಂಗ್ರಹಮಟ್ಟ 
ಕೆ.ಆರ್‌.ಎಸ್‌.ವಲ್ಲಿ 68 ಅಡಿ ಗಿಳಿದರೆ ಮೈಸೂರು ನಗರಕ್ಷೆ ನೀರುಬಂದ್‌ ಆಗುವಂಥ 
ಸನ್ನಿವೇಶ. ಇಂಥ ವಿಷಯ ಪರಿಸ್ಥಿತಿ “ದ್ದಾಗ ತಮಿಳುನಾಡು 10 ಟಿ.ಎಂ.ಸಿ. 
ನೀರು ಬಿಡುವಂತೆ ಕರ್ನಾಟಕವನ್ನು ಒತ್ತಾಯಿಸುಕ್ತಿದ್ದಾಗ ಏನು ಮಾಡಬೇಕು! 
ನ್ಯಾಯಾಧೀಕರಣದ ಆದೇಶ ರೀತ್ಯಾ "ಜೂನ್‌ನಲ್ಲಿ 10, ಜುಲೈನಲ್ಲಿ 34, ಆಗಸ್ಟ್‌ನಲ್ಲಿ 
50 ಟಿ.ಎಂ.ಸಿ. ಉಳಿದ ತಿಂಗಳೆಲ್ಲ ಸೇರಿ 98 ಟಿ.ಎಂ.ಸಿ. ನೀರು ಬಿಡಬೇಕಾಗಿದ್ದುದು 
ಉಳಿದ ಜಲಾಶಯಗಳ ನೀರಿಲ್ಲದ ಪರಿಸ್ಥಿತಿಯ ಕಾರಣ, ಆ ಬೇಡಿಕೆಯನ್ನು 
ಪೂರೈಸಲಾಗದ ಸಂದಿಗೆ ೩ಲುಕಿಕೊಂಡಿತ್ತು ys ಎಸ್‌. ಅಲ್ಲದೆ ಕಾವೇರಿಕೊಳ್ಳದ 
ಕಬಿನಿ, ಹಾರಂಗಿ, ಹೇಮಾವತಿ ಜಲಶಯಗಳು ಬರಿದಾಗಿ ತಮಿಳು ತನ ಗ ಹಕ್ಕಿನ 
ನೀರಿಗಾಗಿ ಪಟ್ಟು ಬಿಡದಿದ್ದರೆ ನೀರಿನ ಕಾಳಗಕ್ಕೆ ಆಹ್ಲಾನವಿತ್ತಂತೆಯೆ ಎಂದಾಗಿತ್ತು 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1611 


ಆಗಸ್ಟ್‌ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ತಿರುವಳ್ಳುವರ್‌, ಚನ್ನೈನಲ್ಲಿ ಸರ್ವಜ್ಞ 
ಪ್ರತಿಮೆ ಪ್ರತಿಷ್ಠಾಪನೆ ನಡೆದು ಕರ್ನಾಟಕ-ತಮಿಳುನಾಡು ಮಧ್ಯೆ ಸೌಹಾರ್ದದ 
ಸಂಕೇತವಾಗಿತ್ತು. ಕಾವೇರಿ-ಕಬಿನಿ ಪ್ರದೇಶದಲ್ಲಿ ಭಾರಿ ಮಳೆ ಆಗಿ ಅಪಾರವಾಗಿ 
ನೀರು ಮೆಟ್ಟೂರು ಅಣೆಕಟ್ಟು ಸೇರಿತ್ತು. ಆದರೆ ಕಾವೇರಿ ನೀರನ್ನು 30 
ಟಿ.ಎಮ್‌.ಸಿ.ಯಷ್ಟು ಕೂಡಲೇ ಬಿಡುಗಡೆ ಮಾಡುವಂತೆ ಕರ್ನಾಟಕ ಸರ್ಕಾರದ 
ಮೇಲೆ ತಮಿಳುನಾಡು ಒತ್ತಾಯಿಸಿತು. ಕೆ.ಆರ್‌.ಎಸ್‌ ಮತ್ತು ಕಬಿನಿ ಜಲಾಶಯ 
ತುಂಬಿರುವಲ್ಲಿ 30 ಟಿ.ಎಮ್‌.ಸಿ. ನೀರು ಬಿಡುಗಡೆ ಮಾಡಲು ಹೇಳಿತ್ತು ಕೆ.ಆರ್‌.ಎಸ್‌. 
ಕಬಿನಿ ಜಲಾಶಯಗಳು ಭರ್ತಿಯಾಗಿದ್ದರೂ ಒಳಹರಿವು ಕಡಿಮೆ ಆಗಿತ್ತು ಜಲಾನಯನ 
ಪ್ರದೇಶದಲ್ಲಿ ಮಳೆ ಆಗುತ್ತಿಲ್ಲ. ಸದ್ಯ ಸಂಗ್ರಹವಿರುವ ನೀರನ್ನು ಬರುವ ಮೇ 
ತಿಂಗಳವರೆಗೆ ಅಣೆಕಟ್ಟೆಯಲ್ಲಿ ರಕ್ಷಿಸಿ ಕೊಳ್ಳುವ ಹೊಣೆ ರಾಜ್ಯ ಸರ್ಕಾರದ ಮೇಲಿತ್ತು 
ಚೆನ್ನೈನಲ್ಲಿ ನಡೆದ ಕಾವೇರಿ ಕಣಿವೆಯ ವಿದ್ಯುತ್‌ ಯೋಜನೆಗಳಿಗೆ ಸಂಬಂಧಿಸಿದ 
ಸಭೆಯಲ್ಲಿ ಕಾವೇರಿ ತಗಾದೆಯನ್ನು ತಮಿಳುನಾಡು ಮತ್ತೊಮ್ಮೆ ಕೆದಕಿತ್ತು. 
ತಮಿಳುನಾಡಿಗೆ ನೀರನ್ನು ಹರಿಸುವಂತೆ ಕರ್ನಾಟಕದ ಮಾತಿತ್ತು. 


ಕಾವೇರಿ ನೀರನ್ನು ಬಳಸಿಕೊಂಡು ವಿದುತ್‌ ಉತ್ಪಾದಿಸಲು ನಾಲ್ಕು 
ಸ್ಥಾವರಗಳನ್ನು ಸ್ಥಾಪಿಸುವ ಯೋಜನೆಯೊಂದು ನೆನೆಗುದಿಗೆ ಬಿದ್ದಿತ್ತು. ಕರ್ನಾಟಕದ 
ಶಿವನಸಮುದದಲ್ಲಿ 345 ಮೆಗಾವ್ಯಾಟ್‌ ಮೇಕೆದಾಟುವಿನಲ್ಲಿ 400 ಮೆಗಾವ್ಯಾಟ್‌ 
ತಮಿಳುನಾಡಿನ ರಾಶಿಮನಾಲ್‌ನಲ್ಲಿ 360 ಮೆಗಾವ್ಯಾಟ್‌, ಸ್ಥಾವರವನ್ನು ಹಾಗೂ 
ಹೊಗೇನಕಲ್‌ನಲ್ಲಿ 120 ಮೆಗಾವ್ಯಾಟ್‌ ಸ್ಥಾವರವನ್ನು ರಾಷ್ಟ್ರೀಯ, ಜಲವಿದ್ಧುತ್‌ 
ನಿಗಮದಿಂದ NಔP೦) ಅವನ್ನು ನಿರ್ಮಿಸಬೇಕಿತ್ತು ಯೋಜನೆಗೆ ತಮಿಳುನಾಡು 
ಸಮ್ಮತಿ ಏನೋ ಸೂಚಿಸಿತು. ಕರ್ನಾಟಕ ವಿದ್ಯುತ್‌ ಕೊರತೆ ಇರುವುದರಿಂದ 
ಶಿವನಸಮುದ್ರ ಯೋಜನೆಯನ್ನು "ಸಟP೦' ಗೆ ಕೊಡಬಾರದು ಎಂದು 
ತಮಿಳುನಾಡಿನ ವಾದ; ಆ ಯೋಜನೆಯನ್ನು ನಾವೇ ಅನುಷ್ಠಾನಕ್ಕೆ ತಂದು. 
ಅದರಲ್ಲಿ ಉತ್ಪಾದಿತ ವಿದ್ಯುಕ್‌ ಕರ್ನಾಟಕದ ಬಳಕೆಗೇ ಆಗಬೇಕು ಎಂಬುದು 
ಕರ್ನಾಟಕದ ವಾದವಾಗಿತ್ತು 


ಮಾತುಕತೆಯ ಮೂಲಕ ನೆಲ, ಜಲ, ಭಾಷೆಯ ಸಂಬಂಧದ ವಿವಾದಗಳು- 
ಸಮಸ್ಯೆಯನ್ನು ಸೌಹಾದವಾಗಿ ಬಳಸಿಕೊಳ್ಳುವ ಗಂಭೀರ ಪ್ರಯತ್ನ 
ಕರ್ನಾಟಕದ್ದಾಗಿತ್ತು. ಕರ್ನಾಟಕದ ಇಂಧನ ಕಾರ್ಯದರ್ಶಿ ಶ್ರೀ ಜೈರಾಜ್‌ ಅವರು 
ಶಿವನಸಮುದ್ರ ಯೋಜನೆ ಕರ್ನಾಟಕದ ಗಡಿಯೊಳಗೆ ಅನುಷ್ಠಾನಗೊಳ್ಳುವ ಬಗ್ಗೆಯೂ 


1612 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ಹೇಳಿದ್ದುಂಟು. ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆಯಲ್ಲಿ ನಡೆದ ಮಾತುಕತೆಗಳು 
ಕಾವೇರಿ ಕಣಿವೆಯಲ್ಲಿ ಜಲವಿದ್ಯುತ್‌ ಯೋಜನೆಗಳನ್ನು ಸ್ಥಾಪಿಸುವ ಕುರಿತಂತೆ 
ಸಕಾರಾತ್ಮಕವಾಗಿವೆ ಎಂಬಂತಿತ್ತು. ನ್ಯಾಯಾಧೀಕರಣದಲ್ಲಿ ಜಲವಿವಾದಗಳು ಹತ್ತಾರು 
ವರ್ಷಗಳ ಕಾಲನಡೆದರೂ ಬಗೆಹರಿದಿಲ್ಲ. ರಾಜ್ಯಗಳು ಮಾತುಕತೆಯ ಮೂಲಕ 
ಬಗೆಹರಿಸಿಕೊಳ್ಳುವುದೇ ಲೇಸು ಎಂಬುದು ಕರ್ನಾಟಕದ ಮುಖ್ಯಮಂತ್ರಿಗಳ 
ಆಶಯವಾಗಿತ್ತು (ಕ.ಪ್ರ. 18.8.2009). ಆದರೆ ಉಭಯ ರಾಜ್ಯಗಳು ತಲಾ 
ಎರಡರಂತೆ ನಾಲ್ಕು ಜಲವಿದ್ಯುತ್‌ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಿರುವಲ್ಲಿ 
ಆ ಬಗ್ಗೆ ಇರುವ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಳ್ಳಲು ಕೇಂದದ ಇಂಧನ 
ಕಾರ್ಯದರ್ಶಿ ಹರಿಶಂಕರ್‌ ಬ್ರಹ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ 
ಒಮ್ಮತ ಮೂಡದೆ, ತಿರುವಳ್ಳುವರ್‌" ಸರ್ವಜ್ಞ ಪ್ರತಿಮಾ ಸ ಸ್ಥಾಪನಾ ಸೆ ಸೌಹಾರ್ದವೂ 
ನೆರವಾಗದೆ ಹೋಯಿತು. ಕಾವೇರಿ ನೀರು ಬಿಡುಗಡೆ ಮಾಡಿ ಎಂಬ ತಮಿಳುನಾಡಿನ 
ಷರತ್ತಿನ ಅಂಕೆಯಲ್ಲಿ ಅದು ನಲುಗಿ ಹೋಗುವಂತಾಯಿತು. 


ಇದಲ್ಲದೆ ನ್ಯಾಯಮಂಡಳಿ ತೀರ್ಪಿನ ವಿರುದ್ಧದ ಮೇಲ್ಮನವಿಯನ್ನು 
ತಮಿಳುನಾಡು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳು ಸಲ್ಲಿಸಿದಾಗ 2009ರ 
ನವೆಂಬರ್‌ 10ಕ್ಕೆ ವಿಚಾರಣೆಯನ್ನು ಸರ್ವೋಚ್ಛ ನ್ಯಾಯಾಲಯ ನಿಗದಿ ಮಾಡಿತ್ತು. 
ಇದಕ್ಕೆ ತಮಿಳುನಾಡು ಕೂಡಲೇ ಆರಂಭಿಸಬೇಕೆಂದು ಆಗಸ್ಟ್‌ ತಿಂಗಳ 21ನೇ 
ತಾರೀಖಿನಲ್ಲಿ ಮಧ್ಯಂತರ ಅರ್ಜಿಯನ್ನು ಸಲ್ಲಿಸುವ ಬಗ್ಗೆ ಹೇಳಿತು. ತಮಿಳುನಾಡು 
ಈ ಅರ್ಜಿಯನ್ನು ಸಲ್ಲಿಸುವ ಸಾಧ್ಯತೆಯನ್ನು ಗಮನಿಸಿಯೆ ರಾಜ್ಯದ ರೈತರಿಗೆ 
ತೊಂದರೆಯಾಗದಂತೆ ತಮಿಳುನಾಡಿಗೆ ನೀರು ಹರಿಸುತ್ತಿರುವ ಬಗ್ಗೆ ಜಲಸಂಪನ್ಮೂಲ 
ಸಚಿವ ಶ್ರೀ ಬಸವರಾಜ ಬೊಮ್ಮಾಯಿ ತಿಳಿಸಿದರು. ನಮ್ಮ ರೈತರ ಹಿತ ಮೊದಲು 
ಮುಖ್ಯ. ಅಂತಾಗಿ ಕಾವೇರಿ ತೀರದ ಜಲಾಶಯಗಳಿಗೆ ಒಳಹರಿವನ್ನು ಗಮನಿಸಿದ 
ಮೇಲೆಯೆ ತಮಿಳುನಾಡಿಗೆ ನೀರು ಕೊಡಲಾಗುತ್ತಿದೆ. ನಮ್ಮ ರೈತರಿಗೆ 28.3 
ಟಿ.ಎಂ.ಸಿ. ನೀರನ್ನು ಬಿಡುಗಡೆ ಮಾಡಲಾಗಿದೆ. ತಮಿಳುನಾಡಿಗೆ ಜೂನ್‌ನಿಂದ 
ಆಗಸ್ಟ್‌ ತಿಂಗಳ 30ರ ವರೆಗೆ ಬಿಡುಗಡೆ ಮಾಡಬೇಕಿದ್ದ 74.65 ಟಿ.ಎಂ.ಸಿ. 
ನೀರಿನ ಪೈಕಿ 66.16 ಟಿ.ಎಂ.ಸಿ. ನೀರನ್ನು ಬಿಡಲಾಗಿದೆ. ಈ ತಿಂಗಳಲ್ಲಿ (ಆಗಸ್ಟ್‌) 
ಸರಿಯಾಗಿ ಮಳೆ ಆಗದಿರುವ ಕಾರಣ ಕೊರತೆಯಾಗಿರುವ 7.49 ಟಿ.ಎಂ.ಸಿ. 
ನೀರನ್ನು ಬಿಡಲಾಗಿಲ್ಲವಷ್ಟೆ. ತಮಿಳುನಾಡು ಹೇಳುವಂತೆ 30 ಟಿ.ಎಂ.ಸಿ. ನೀರು 
ಬಿಡುಗಡೆ ಮಾಡಿಲ್ಲ ಎಂಬ ಆರೋಪ ಸತ್ಯವಲ್ಲ, ವಾಸ್ತವ ಅಲ್ಲ. ಪ್ರಸಕ್ತ ಸಾಲಿನಲ್ಲಿ 


ಕಾವೇರಿ: ಜಲವಿವಾದ - ಬತೀರರ್ಣಿ - ಚಳುವಳಿಗಳು 1613 


ಮೆಟ್ಟೂರು ಜಲಾಶಯದಲ್ಲಿ 63 ಟಿ.ಎಂ.ಸಿ. ನೀರು ಸಂಗ್ರಹವಾಗಿದ್ದು ಕಳೆದ 
ವಷ ರ್ಕದಕ್ಕಿಂತ 18.6 ಟಿ.ಎಂ.ಸಿ. ಯಷ್ಟು ಹೆಚ್ಚಿಗೆಯೇ ಇದೆ. ಅಂದ ಮೇಲೆ 
ತಮಿಳುನಾಡಿಗೆ ನೀರಿನ ಕೊರತೆ ಎಲ್ಲಿದೆ! ಜಲಾಶಯಗಳಲ್ಲಿ 21,582 ಕ್ಯೂಸೆಕ್ಸ್‌ 
ಒಳ ಹರಿವು ಇದ್ದು, ನದಿಗಳಿಗೆ 18,871 ಕ್ಕೂಸೆಕ್ಸ್‌, ಕಾಲುವೆಗಳಿಗೆ 11,266 
ಕ್ಕೂಸೆಕ್ಸ್‌ ನೀರನ್ನು ಬಿಡುತ್ತಿರುವಲ್ಲಿ ಒಳಹರಿವಿನ ಪ್ರಮಾಣಕ್ಕಿಂತ 8555 ಕ್ಯೂಸೆಕ್ಸ್‌ 
ಹೆಚ್ಚು ನೀರನ್ನು ರಾಜ್ಯದ ರೈತರ ಹಿತದೃಷ್ಠಿಯಿಂದಲೂ ಬಿಡುಗಡೆ ಮಾಡಲಾಗುತ್ತಿದೆ 
ಎಂದು ನುಡಿದರು. ಈ ಹಿನ್ನೆಲೆಗಳಲ್ಲಿ ತಮಿಳುನಾಡಿನ ವಾದ ಸಮ್ಮತವಲ್ಲ ಎಂಬ 
ಅಭಿಪ್ರಾಯ ಸಜೆವರದಾಗಿತ್ತು ಇನ್ನು ನ್ಯಾಯಾಧಿಕರಣದ ಐತೀರ್ಪಿನ ಬಗ್ಗೆ 


ಮೇಲ್ಲವವಿಯನ್ನು ರಾಜ್ಯವು ಸುಪ್ರೀಂಕೋರ್ಟಿಗೆ ಸಲ್ಲಿಸಿರುವಲ್ಲಿ ಕೋರ್ಟಿನ ತೀರ್ಪು 


KN 


ಮುಂಬರುವ ಆಗಸ್‌ ಮೇಳೆಗೆ ಬರುವ ಸ ಸಂದರ್ಭವಿದೆ ಎನ್ನಲಾಗಿದೆ. ಆಗಲಾದರೂ 


ಕರ್ನಾಟಕಕ್ಕೆ ನ್ಯಾಯ ದೊರೆತೀತು ಎಂಬುದು ನಾಡವರ ನಂಬಿಕೆ. 
ರಾಜ್ಯದ ಶಿವನಸಮುದ ಜಲವಿದ್ಯುತ್‌ ಯೋಜನೆಗೆ ತಮಿಳು ನಾಡಿನ 


ಅಡ್ಡಿ ಏಕೆ ಆ ಯೋಜನೆಯನ್ನು ನಾಷನಲ್‌ ಹೈಡಾಲಿಕ್‌ ಪವರ್‌ ಕಾರ್ಪೊರೇಷನ್‌ 


(HPC)-ರಾಷ್ಟೀಯ ಜಲ po ನ ಮೂಲಕ ಮಾಡಿಸಬೇಕೆಂದು, 
ಸರ್ವೋಚ್ಛ ನ್ಯಾಯಾಲಯದಲ್ಲಿ "ತಮಿಳುನಾಡು ಸಲ್ಲಿಸಿರುವ ಅರ್ಜಿ ಒಂದು 
ಕ್ಯಾತೆಯಷ್ಟೆ ಕಳೆದ 10 ವರ್ಷಗಳು ?೦ದ ಈ ಯೋಜನೆಯ ಬೆಳೆಸು ಆಗಿಯೇ 
ಇಲ್ಲ. ಕೇಂದದಲ್ಲಿ ಸಚಿವರಾಗಿದ್ದ ರಂಗರಾಜನ್‌ ಕುಮಾರ ಮಂಗಳಂ ಈ 
ಯೋಜನೆಯನ್ನು ಎಸ್‌.ಎಜ್‌.ಪಿ.ಸಿ.ಗೆ ಒಪ್ಪಿಸಲು ಕರ್ನಾಟಕಕ್ಕೆ ಸೂಚಿಸಲು ಅದರಂತೆ 
ಕರ್ನಾಟಕ ನಡೆದುಕೊಂಡಿು. ತಮಿಳುನಾಡು ಮಾತ್ರ ಸಮ್ಮ ತಿಕೊಡಲಿಲ್ಲ. ಈ 
ಮಧ್ಯೆ ವಿವಾದ ಬಗೆ ಹರಿಯದೆ ಯೋಜನೆ ಸಾಧ್ಯವಿಲ್ಲ ಎಂದು ಪದನು ಕೈಬಿಟ್ಟಿತು. 
ಜಲವಿವಾದ ಆಯೋಗದ ತೀರ್ಪು ಬರಲಾಗಿ "ಎಲ್ಲ ರಾಜ್ಯಗಳ ನೀರಿನ ಪಾಲು 
ಗೊತ್ತು ಮ ರಾಡಲ್ಲಟ್ಟಿತು. ಅಂತಾಗಿ ಕರ್ನಾಟಕ ತನ್ನ ಗಡಿಯಲ್ಲಿ ಮ ಕೈಗೊ ಳ್ಳಲು 
ಅಡ್ಡಿ ಇರಲಿಲ್ಲ. 'ಜಲವಿದ್ಯುತ್‌ ಕೇಂದ್ರದ ಮ ನೀರನ್ನು ವಿದ್ಯುತ್‌ ಉತ್ಪಾದನೆಗೆ 
ಹರಿಯ ಬಿಡಬೇಕಾಗಿತ್ತು. ಈ ಯೋಜನೆಯಲ್ಲಿ 198 ವಿ ಮೀಟರ್‌ ಆಳದ ಪ್ರಪಾತದ 
ಬಳಕೆ ಆಗುವಲ್ಲಿ 270 ಮೆಗಾವ್ಯಾಟ್‌ ವಿದ್ಯುತ್‌ ಉತ್ಪಾದನೆಗೆ ಸಾಧ್ಯ ವಿತ್ತು. 
ವಾರ್ಷಿಕವಾಗಿ 1590 ದಶಲಕ್ಷ ಯೂನಿಟ್‌ ವಿದ್ದುತ್‌ ಲಭ್ಯವಾಗುತ್ತಿತ್ತು ರ 
ವಿದ್ಯುತ್‌ (ಕೆ.ಪಿ.ಟಿ.ಸಿ.ಎಲ್‌) ನಿಗಮ ಈ ಯೋಜನೆ ಕೈಗೊಂಡರೆ ಎಲ್ಲ ವಿದ್ಯುತ್‌ 
ಕರ್ನಾಟಕದ ಪಾಲಾಗುತ್ತದೆ ಎಂಬುದೇ ತಮಿಳುನಾಡಿಗೆ ಸಹಿಸದ ಸಂಗತಿ ; ಒಪ್ಪಿಸಿದರೆ 
ದಕ್ಷಿಣದ ನಾಲ್ಕು ರಾಜ್ಯಗಳಲ್ಲಿ ವಿದ್ಯುತ್‌ ಹಂಚಿಕೆಯಾಗಿ ವಿದ್ಯುತ್‌ ದರವನ್ನು 
ಕೇಂದ್ರೀಯ ವಿದ್ಯುತ್‌ ತಂ ನಗೆ ತೀರ್ಮಾನಿಸುತ್ತದೆ. ಸ ಸಕಾಲಕ್ಕೆ ವಿದ್ಯುತ್‌ ಬಿಲ್‌ 


ಪಾವತಿ ಮಾಡಲೇಬೇಕಾಗುತದೆ. ಸಾಲ ಕೇಳುವುದಾಗಲಿ, ವರ್ಷದ ಕೊನೆಗೆ 


1614 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ಗಹಗಳು 


ಹಣ ಪಾವತಿ ಮಾಡುವ ಸೌಲಭ್ಯವಾಗಲಿ, ಸಂಜೆಯ ವೇಳೆಗೆ ಹೆಚ್ಚಿನ ವಿದ್ಯುತ್‌ 
ಪಡೆದುಕೊಳ್ಳುವ ಸಂದರ್ಭವಾಗಲಿ, ಕೆಪಿಟಿಸಿಎಲ್‌ ಬಿಟ್ಟರೆ, ಎನ್‌ಎಚ್‌ಪಿಸಿ ಯವರಿಂದ 
ಪಡೆಯಲು ಕರ್ನಾಟಕಕ್ಕೆ ಸಾಧ್ಯವಾಗುವುದಿಲ್ಲ. ಯೋಜನೆಯ ವೆಚ್ಚ 1300 ಕೋಟಿ 
ರೂ. ಅಂದಾಜಾಗಿದ್ದು, ಅದು ಅಧಿಕಗೊಂಡು ಪ್ರತಿ ಯೂನಿಟ್‌ ದರ 1.25 ರೂ 
ಆಗುವಂಥದು. ಕೆಪಿಟಿಸಿಎಲ್‌ ಆದರೆ ಈ ಯೋಜನೆಯನ್ನು ಕಡಿಮೆ ವೆಚ್ಚದಲ್ಲಿ 
ಪೂರೈಸುವ ಸಾಧ್ಯತೆ ಇದೆ, ಆಲಮಟ್ಟಿ ಜಲಾಶಯದಲ್ಲಿ ಇದೇ ರೀತಿ ಜಲವಿದ್ದುತ್‌ 
ಯೋಜನೆ ಚಾಲೂ ಆಗಿದೆ. ಆಂಧಪು ದೇಶ ಜುರಾಲ ಯೋಜನೆಯನ್ನು ಹೀಗೆಯೇ 
ಕೈಗೊಂಡಿದೆ. ಇನ್ನು ಶಿವನಸಮುದ್ರದಿಂದ ಹರಿದು ಹೋಗುವ ನೀರಿನಿಂದಲೇ 
ಚಿಕ್ಕ ಯೋಜನೆಗಳೆನಿಸುವ ಮೇೆದಾಟು, ಹೊಗೇನಕಲ್‌ ಹಾಗು ರಾಶಿಮನಾಲ್‌ 
ಜಲವಿದ್ಯುತ್‌ ಯೋಜನೆಗಳು ಕೆಲಸ ಮಾಡಬೇಕು. ಶಿವನಸಮುದ್ರದಲ್ಲಿ ಹೆಚ್ಚಿನ 
ವಿದ್ಧುತ್‌ ಒದಗುತ್ತದೆ. ಇದೆಲ್ಲ ತಮಿಳುನಾಡಿಗೆ ಒಗ್ಗಿಸಿಕೊಳ್ಳುವ ವಿಚಾರವಾಗಲಿಲ್ಲ. 

ತಾಗಿ ಎನ್‌ಎಚ್‌ಪಿಸಿ ಮೂಲಕ ಯೋಜನೆಯನ್ನು ಆಗ ಮಾಡಿಸಿಕೊಳ್ಳಬೇಕೆಂಬುದು 
ತಮಿಳುನಾಡಿನ ಹುನ್ನಾರವಾಗಿತ್ತು. (ಪ್ರವಾ: 23.8.2009) 


ಈ ಸಂದರ್ಭದಲ್ಲಿ ರಾಜ್ಯದ ಇಂಧನ ಸಚಿವ ಶ್ರೀ ಕೆ.ಎಸ್‌ ಈಶ್ವರಪ್ಪ 
ಆವರು ಶಿವನಸಮುದ್ರ ಮತ್ತು ಮೇಕೆದಾಟು ಜಲವಿದ್ಧುತ್‌ ಯೋಜನೆಗಳಿಗೆ ತಡೆಯಾಜ್ಜೆ 
ನೀಡಬೇಕೆಂದು ತಮಿಳುನಾಡು ಸ ಸಲ್ಲಿಸಿದ್ದ ಅರ್ಜಿಯನ್ನು ಸರ್ವೋಚ್ಛ ನ್ಯಾಯಾಲಯ 
ತಿರಸ್ಕರಿಸಿರುವುದರಿಂದ ಯೋಜನೆಯನ್ನು ಯಾವ ಕಾರಣಕ್ಕೂ ನಿಲ್ಲಿಸುವುದಿಲ್ಲ 
ಎಂದು ಸ್ಪಷ್ಟನೆ ನೀಡಿದರು. ಈ ಯೋಜನೆಯಲ್ಲಿ ವಿದ್ಧುತ್‌ ಉತ್ಪಾದಸೆಗೆ ಬಳಕೆಯಾದ 
ನೀರು ಪ ಪುನಃ ನದಿಗೆ ಸೇರುವುದರಿಂದ ಸರಾಗ. ಯಾವುದೇ ನಷ್ಟ ಆಗುವುದಿಲ್ಲ. 
ಈ ಯೋಜನೆಗೆ ವಿನಾ ಕಾರಣ ತಮಿಳುನಾಡು ಸರ್ಕಾರ ಆಕ್ಷೇಪ ಎತ್ತುವುದು 
ಸೂಕ್ತವಲ್ಲ. ಶಿವನಸಮುದ್ರ ಯೋಜನೆಗೆ ಈಗಾಗಲೇ ಕಿಪಿಟಿಸಿಎಲ್‌ ನಿಂದ 
ಆರಂಭಿಸಲು ಕೇಂದಸರ್ಕಾರ ಮತ್ತು ಸರ್ವೋಚ್ಛ ನ್ಯಾಯಾಲಯದ ತೀರ್ಪುನಿಂದಾಗಿ 
ಅನುಮೋದನೆ ಒದಗಿದ್ದು ಪೂರ್ವ ತಯಾರಿ ಮಾಡಿಕೊಳ್ಳಲಾಗುತ್ತಿದೆ. ಈ 
ಯೋಜನೆಯನ್ನು ಇತರ ಮೂರು ಯೋಜನೆ (ಮೆಟ್ಟೂರು, ರಾಶಿಮನಾಲ್‌, 
ಇತ್ಯಾದಿ)ಗಳಿಗೆ ಸೇರಿಸುವಂತಿಲ್ಲ ಎಂದು ತಮಿಳುನಾಡು ಸರ್ಕಾರಕ್ಕೆ ಇಂಧನ 
ಕಾರ್ಯದರ್ಶಿ ಹರಿಶಂಕರ್‌ ಬಹ್ಮ ಅವರೇ ತಮಿಳುನಾಡು ಸರ್ಕಾರಕ್ಕೆ ತಿಳಿಸಿದ್ದಾರೆ. 
ಈ ನಾಲ್ಕು ಯೋಜನೆಗಳಿಗೆ ಅರಣ್ಯ ಇಲಾಖೆಯ ಅಡ್ಡಿ ಇಲ್ಲ. ಶಿವನಸ ಮುದ್ರ 
ಹೊರತಾಗಿ ಉಳಿದ ಮೂರು ಯೋಜನೆಗಳನ್ನು ತಮಿಳುನಾಡು ಸರ್ಕಾರದ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1615 


ಜೊತೆಗೆ ಚರ್ಚಿಸಿ ಜಂಟಿಯಾಗಿ ಮಾಡಬೇಕೇ ಇಲ್ಲವೆ NHPC ಮೂಲಕ 
ಕೈಗೆತ್ತಿಗೊಳ್ಳಬೇಕೇ ಎಂಬ ಬಗ್ಗೆ ಯೋಚಿಸಬೇಕಿದೆ ಎಂದು ಸಚಿವರ ಮಾತು 
ಆಗಿತ್ತು. (ಸಂ.ಕ. 23.3.2009) 


ತಮಿಳುನಾಡಿಗೆ ಕೆ.ಆರ್‌.ಎಸ್‌ ನಿಂದ ನೀರು ಬಿಟ್ಟ ರಾಜ್ಯ ಸರ್ಕಾರದ 
ಕ್ರಮವನ್ನು ಖಂಡಿಸಿ ಅಖಿಲ ಕರ್ನಾಟಕ ಗಡಿ ರಕ್ಷಣಾ ಸಮಿತಿ ಅಧ್ಯಕ್ಷ ವಾಟಾಳ್‌ 
ನಾಗರಾಜ್‌ ನೇತೃತ್ವದಲ್ಲಿ ಸಮಿತಿ ಸದಸ್ಯರು ರಾಜಭವನದ ಎದುರು (22.8.2009) 
ರಂದು ಪ್ರತಿಭಟನೆ ನಡೆಸಿದರು. ರಾಜ್ಯದ ರೈತರ ಹಿತವನ್ನು ಬದಿಗಿಟ್ಟು ತಮಿಳುನಾಡಿಗೆ 
ನೀರು ಹರಿಸಲಾಗಿದೆ ಎಂದು ಪ್ರತಿಭಟನಾಕಾರರು ಮುಖ್ಯಮಂತ್ರಿ ಶ್ರೀ ಬಿ.ಎಸ್‌. 
ಯಡಿಯೂರಪ್ಪನವರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಗೃಹ 
ಸಚೆವ ಡಾ.ವಿ.ಎಸ್‌. ಆಚಾರ್ಯ ಅವರು ಜಲಶಯದ ಗೇಟ್‌ ರಿಪೇರಿ ಮಾಡುವ 
ಉದ್ದೇಶದಿಂದ ನೀರನ್ನು ಬಿಟ್ಟಿದೆ ಎಂಬ ಹೇಳಿಕೆ; ಜಲಸಂಪನ್ಮೂಲ ಸಚಿವ ಶ್ರೀ 
ಬಸವರಾಜಬೊಮ್ಮಾಯಿ ಅವರ ಕಾವೇರಿ ನ್ಯಾಯಮಂಡಳಿ ತೀರ್ಪಿನಂತೆ ನೀರು 
ಬಿಟ್ಟಿದೆ ಎಂಬ ಹೇಳಿಕೆಗಳಿಗೆ ಗೊಂದಲವುಂಟಾಗಿ ಪ್ರತಿಭಟನಕಾರರ ವರ್ತನೆ 
ತೋರಿ ಬಂದಿದೆ. ಬಹುಶಃ ಎರಡೂ ಕಾರಣಗಳೂ ಸೇರಿದ್ದು, ಒಂದೊಂದು 
ಕಾರಣವನ್ನು ತಮಗೆ ಸಂಬಂಧಿಸಿದಂತೆ ನೀಡಿರುವಂತಿದೆ. ಇನ್ನು ಕಾವೇರಿಗೆ 
ಅಂಟಿಕೊಂಡಂತೆ ಹೊಗೇನಕಲ್‌ ವಿವಾದವೂ ಹೊಗೆಯಾಡ ತೊಡಗಿದೆ. 


ವಿಷಯ 4: ಕಾವೇರಿ-ಹೊಗೇನಕಲ್‌ ವಿವಾದ 


ಹೊಗೇನಕಲ್‌ ಕುಡಿಯುವ ನೀರು ಸರಬರಾಜು ಯೋಜನೆಯನ್ನು 
ತಮಿಳುನಾಡು ಸರ್ಕಾರವು ಧರ್ಮಪುರಿ ಮತ್ತು ಕೃಷ್ಣಗಿರಿ ಜಿಲ್ಲಗಳ ಜನರ 
ಅನುಕೂಲಕ್ಕಾಗಿ ಕಾವೇರಿ ನದಿಯಲ್ಲಿ ಕೈಗೊಂಡಿದೆ. ಕಾವೇರಿಯು ಕರ್ನಾಟಕದಿಂದ 
ತಮಿಳುನಾಡನ್ನು ಪ್ರವೇಶಿಸುವಾಗ 64 ಕಿ.ಮೀ. ಉದ್ದಕ್ಕೇ ಕರ್ನಾಟಕ, ತಮಿಳುನಾಡು 
ರಾಜ್ಯಗಳಿಗೆ ಏಕ ಸಾಮಾನ್ಯ ಗಡಿಯಾಗಿ ಹರಿಯುತ್ತದೆ. ಹೊಗೇನಕಲ್‌ ಜಲಪಾತವು 
ಈ ಸಾಮಾನ್ಯ ಗಡಿಯಲ್ಲಿ ಸುಮಾರು 40 ಕಿ.ಮೀ. ಬಿಂದುವಿನಲ್ಲಿದೆ. ನದಿಯ 
ಮಧ್ಧರೇಖೆಯು ಸಾಮಾನ್ಯ ಗಡಿಯಾಗಿದ್ದು, ಬಲದಂಡೆ ಪ್ರದೇಶವು ಕರ್ನಾಟಕದಲ್ಲಿದೆ. 
ಎಡದಂಡೆ ಪ್ರದೇಶವು ತಮಿಳುನಾಡಿನಲ್ಲಿದೆ. 2005ರಲ್ಲಿ ಹೊಗೇನಕಲ್‌ ಬಳಿ 
ಇರುವ ಕೆಲವು ದ್ವೀಪಗಳ ಒಡೆತನದ ಬಗ್ಗೆ ವಿವಾದವೇರ್ಪಟ್ಟಿತು. ಅದನ್ನು ಬಗೆ 


1616 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಹರಿಸಲು ಜಂಟಿ ಸಮೂಕ್ಷೆ ನಡೆದರೂ ಸಮಸ್ಯೆ ಇತ್ಯರ್ಥವಾಗಿಲ್ಲ. 1.4.1998ರ 
ಬೆಂಗಳೂರು ಆವೃತ್ತಿ ಇಂಡಿಯನ್‌ ಎಕ್‌ಪ್ರೆಸ್‌ ಪತ್ರಿಕೆಯು, ಧರ್ಮಪುರಿ ಜಿಲ್ಲೆಯ 
18 ಲಕ್ಷ ಜನರ ಅನುಕೂಲಕ್ಕಾಗಿ National Water Resource Agency (ರಾಷ್ಟೀಯ 
ಜಲಸಂಪನ್ಮೂಲ ಸಮಿತಿ)ಯಿಂದ ಅನುಮೋದನೆಯ ನಿರೀಕ್ಷೆ ಹಾಗೂ ಜಪಾನಿನ 
Overseas Economic Co-operation Fund-ನಿಧಿಯ ನೆರವೂ ಸದರಿ ಯೋಜನೆಗೆ 
ಒದಗಲಿರುವ ಬಗ್ಗೆಯೂ ವರದಿ ಮಾಡಿತ್ತು. ಆದರೆ ಅಂತರ್‌ ರಾಜ್ಯ ನದಿಯಾದ 
ಕಾವೇರಿಯಲ್ಲಿ ಪ್ರಸ್ತಾವಿತ ಯೋಜನನೆ ಇದಾಗಿತ್ತು. ಕಾವೇರಿ ನ್ಯಾಯಮಂಡಳಿಯ 
ಮುಂದೆ ತಮಿಳುನಾಡು ಈ ಯೋಜನೆಯ ವಿವರಗಳನ್ನು, ಬಹಿರಂಗಪಡಿಸಿರಲಿಲ್ಲ. 
ಅಂತಾಗಿ ಕರ್ನಾಟಕ ರಾಜ್ಯವು, ತಮಿಳುನಾಡಿಗೆ ಯೋಜನೆಯ ವಿವರದ ಪ್ರತಿಯನ್ನು 
ಕೇಳಿತು. ಕಾವೇರಿ ನ್ಯಾಯ ಮಂಡಳಿಯಲ್ಲಿ ತೀರ್ಮಾನವಾಗುವ ಹೊರತು 
ಯೋಜನೆಯನ್ನು ಕೈಗೆತ್ತಿಕೊಳ್ಳದಂತೆ ಪತ್ರವನ್ನೂ ಬರೆಯಿತು. 9.2.2005 ರಂದು 
ತಮಿಳುನಾಡು, ನ್ಯಾಯಾಧೀಕರಣಕ್ಕೆ ತನ್ನ ಟಿಪ್ಪಣಿ 34 (TN Note 34) ಕಾವೇರಿ 
ಕೊಳ್ಳದಲ್ಲಿ ಕುಡಿಯುವ ನೀರಿನ ಅವಶ್ಯಕತೆ, 2025ನೇ ಇಸವಿಗೆ 34.5 ಟಿ.ಎಂ.ಸಿ. 
ನೀರು-ನಗರ ಪ್ರದೇಶಕ್ಕೆ (ಕೊಯಮತ್ತೂರು ಸೇರಿ) 25 ಟಿ.ಎಂ.ಸಿ. ಗ್ರಾಮೀಣ 
ಪ್ರದೇಶಕ್ಕೆ 9.4 ಟಿ.ಎಂ.ಸಿ. ನೀರು ಅಗತ್ಯವೆಂದು ತಿಳಿಸಿತು. ಆದರೆ ಯೋಜನಾವಾರು 
ವಿವರಗಳನ್ನು ನೀಡಲಿಲ್ಲ. 


ಈ ಕುಡಿವ ನೀರಿನ ಸರಬರಾಜು ಬೇಡಿಕೆ ಬಗ್ಗೆ ನ್ಯಾಯ ಮಂಡಳಿಯ 
ತನ್ನ ವರದಿಯ 5ನೇ ಸಂಪುಟದಲ್ಲಿ (ಪುಟ 103) ಚರ್ಚಿಸಿದೆ. 2011ನೇ ಇಸವಿಯಲ್ಲಿ 
ಇರಬಹುದಾದ ಜನಸಂಖ್ಯೆಯನ್ನು ಆಧರಿಸಿ, ತಮಿಳುನಾಡಿನ ಕುಡಿವ ನೀರಿನ 
ಅಗತ್ಯತೆಯನ್ನು 11.10 ಟಿ.ಎಂ.ಸಿ. ನೀರು, ನಗರ ಪ್ರದೇಶಕ್ಕೆ 10.88 ಟಿ.ಎಂ.ಸಿ. 
ನೀರು ಗ್ರಾಮೊಣ ಪ್ರದೇಶಕ್ಕೆ ಎಂದು ಒಟ್ಟು 21.98 ಟಿ.ಎಂ.ಸಿ. ಅಗತ್ಯತೆಯನ್ನು 
ಹೇಳಿದೆ. ಅದರಲ್ಲಿ ಶೇ.50ರಷ್ಟು ಪ್ರಮಾಣವನ್ನು ಅಂತರ್ಜಲದಿಂದ, ಉಳಿದ 
ಶೇ.50 ರಷ್ಟನ್ನು ಮೇಲ್ಮೈ ಜಲದಿಂದ ಅಂದರೆ 10.99 ಟಿ.ಎಂ.ಸಿ.ಅನ್ನು 
ಪಡೆಯಬೇಕೆಂದಿದೆ. ಇದರಲ್ಲಿ ಶೇ.30 ರಷ್ಟು ನೀರನ್ನೂ ಬಳಕೆಗೆ ವ್ಯಯವಾಗುವ 
ಜಲ (cಂಗsumptive ಚ5) ಎ೦ದು ಪರಿಗಣಿಸಿ, ಇದನ್ನು 3.3 ಟಿ.ಎಂ.ಸಿ. ಎಂದು 
ಲೆಕ್ಕ ಹಾಕಿ ಕುಡಿವ ನೀರಿಗಾಗಿ ತಮಿಳುನಾಡಿಗೆ ಹಂಚಿಕೆ ಆಗಬೇಕು ಎಂದಿದೆ. 
ಹಾಗೂ ಆ ರಾಜ್ಯದ ಬೇಡಿಕೆಯಲ್ಲಿ ಕಡಿತಗೊಳಿಸಿರುವ ಅಂಶಗಳು ಹೀಗಿವೆ; 
ಜನಸಂಖ್ಯೆಯನ್ನು 2011ರ ವೇಳೆಗೆ ಇರಬಹುದಾದ್ದನ್ನು ಮಾತ್ರ ಗಮನಿಸಲಾಗಿದೆ; 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1617 


ಬೇಡಿಕೆಯ ಅರ್ಧದಷ್ಟು ಪ್ರಮಾಣ ಮಾತ್ರ ಮೇಲ್ಮೈ ಜಲದಿಂದ ಭರಿಸಬೇಕು; 
ಒಟ್ಟು ಬೇಡಿಕೆಯ ಪ್ರಮಾಣವನ್ನು ಕೊಳ್ಳದೊಳಗಿನ ಜನಸಂಖ್ಯೆಯ ಆಧಾರದ 
ಮೇಲೆ ಮಾತ್ರ ಪರಿಗಣನೆ ಮಾಡಲಾಗಿದೆ. ಪೂರ್ಣವಾಗಿ ಯೋಜನಾವಾರು 
ವಿವರ ನೀಡಿಲ್ಲದಿದ್ದ ಕಾರಣ ಯೋಜನಾವಾರು ಹಂಚಿಕೆಯನ್ನು ಮಾಡಿಲ್ಲ, ಎಂದೆಲ್ಲ 
ಅಂಶಗಳು ಪ್ರಸ್ತಾಪಿತವಾಗಿರುವುದನ್ನು ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ 
ಇಲಾಖೆಯು ಜುಲೈ 2008 ರಲ್ಲಿ ಟಿಪ್ಪಣಿಯಾಗಿ ಪ್ರಸ್ತುತಗೊಳಿಸಿದೆ. ಆದರೆ 
26.2.2008ರಂದು ಧರ್ಮಪುರಿಯಲ್ಲಿ ಹೊಗೇನಕಲ್‌ ಕುಡಿಯುವ ನೀರಿನ 
ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ಶಿಲಾನ್ಯಾಸ ನೆರವೇರಿಸಿದ್ದು ವಿವಾದ 
ಜಿಗುಟುಗೊಂಡಂತಾಗಿತ್ತು. 


ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ವಿವಾದವನ್ನು ಪರಿಶೀಲಿಸಬೇಕಾಗುತ್ತದೆ. ಕರ್ನಾಟಕ 
ಸರ್ಕಾರದ ಜಲಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿಗಳು 14.2.2008 ರಂದು 
ತಮಿಳುನಾಡು ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿಗಳಿಗೆ 
ಈ ಹೊಸ ಯೋಜನೆಯನ್ನು ಕಾರ್ಯಗತ ಮಾಡದಿರುವಂತೆ ಪತ್ರಬರೆದರು. 
27.2.2008 ರಂದು ಪ್ರಧಾನ ಕಾರ್ಯದರ್ಶಿಗಳು ಯೋಜನಾ ವರದಿಯ 
ಪ್ರತಿಯನ್ನೂ ಒದಗಿಸಲು ಅರೆ ಸರ್ಕಾರಿ ಪತ್ರ ಬರೆದರು. ಹಿರಿಯ ವಕೀಲ ಶ್ರೀ 
ಎಫ್‌.ಎಸ್‌. ನಾರಿಮನ್‌ ಅವರ ಸಲಹೆಯಾನುಸಾರ 28.2.2008ರಂದು 
ಯೋಜನೆಯನ್ನು ಕೈಗೆತ್ತಿಕೊಳ್ಳದಂತೆ ತಮಿಳುನಾಡು ಸರ್ಕಾರದ ಮುಖ್ಯ 
ಕಾರ್ಯದರ್ಶಿಗಳಿಗೆ ಪತ್ರ ಬರೆದರು. ಶ್ರೀ ನಾರಿಮನ್‌ ಅವರು ಈ ಹಂತದಲ್ಲಿ 
ತಮಿಳುನಾಡಿನ ವಿರುದ್ಧ ಯಾವುದೇ ಮಧ್ಯಂತರ ಆದೇಶವನ್ನು ಕೋರಿ ಸರ್ವೋಚ್ಛ 
ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸದಿರಲು ಸಲಹೆ ಡಿದ; ಕಾರಣವೆಂದರೆ 
ಕುಡಿಯವ ನೀರಿನ ಸರಬರಾಜು ಯೋಜನೆಯದಾಗಿದ್ದು ಕಾನೂನಿನ ರೀತ್ಯಾ 
ಗರಿಷ್ಟ ಆದ್ಯತೆಯದಾಗಿರುತ್ತದೆ; ತಮಿಳುನಾಡು ತನ್ನ ಹಂಚಿಕೆಯ ನೀರಿನಲ್ಲಿಯೇ 
(192 ಟಿ.ಎಂ.ಸಿ.ಯಲ್ಲಿ ಕಡಿತವಾದರೂ) ಯೋಜನೆಯನ್ನು ಕೈಗೊಳ್ಳಬಹುದಾಗಿದೆ. 
ಸರ್ನಾಟಕವೂ ಅನೇಕ ಏತ ನೀರಾವರಿ ಯೋಜನೆ, ಚೆಕ್‌ ಡ್ಯಾಂಗಳನ್ನು ಕೆರೆ 
ಹೂಳೆತ್ತುವಿಕೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುವ ಬಗ್ಗೆ, ತಮಿಳುನಾಡು ಆಪಾದಿಸಿ 
ಸರ್ವೂಚ್ಛ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿತ್ತು 


ಇನ್ನು ತಮಿಳುನಾಡು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ 
ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ 8.3.2008 ರಂದು ಅರೆ ಸರ್ಕಾರಿ ಪತ್ರ 


1618 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ಬರೆದು: ಹೊಗೇನಕಲ್‌ ನೀರು ಸರಬರಾಜು ಯೋಜನೆಯು 29.8 ಲಕ್ಷ 
ಜನಸಂಖ್ಯೆಯ ಉಪಯೋಗಕ್ಕಾಗಿ 1.4 ಟಿ.ಎಂ.ಸಿ. ನೀರನ್ನು ಬಳಸುವ ಉದ್ದೇಶ 
ಹೊಂದಿದೆ; ಕೇಂದ್ರ ಜಲಸಂಪನ್ಮೂಲ ಸಚಿವಾಲಯವು 21.9.1998 ರಲ್ಲಿಯೆ 
ಯೋಜನೆಗೆ ಆಕ್ಷೇಪಣೆ ಇಲ್ಲವೆಂದೂ, ಯೋಜನೆಗೆ ಬಳಸುವ ನೀರನ್ನು 
ನ್ಯಾಯಾಧಿಕರಣವು ತಮಿಳುನಾಡಿಗೆ ಹಂಚಿಕೆ ಮಾಡುವ ಪ್ರಮಾಣದ 
ಪರಿಮಿತಿಯೊಳಗಿರಬೇಕು; 29.6.08 ರಲ್ಲಿ ಕೇಂದ್ರಸರ್ಕಾರವು ಅಂತಿಮ ಪರವಾನಿಗೆ 
ನೀಡುವ ಸಂರ್ದದ ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, 
ತಾಂತ್ರಿಕ ಸಲಹೆಗಾರರು; ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿ ಅಧ್ಯಕ್ಷರು ಇದ್ದರು. ಆಗ ಬೆಂಗಳೂರು ನೀರು ಸರಬರಾಜು 
ಯೋಜನೆಯಂತೆಯೇ ಹೊಗೇನಕಲ್‌ ನೀರು ಸರಬರಾಜು ಯೋಜನೆಗೆ ಅನುಮತಿ 
ದೊರಕಿರುವುದರಿಂದ, ಆ ಯೋಜನೆಯನ್ನು ತಡೆ ಹಿಡಿಯಬೇಕೆಂಬ ವಾದ 
ನಿಲ್ಲುವುದಿಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದರು. 


ಓಇಸಿ ಎಫ್‌ ನಿಧಿಯಿಂದಲೇ ಯೋಜಿತವಾದ ಬೆಂಗಳೂರು ನೀರು 
ಸರಬರಾಜು ಯೋಜನೆ ಹಂತ-4ಕ್ಕೆ ಹೋಲಿಸಿದಂತೆ ಹೊಗೇನಕಲ್‌ ಯೋಜನೆಗೂ 
ಅನುಮೋದನೆ ನೀಡುವ ಬಗ್ಗೆ ತಾತ್ತಿಕ ಚರ್ಚೆ ಮಾತ್ರ ನಡೆದಿತ್ತು ಆದರೆ ಕರ್ನಾಟಕ 
ಸರ್ಕಾರ ತನ್ನದೇ ಆದ ಕಾರಣಗಳನ್ನೂ ನೀಡಿ, ಹೊಗೇನಕಲ್‌ ಯೋಜನೆಯನ್ನು 
ತಡೆಯುವ ಬಗ್ಗೆ ಪತ್ರ ಬರೆದು. ಕೇಂದ್ರ ಸರ್ಕಾರದ ಗಮನಕ್ಕೂ ತಂದಿತು. 
ತಮಿಳುನಾಡು ಸರ್ಕಾರವು ಅದಕ್ಕೆ ಉತ್ತರಿಸುತ್ತ 4.4.2008ರ ಪತ್ರದಲ್ಲಿ ಕುಡಿಯುವ 
ನೀರಿನ ಹಂಚಿಕೆಯನ್ನು ಜನಸಂಖ್ಯೆ ಆಧಾರದ ಮೇಲೆ ಮಾಡಿದ್ದು ವಿನಾ 
ಯೋಜನಾವಾರು ಅಲ್ಲ. ಹಾಗೂ ಯೋಜನಾ ವರದಿಯನ್ನು ಕೇಳುವ pp 
ripanan ನ ಹಕ್ಷನು ಪಶಿಸಿದರು. ಇದಕ್ಕೆ 24.5.2008 ಕರ್ನಾಟಕ ಸರ್ಕಾರದ 


ಗಿಳಿ ಲ 
ಮುಖ್ಯ ಕಾರ್ಯದರ್ಶಿಗಳು ಉತ್ತರಿಸುತ್ತ ಬರೆದ ಪತ್ರದಲ್ಲಿ 


[oe] 


“A riparian state is entitled to the Project Report of any scheme 
for diversion of water planned by the co-riparian State on an 
interstate river ifthe scheme, prima-facie will prej udicially affect 
the interest of the co-riparian state such a right flows from the 
doctrine of equitable apportionment applied by the Supreme Court 
in the case of cauvery water Dispute Tribunal (1993 SUPP I 


ಕಾವೇರಿ: ಜಲವಿವಾದ - ಐತೀರ್ಷು - ಚಳುವಳಿಗಳು 1619 


SC C96 at para 71 and 72)......Hence Karnataka is justified in 
demanding a copy of the project report of Hongenakal Drinking 
Water Supply Scheme Planned by Tamilnadu’. 


ಇದರ ಜೊತೆಗೆ ಅಂತರಾಷ್ಟ್ರೀಯ ಮಾನಿತ ಹೆಲ್ರಿಂಕಿ ನಿಯಮ, ವಿಶ್ವಸಂಸ್ಥೆ 
ಮಾನಿತ ನಿಯಮ ಬರ್ಲಿನ್‌ ನಿಯಮಗಳನ್ನು ನದಿ ಹ ರಾಜ್ಯ ಗಳ ನೀರಿನ 
ಹಕ್ಕು ಕುರಿತಾಗಿ ಉದ್ದೃತ ಮಾಡಲಾಗಿತ್ತು. 


ಈ ನಡುವೆ ಕರ್ನಾಟಕ ರಾಜ್ಯದ ಚುನಾವಣೆಯ ಕಾರಣವೆಂದು 
ಯೋಜನೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರುವ ಬಗ್ಗೆ 5.4.2008ರಂದು 
ತಮಿಳುನಾಡು ಪ್ರಕಟಣೆ ನೀಡಿತು. ಆದರೆ ಆ ನಂತರ ಪುನರಾರಂಭಿಸುವ ಬಗ್ಗೆಯೂ 
ತಮಿಳುನಾಡು ಮುಖ್ಯಮಂತ್ರಿಗಳು ಹೇಳಿದ ಬಗ್ಗೆ 24.5.2008ರ ಪತ್ರಿಕಾ ವರದಿಗಳು 
ಬಂದುವು. ರಾಜ್ಯದ ಜಲ ಸಂಪನ್ಮೂಲ ಸಚಿವ ಶ್ರೀ ಬಸವರಾಜ ಬೊಮ್ಮಾಯಿ 
ಅವರು ಕೇಂದ್ರ ಸರ್ಕಾರಕ್ಕೆ 17.7.2008 ರಲ್ಲಿ ಕೇಂದ್ರ ಜಲಸಂಪನ್ಮೂಲ ಸಚಿವರಿಗೆ 
ಯೋಜನೆಯ ಕಲಾಪಗಳನ್ನು ಮುಂದುವರಿಸದಂತೆ ತಮಿಳುನಾಡು ಸರ್ಕಾರಕ್ಕೆ 
ಸೂಚಿಸಲು, 21.9.1998ರ ನಿರಾಕ್ಷೇಪಣಾ ಪತ್ರವನ್ನು ತಡೆಹಿಡಿಯಲು ಪತ್ರದ 
ಮೂಲಕ ಮನವಿ ಇಟ್ಟರು. ಅಂತು ಇಂತು ಕೇಂದ್ರದಿಂದ ಯೋಜನಾ ವರದಿಯ 
ಪ್ರತಿಯೊಂದನ್ನು ರಾಜ್ಯ ಸರ್ಕಾರ ಪಡೆದುಕೊಂಡಿತು. ಅದರಲ್ಲಿ ಯೋಜನಾ ಸ್ಥಳ 
(ತಮಿಳುನಾಡು ಪ್ರದೇಶದ ಕಾವೇರಿ ನದಿ ಎಡದಂಡೆ ಭಾಗದಲ್ಲಿ), ನೀರಿನ ಬಳಕೆ 
ದಿನಕ್ಕೆ 128 ಮಿಲಿಯನ್‌ ಲೀಟರ್‌ (202) ರ ವರೆಗೆ, 160 ಮಿಲಿಯನ್‌ ಲೀಟರ್‌ 
(2036ರ ವರೆಗೆ), ನೀರು ಬಳಕೆ ಪ್ರಮಾಣ (21 ಟಿ.ಎಂ.ಸಿ.ಗೆ), 30 ರಿಂದ 40 
ಲಕ್ಷ ಜನರು ಫಲಾನುಭವಿಗಳು ಕುರಿತೆಲ್ಲ ವಿವರಗಳಿದ್ದುವು. ಹೀಗೆಲ್ಲ ಪತ್ರ ವ್ಯವಹಾರ, 
ಕೇಂದಕ್ಕೆ ಅಹವಾಲುಗಳನ್ನು ಸಲ್ಲಿಸಿದ ಮೇಲು ಸಮಸ್ಯೆ ಪರಿಹಾರವಾಯಿತೆನ್ನುವಂತಿಲ್ಲ. 
ಸದರಿ ಯೋಜನೆಯ ಮುಖ್ಯ ಕಾರ್ಯನೆಲೆಯು ತಮಿಳುನಾಡು ಪ್ರದೇಶದಲ್ಲಿದೆಯೇ 
ಅಥವಾ ಕರ್ನಾಟಕದ ಪ್ರದೇಶದಲ್ಲಿದೆಯೇ ಎಂಬುದು ಇತೃರ್ಥವಾಗಬೇಕಿದೆ ಉಭಯ 
ರಾಜ್ಯಗಳ ನಡುವೆ ಸೌಹಾರ್ದಯುತ ವಾತಾವರಣವನ್ನು ಕಲ್ಪಿಸುವ ಹೊಣೆ 
ತಮಿಳುನಾಡಿನದೆ ಆಗಿತ್ತು 


* ತಮಿಳುನಾಡು ಸರ್ಕಾರದ ಜೊಗೇನಕಲ್‌ ನೀರು ಸರಬರಾಜು ಯೋಜನೆ ಕುರಿತು ಜಲಸಂಪನ್ಮೂಲ 
ಇಲಾಖೆಯು ಸಿದ್ದಪಡಿಸಿರುವ ಟಿಪ್ಪಣಿ. ಜುಲೈ 2008 


1620 ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 


ನಂತರದ ಬೆಳವಣಿಗಳಲ್ಲಿ ಹೊಗೆನಕಲ್‌ ವಿವಾದದ ನ್ಯಾಯ ಯುತ ಪರಿಹಾರಕ್ಕೆ 
ಕೇಂದ್ರ ಮತ್ತು ತಮಿಳುನಾಡು ಸರ್ಕಾರ ಮುಂದಾಗಬೇಕು. ಮುಂದಾಗದಿದ್ದಲ್ಲಿ 
ಸಂಘರ್ಷದ ಹಾದಿ ಅನಿವಾರ್ಯ; ಕೇಂದ್ರ ಜಲಸಂಪನ್ಮೂಲ ಸಚಿವರು ಕ್ರಮ 
ಕೈಗೊಳ್ಳದಿದ್ದರೆ ಪ್ರಧಾನಿಯವರನ್ನು ಭೇಟ ಮಾಡಿ ದೂರು ನೀಡಲಾಗುವುದು. 
ಆಗಲೂ ನ್ಯಾಯ ಸಿಗದಿದ್ದರೆ ಕಾನೂನು ಹೋರಾಟಕ್ಕೆ ಸಿದ್ದವಾಗಬೇಕಾಗುತ್ತದೆ. 
ಸುಪ್ರೀಂಕೋರ್ಟ್‌ಗೆ, ಮೊರೆಹೋಗಲು ರಾಜ್ಯ ಹಿಂಜರಿಯದು. ಸರ್ವ ಪಕ್ಷಗಳ 
ಸಬೆ ಕರೆದು ಸಮಾಲೋಚಿಸಿ ಒಮ್ಮತದ ನಿರ್ಣಯ ತೆಗೆದುಕೊಳ್ಳುವ ಬಗ್ಗೆ 
ವಿವಾದ ಸೃಷ್ಟಿಸಿರುವ ಈ ಯೋಜನೆಗೆ ನೆರವು ನೀಡದಂತೆ ಜಪಾನ್‌ ಬ್ಯಾಂಕಿಗೆ 
ಸರ್ಕಾರ ಪತ್ರ ಬರೆಯಲು ಹಿಂದೇಟು ಹಾಕದು, ಎಂದೆಲ್ಲ ಸುದ್ದಿಗೋಷ್ಠಿಯಲ್ಲಿ 
(6.11.08) ಸಚಿವ ಶ್ರೀ ಬಸವರಾಜ್‌ ಬೊಮ್ಮಾಯಿ ತಿಳಿಸಿದರು. ಮುಖ್ಯಮಂತ್ರಿ 
ಶೀ ಬಿ.ಎಸ್‌. ಯಡಿಯೂರಪ್ಪನವರು: ಮಾತುಕತೆ ಮೂಲಕ ಸಮಸ್ಯೆ ಬಗೆ ಹರಿಸಲು 
ಉಭಯ ರಾಜ್ಯಗಳ ಸಭೆ ಕರೆಯುವಂತೆ ಕೇಂದ್ರದ ಮೇಲೆ ಒತ್ತಡ ಹಾಕಲಾಗಿದೆ. 
ಹೊಗೇಕಲ್‌ ಪ್ರದೇಶದಲ್ಲಿ ಗಡಿರೇಖೆ ಇತ್ಯರ್ಥವಾದರೆ ಈ ವಿವಾದವೂ ಬಗೆ 
ಹರಿಯುತ್ತದೆ ಎಂದು ನುಡಿದರು. (7.11.08) 


ಇದಕ್ಕೆ ತದ್ದಿರುದ್ಧವಾಗಿ ತಮಿಳುನಾಡು ಮುಖ್ಯಮಂತ್ರಿ ಶ್ರೀ ಕರುಣಾನಿಧಿ 
ಅವರು ತಮಿಳುನಾಡಿಗೆ ಹೊಗೇನಕಲ್‌ ಸೇರಿದೆ. ಈ ಬಗ್ಗೆ ಪ್ರಧಾನಿಯ ಜೊತೆ 
ಮಾತುಕತೆಯಾಗಲಿ ಸಂಧಾನವಾಗಲಿ ಅಗತ್ಯವಿಲ್ಲ. ಸರ್ವೆ ಮಾಡುವ ಅಗತ್ಯವೂ 
ಇಲ್ಲ; ಪ್ರತ್ಯೇಕ ರಾಜ್ಯ ರಚನೆ ಸಂದರ್ಭದಲ್ಲಿಯೇ ಅದು ಸಷ್ಟವಿದೆ. ಯೋಜನೆಗೆ 
ಅನುಮತಿ ನೀಡಿ ಈಗ ತಕರಾರು. ಎತ್ತುವುದು ಸರಿಯಲ್ಲ, ಎಂಬ ಅಭಿಪ್ರಾಯವನ್ನು 
ನಿಷುರವಾಗಿಯೆ ದಿಲ್ಲಿಯೆ ಸುದ್ದಿಗಾರರ ಮುಂದೆ ಪ್ರಕಟ ಮಾಡಿದರು. ರಾಜ್ಯ 
ಜಲಸಂಪನ್ಮೂಲ ಸಚಿವ ಶ್ರೀ ಬಸವರಾಜ ಬೊಮ್ಮಾಯಿ ಅವರು 5.112009 
ರಂದು ಕೇಂದ್ರದ ಜಲಸಂಪನ್ಮೂಲ ಸಚಿವ ಸೈಪುದ್ದೀನ್‌ ಸೋಜ್‌ ಅವರನ್ನು 
ಭೇಟ ಮಾಡಿ ಕೇಂದ್ರದ ಮಧ್ಯಪ್ರವೇಶಕ್ಕೆ, ತಮಿಳುನಾಡಿನಿಂದ ಯೋಜನೆಯ 
ಕುರಿತ ಅಗತ್ಯ ದಾಖಲೆ ನೀಡಿಸಲು ಒತ್ತಾಯಿಸಿದ್ದರು. ಹಾಗೂ ಭರವಸೆಯನ್ನು 
ಕೇಂದ್ರ ಸಚಿವರಿಂದ ಪಡೆದಿದ್ದರು. ಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪ ನವರೂ 
ಈ ಬಗ್ಗೆ ಪ್ರಧಾನಿಯ ಮಧ್ಯಸ್ಥಿಗೆ ಒತ್ತಾಯಿಸಿದ್ದರು. ಶ್ರೀ ಕರುಣಾನಿಧಿ ಅವರಿಗೂ 
ಪತ್ರ ಬರೆದಿದ್ದರು. ಆದರೆ ಹೊಗೇನಕಲ್‌ ಕುರಿತಂತೆ ಮಾತುಕತೆ ಬಗ್ಗೆ 
ಪ್ರಧಾನಿಯವರಿಂದಾಗಲಿ, ಕೇಂದ್ರದಿಂದಾಗಲಿ ಆಹ್ವಾನ ಬಂದಿಲ್ಲ ಮಾತುಕತೆ 


ಕಾವೇರಿ: ಜಲವಿವಾದ - ಐತೀರ್ಪು - ಚಳುವಳಿಗಳು 1621 


ಅಗತ್ಯವೂ ಇಲ್ಲ ಎಂದರು ಶ್ರೀ ಕರುಣಾನಿಧಿ ಇದರಿಂದ ಕರ್ನಾಟಕದ ತಕರಾರನ್ನು 
ಗಮನಿಸದೆ ಕಾಮಗಾರಿಯನ್ನು 26..2008ರಲ್ಲಿ ಧರ್ಮಪುರಿಯಲ್ಲಿ 1334 ಕೋಟಿ 
ರೂ.ಗಳ ಹೊಗೇನಕಲ್‌ ಕುಡಿಯುವ ನೀರಿನ ಯೋಜನೆಗೆ ಶಿಲಾನ್ಯಾಸ 
ನೆರವೇರಿಸಿರುವಲ್ಲಿ ಅದನ್ನು ಮುಂದುವರಿಸುವ ಬಗ್ಗೆ ಹೇಳಿದಂತಾಗಿತ್ತು. ರಾಜ್ಯ 
ಸರ್ಕಾರದ ಆಹ್ವಾನವನ್ನು ತಿರಸ್ಯರಿಸಿದಂತಾಗಿತ್ತು. ಇದು 4.12.2009ರ 
ಸುದ್ದಿಗೋಷ್ಠಿಯಿಂದ ವ್ಯಕ್ತವಾದ ವಿಷಯವಾಗಿತ್ತು. 


ಆದರೆ 1968ರಲ್ಲಿ ಹೊಗೇವಕಲ್‌, ತಮಿಳುನಾಡಿಗೆ ಸೇರುತ್ತದೆ ಎಂದು 
ಒಪ್ಪಂದವಾಗಿದೆ ಎಂಬುದಕ್ಕೆ ಸಾಕ್ಷ್ಯ ದೊರೆತಿಲ್ಲವೆನ್ನುವುದೂ ಕಾನೂನು ತಜ್ಞರು 
ಹೇಳಿದ ಮಾತಾಗಿದೆ. 1968ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ 
ಶ್ರೀ ವೀರೇಂದ್ರಪಾಟೀಲ್‌, ತಮಿಳುನಾಡು ಮುಖ್ಯಮಂತ್ರಿ ಅಣ್ಣಾ ಅವರು ಕೇಂದ್ರ 
ಜಲಸಂಪನ್ಮೂಲ ಸಚಿವ ಶ್ರೀ ಕೆ.ಎಲ್‌. ರಾವ್‌ ಮಧ್ಯಸ್ಥಿಕೆಯಲ್ಲಿ ಮಾತುಕತೆಗೆ ಸಭ 
ಸೇರಿದ್ದಷ್ಟೆ ಗೊತ್ತು. ತಮಿಳುನಾಡಿನ ಅಂದಿನ ಲೋಕೋಪಯೋಗಿ ಮತ್ತು ನೀರಾವರಿ 
ಸಚಿವ ಶ್ರೀ ಮುತ್ತುವೇಲ್‌ ಕರುಣಾನಿಧಿ ಕೂಡ ಸಭೆಯಲ್ಲಿ ಭಾಗವಹಿಸಿದ್ದರು. 
ಆದರೆ ಕರುಣಾನಿಧಿಯವರ ಈ ಬಗೆಗಿನ ಬಾಯಿಮಾತಿನ ಹೇಳಿಕೆಗಳನ್ನು ಬಿಟ್ಟರೆ 
ಒಪ್ಪಂದದ ಬಗ್ಗೆ ಸ್ಪಷ್ಟ ಸಾಕ್ಷಿ ದೊರಕಿಲ್ಲ. ಹೀಗಾಗಿ ಹೊಗೇನಕಲ್‌ ಗಡಿ ವಿವಾದ 
ಬಗೆ ಹರಿದಿಲ್ಲವೆಂದಾಗುತ್ತದೆ. 


ಮಂಥನ: ಇಲ್ಲಿ ಗಮನಕ್ಕೆ ಬರುವ ವಿಷಯವೆಂದರೆ, ಕಾವೇರಿ ನದಿಯ 
ಮಧ್ಯರೇಖೆಯು ಸಾಮಾನ್ಯಗಡಿಯಾಗಿ ಉಭಯ ರಾಜ್ಯಗಳಿಗಿದೆ. ಬಲದಂಡೆ ಪ್ರದೇಶ 
ಕರ್ನಾಟಕಕ್ಕೆ, ಎಡದಂಡೆ ತಮಿಳುನಾಡಿಗೆ ಸೇರಿದೆ. ಇಲ್ಲಿರುವ ಕೆಲ ದ್ವೀಪಗಳ 
ಒಡೆತನದ ಬಗ್ಗೆ ವಿವಾದವಿದೆ. ಜಂಟಿ ಸಮೂಕ್ಷೆ ನಡೆದಿದ್ದರೂ ಸಮಸ್ಯೆ ಇತ್ಯರ್ಥವಾಗಿಲ್ಲ. 
ಇಂತಿರುವಲ್ಲಿ ಯೋಜನೆಯ ಹೆಡ್‌ವರ್ಕ್‌ ಉಭಯರಾಜ್ಯಗಳ ಯಾವ ಪುದೇಶದಲ್ಲಿಯೆ 
ನಡೆದರೂ ಪರಸ್ತರ ಮಾತುಕತೆ ಒಪ್ಪಂದಗಳ ಮೂಲಕವೆ ನಡೆಯಬೇಕಾಗುತ್ತದೆ. 
ಕುಡಿಯುವ ನೀರಿನ ಆದ್ಯತೆಗೆ ಉಭಯ ರಾಜ್ಯದ ಜನತೆಯ ನಡುವೆ ವ್ಯತ್ಯಾಸ 
ಮಾಡಲಾಗದು. ದಿಟ. ನದಿ ಮಧ್ವರೇಖೆಯು ಸಾಮಾನ್ಯ ಗಡಿಯಾಗಿರುವಾಗ 
ಒಪ್ಪಂದ ಸಮ್ಮತವಿಲ್ಲದೆ ಧಾಷ್ಟ್ಯದಿಂದ ಶಿಲಾನ್ಯಾಸ ನೆರವೇರಿಸಿದರೆ ನ್ಯಾಯದ 
ಮೇಲೆ ದಬ್ಬಾಳಿಕೆ ಮಾಡಿದಂತಾಗುತ್ತದೆ. ತಮ್ಮಲ್ಲಿ ಎಲ್ಲ ಸರಿ ಇದೆ ಎಂದಾದರೆ 
ರೈಪೀರಿಯನ್‌ ಹಕ್ಕನ್ನು ಉಭಯ ಸಮ್ಮತವಾಗಿ ಹೊಂದಿಸಿಕೊಳ್ಳಲು ಹಿಂದೇಟು 
ಯಾಕೆ! ಕರ್ನಾಟಕದ ಬಯಸಿದ ಯೋಜನಾ ವರದಿಯನ್ನು ಕೊಡದಿರುವ 


1622 ಕರ್ನಾಟಕ ಶೈತ ಚಳವಳಿ-ಸತ್ಯಾಗ್ಗಹಗಳು 


ಮೊಂಡಾಟವೇಕೆ! 1968ರಲ್ಲಿ ಒಪ್ಪಂದವಾಗಿದ್ದರೆ ಅದನ್ನೆಲ್ಲ ಲಿಖಿತ ಜಾಹೀರು 
ಮಾಡಬೇಕಲ್ಲವೆ! ಅದು ಬಿಟ್ಟು ಬರಿ ಮಾತಾಡಿದರೆ ಕಾನೂನು ಸಮ್ಮತವೂ ಅಲ್ಪ; 
ಸಮದರ್ಶಿಗಳಿಗೆ ಸಮ್ಮತವೂ ಅಲ್ಲ. ಇದೊಂದು ರೀತಿ ಕಾವೇರಿ ನದಿ ನೀರಿನ 
ಬಳಕೆಗೆ ರಾಜಕೀಯ ಹೋರಾಟ, ಆಡಳಿತಾತ್ಮಕ ಇರಸು-ಮುರುಸುಗಳೂ 
ಕಾಣಬರುತ್ತವೆ. ಜನತೆಯ ಹಿತಕ್ಕೆ ಸಮುಚಿತವಾಗಿ ಉಭಯ ಸಮ್ಮತವಾಗಿ 
ಹೋರಾಡಿದರೆ ಅದು ಪರಿಣಾಮಕಾರಿ. ಉಭಯ ಸಮ್ಮತವಾಗಲು ಮುಂಚಿನ 
ಅವಸ್ಥೆ ಹೋರಾಟದ್ದೇ ಆಗಿರುತ್ತದೆ. ವಿನಿಮಯ ಹೋರಾಟ ಪರಿಹಾರಕ್ಕೆ 
ನೆರವಾದಾಗ, ಹಿತ, ಸಮಾಧಾನ. ಇದು ಸಾಧಿತವಾಗಬೇಕು. 


ಈ ನಡುವೆ ಕರ್ನಾಟಕ ಶಿವನ ಸಮುದದಲ್ಲಿ ಜಲವಿದ್ಯುತ್‌ ಯೋಜನೆ 
ಎತ್ತಿಕೊಂಡು ವಿದ್ಯುತ್‌ ಸ್ಥಾವರ ನಿರ್ಮಿಸಲು ತಮಿಳುನಾಡು ಅಡ್ಡಿ ಬಾರದಿದ್ದರೆ, 
ತಮಿಳುನಾಡು ಕೈಗೆತ್ತಿಕೊಂಡಿರುವ ಜಲಯೋಜನೆಗೆ ಕರ್ನಾಟಕ ಆಕ್ಷೇಪಿಸದಿರುವ 
ಚಿಂತನೆಯನ್ನು ಮಾಡುತ್ತಿದೆ. ಈ ಉಭಯ ಯೋಜನೆ ಆರಂಭ ಕುರಿತಂತೆ 
ನವದೆಹಲಿಯಲ್ಲಿ ಪ್ರಧಾನಿ ಮನಮೋಹನ್‌ಸಿಂಗ್‌ ಅವರನ್ನು ಭೇಟಿ ಮಾಡಿ ಸಂಸದರು 
ಮವವಿ ಸಲ್ಲಸಿ, ಪ್ರಧಾನಿಯವರು ಮಧ್ಯ ಪ್ರವೇಶಿಸಿ ಪರಿಹಾರ ದೊರಕಿಸಲು 
ಆಗಹಿಸುವ ಬಗ್ಗೆಯೂ ಪ್ರಯತ್ನಗಳು ನಡೆಯುತ್ತಿವೆ ಎನ್ನಲಾಗಿದೆ. 


ಒಟ್ಟಿನಲ್ಲಿ ಉಭಯ ಸಹಕಾರ ಸಂಹಿತೆ ನೇರ್ಪುಗೊಳ್ಳಬೇಕ,ಇದೆ. ಕರ್ನಾಟಕ 
ಈ ಹಿಂದಿನಿಂದಲೂ ಹೇಳುತ್ತ ಬಂದಿರುವಂತೆ ಜಂಟಿ ಸರ್ವೆ ನಡೆಸಿ ಹೊಗೇನಕಲ್‌ 
ಗಡಿ ವಿವಾದವೂ ಕೊನೆಗೊಳ್ಳಬೇಕಿದೆ. ಇಂಥ ನಿಶ್ಚಿತವ ಪ್ರಯತ್ನ 
ಫಲಕಾರಿಯಾಗುವಂತೆ ಕೇಂದ್ರ ಹಾಗೂ ರಾಜ್ಯಗಳು ಮುಂದಾಗಬೇಕು. 


a 
ಕರ್ನಾಟಕ ರೈತ ಚಳುವಳಿ-ಸತ್ಯಾಗ್ರಹಗಳು 
ಸರ್ವಸಂಪುಟ ಅಧ್ಯಾಯ ವಿಷಯ ಸೂಚಿ ಮತ್ತು ಚಳುವಳಿ ಸೂಚಿ 
ಸಂಪುಟ ೧ : ಪ್ರಾಚೀನ ಮತ್ತು ಕರ್ನಾಟಕ ಏಕೀಕರಣ ಪೂರ್ವ ರೈತ ಚಳುವಳಿಗಳು 
ಅಧ್ಯಾಯ ೧ : ಚಾರಿತ್ರಿಕ-ಸಾಂಸ್ಕೃತಿಕ ಹಿನ್ನೋಟ 


ಪುಟ 
೧. ಪ್ರಾಚೀನ ಹಿನ್ನೆಲೆ ೧ 
೨. ಚಳುವಳಿ (ಚಳವಳಿ) ಎಂದರೇನು? 
8. ರೈತ ಎಂದರೆ ಯಾರು? Ko] 
೪. ರೈತರ ಕ್ರಾಂತಿ, ಚಳುವಳಿ, ಸತ್ಯಾಗ್ರಹ, ದಂಗೆ ಭೂದಾನ 
ವೈವಿಧ್ಯಗಳು ಮತ್ತು ಪರಿಣಾಮ ೯ 
೫. ಸಾಹಿತ್ಯ ಮತ್ತು ಶಾಸನೋಕ್ತ ರೈತ ಚಳುವಳಿಗಳು. ೧೧ 
೬. ಭಾರತದ ರೈತ ಹೋರಾಟಗಳು ೧೭ 
೭. ಸತ್ನಾಮಿಸ್‌ /] ಸಿಖ್‌ ರೈತ ಬಂಡಾಯ, ಜಾಟ್‌ ಬಂಡಾಯ ೧೮ 
೮. ಆದಿವಾಸಿ ಸಂತಾಲರ ದಂಗೆ (೧೭೬೫) ೧೯ 
೯. ಸನ್ಯಾಸಿ ಪಕೀರರ ದಂಗೆ (೧೭೭೨) ೧೯ 
೧೦. ನೀಲಿ ಬೆಳೆಗಾರರ ಮುಷ್ಠರ (0೮೬೦) ೨೦ 
೧೧. ಕುಣಬಿ ದಂಗೆ (೧೮೩೫) ೨೦ 
೧೨. ಮಾಪಿಳ್ಳ ದಂಗೆಗಳು(೧೮೩೬-೧೯೨೧) ೨೦ 
೧೩. ಬಾದರ್ದೋಲಲಿ ಸತ್ಯಾಗ್ಗಹ (೧೯೨೮) ೨೧ 
೧೪. ವಾರಲಿ ಆದಿವಾಸಿಗಳ ಹೋರಾಟ (೧೯೪೫-೪೬) ೨೨ 


೧೫. ಬಂಗಾಲದ ತೇ ಭಾಗ ಚಳುವಳಿ (೧೯೪೬-೪೭) ೨೪ 


yy 
೧೬. ಟಂಕಾ ಇಳಿಸಬೇಕೆನ್ನುವ ಚಳುವಳಿ (೧೯೪೬) ೨೫ 
al 


೧೭. ತೆಲಂಗಾಣದ ಹೋರಾಟ (೧೯೪೬-೫೧) ೨೬ 
೧೮. ನಕ್ಷಲ್‌ ಬಾರಿ ಚಳುವಳಿ (೧೯೬೭-೧೯೭೦) ೨೮ 
೧೯. ಶ್ರೀ ಕಾಕುಳಂ ನಕ್ಷಲೀಯ ಹೋರಾಟ (೧೯೬೮-೭೦) ೨ 


೨೦. ಧೋಂಡಿಯವಾಘನ ನೇತೃತ್ತದ ಆದಿವಾಸಿ ದಂಗೆ (೧೭೯೯) ೩೦ 
೨೧. ಕಿತ್ತೂರು ದೇಶಗತಿ ರೈತ ಹೋರಾಟ (೧೮೨೪) ೩೧ 
೨೨. ಬಳ್ಳಾರಿ ಪಾಳೇಗಾರ-ರೈತರ ದಂಗೆ (೧೮೦೩-೧೯೦೨) ೩೧ 


೨೩. ಅಲ್ಲಾವುದ್ದೀನ್‌ ಖಲ್ಲಿ (೧೦೯೬-೧೩೧೬) ಕಾಲದ ತೆರಿಗೆ 
ಹೇರಿಕೆ ಮತ್ತು ಮಹಮದ್‌ ಬಿನ್‌ ತೊಗಲಕ್‌ನ 
(೧೩೨೫-೫೧) ಕಾಲದ ರೈತ ಬಂಡಾಯ ೩೧ 


ಅಧ್ಯಾಯ ೨ : ಸ್ವಾತಂತ್ರ್ಯಪೂರ್ವಕಾಲದ ರಾಜ್ಯ ರೈತ ಚಳುವಳಿಗಳು-ಸತ್ಯಾಗ್ರಹಗಳು 


೧. ಚಿಕ್ಕದೇವರಾಜ ಒಡೆಯರ ಕಾಲದ ರೈತರ ಚಳುವಳಿ 
(೧೬೮೩ -ಲ೪) ೩೪ 


೨. ಟಿಪುಕಾಲದ ದಂಡದ ವಿರುದ್ದ ರೈತರ ಫಿರ್ವಾದು ೩೬ 
೩. ಪೂರ್ಣಯ್ಯನವರ ಪ್ರಾತಿನಧಿಕ ಪ್ರಭುತ್ವಕಾಲದಲ್ಲಿ ರೈತರ 


ಸ್ಥಿತಿ, ದೂರು-ದುಮ್ಮಾನಗಳು. ೩೮ 
೪. ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ರೈತ 

ಬಂಡಾಯ (೧೮೩೦) ೩&೯ 
೫. ಸಂಗೊಳ್ಳಿ ರಾಯಣ್ಣನ ಬಂಡಾಯ (೧೮೩೦) ೫೧ 


೬, ಮೈಸೂರು ರಾಜ್ಯದ ಆಂಗ್ಲರ ಕಾಲದ ಟ್ಯಾಂಕ್‌ ಕೋಡ್‌ 
ನಿಯಮಗಳ ವಿಫಲತೆ ೫೨ 


೭. ಕೊಡಗು ಮತ್ತು ಅಮರಸೂಳ್ಯದ (ಕೆನರಾ) ಬಂಡಾಯ 
(೧೮೩೬- ೩೭) (ಅಪರಂಪರ ಕಲ್ಮಾಣಸ್ವಾಮಿ- 
ಪುಟ್ಟಬಸಪುನ ನೇತೃತ್ವದ ಬಂಡಾಯ) ೫೩ 


೮. 


೧೦. 


೧೧. 


೧೨. 


೧೪, 


೧೫. 


೧೬. 


೧೭. 


೧೮. 


[6 
ಕನ್ನಡ ಜಿಲ್ಲೆಯ ಜಂಗಲ್‌ ಸವಲತ್ತು ಹೋರಾಟ (೧೮೯೦) 
ಉತ್ತರಕನ್ನಡ ಜಿಲ್ಲೆಯ ವನದುಃಖ ವಿರೋಧಿ ಚಳುವಳಿ 
ಪರಂಪರೆ (೧೯೨೦) 
ಉತ್ತರಕನ್ನಡ ಜಿಲ್ಲೆಯ ಹುಲಬನ್ನ ಕರನಿರಾಕರಣ ಚಳುವಳಿ 
(೧೯೩೦) 
ಶಿರಸಿ, ಸಿದ್ದಾಪುರ ತಾಲೂಕು ರೈತರ (ಆರ್ಥಿಕಕಾರಣ) ಕರ 
ನರಾಕರಣೆ (೧೯೩೧) 
ಹಿರೇಕೆರೂರಿನ (ಆರ್ಥಿಕ! ಕಾರಣ) ಕರನಿರಾಕರಣೆ ಚಳುವಳಿ 
(0೯೩೧) 
ಮೈಸೂರು ಪ್ರಜಾಪ್ರತಿನಿಧಿ ಸಭಾದಿವೇಶನದಲ್ಲಿ 
(ಎಂ.ಆರ್‌.ಎ) ರೈತ ಸಮಸ್ಯೆಗಳ ಚರ್ಚೆ (೧೯೩೧) 
ಇರ್ವಿನ್‌ ನಾಲಾ ರೈತ ಚಳುವಳಿ (ಈಗಿನ ವಿಶ್ವೇಶ್ವರಯ್ಯ 
ನಾಲಾ) (೧೯೩೧-೩೨) 


ಮೈಸೂರು ಪ್ರಜಾಪ್ರತಿನಧಿ ಸಭಾ ಅಧಿವೇಶನಗಳಲ್ಲಿ 
ಇರ್ವಿನ್‌ ನಾಲಾ ಚಳುವಳಿಗಳ ಪ್ರಸ್ತಾಪ, ಚರ್ಚೆ, 
ಪರಿಹಾರಗಳು (ಜೂನ್‌ ೧೯೩೧ ಅಕ್ಟೋಬರ್‌ 
೧೯೩೧ ದಸರಾ ಅಧಿವೇಶವ) 


ಜೂನ್‌ ೭, ೧೯೩೨ರ ಎ ೦.೮ರ್‌.ಎ. ಅಧಿವೇಶನ-ದಲಿತ 
ರೈತರ ಬೇಡಿಕೆಗಳ ಪ್ರಸ್ತಾಪ 

ಜೂನ್‌ ೮, ೧೯೩೨ರ ಎಂ.ಆರ್‌.ಎ. ಕಲಾಪಗಳು 
೧೯೩೪ರ ಜೂನ್‌ ಜುಲೈ ತಿಂಗಳ ಲೆಜಿಸ್ಟೇಟಿವ್‌ ಕೌನ್ಸಿಲ್‌ನ 
ಅಧಿವೇಶನ . 


೫ಔ 


೫೬ 


೫೮ 


೬೦ 


೬೪ 


೭೧ 


೭೯ 


೮೭ 
೮೭ 


೨೮. 


೩೨. 


ii 


d 
ರಾಜ್ಯದಲ್ಲಿ ರೈತ ಸಮ್ಮೇಳನಗಳ ನಿಷೇಧ, (೧೯೩೪-೩೫) ೯೦ 
ಕಿಸಾನ್‌ ಸಭಾ ಜನನ (೧೯೩೬) ೯೪ 
ಚಿತ್ರದುರ್ಗ ಜಿಲ್ಲೆಯ ರೈತ ಸಮ್ಮೇಳನಗಳು (0೯೩೯-೧೯) 


. ಈಸೂರು ಗ್ರಾಮದ ರೈತ ಚಳುವಳಿ (೧೯೩೯-೧೯೪೨) ೯೫ 
. ರಾಮದುರ್ಗದ ಕರನಿರಾಕರಣ ಚಳುವಳಿ (೧೯೩೯) ೯೬ 


ಅಧ್ಯಾಯ ೨ : ಅನುಬಂಧ ೧ 


. ಮಲೆನಾಡು ರೈತರ ಅಹವಾಲು ಬಡರೈತರ ದುರವಸ್ಥೆ 


(೧೯೩೧) ೧೦೨ 


. ಮೈಸೂರು ಡಿಸ್ಪಿಕ್ಸ್‌ ರೈತರ ಸಮ್ಮೇಳನ (೧೯೩೧) ೧೦೨ 
. ಅಂಕೋಲೆ ರೈತರ ಕರನರಾಕರಣೆ ಮತ್ತು ವೀರಪ್ರಶಿಜ್ಞೆ 


(೧೯೩೧) ೧೦೩ 


. ದೊಡ್ಡ ಬಳ್ಳಾಪುರದ ತಾಲೂಕು ರೈತರ ಜಾಗೃತಿ (೧೯೩೧) ೧೦೩ 


ಬೆಳಗಲಿ ರೈತರ ಸಭೆ (೧೯೩೧) ೧೦೪ 
. ಷಿಕಾರಿಪುರದ ರೈತರಗೋಳು, ಕಂದಾಯ ನಿರಾಕರಣೆ, ಜಪ್ತಿ 
ಶಿರಾಳ ಕೊಪ್ಪದ ರೈತರ ಸಬೆ, ಹರತಾಳ (೧೯೩೧) ೧೦೭ 
ಕಾನಕಾನಹಳ್ಳಿ ರೈತರ ಮಹಾಸಭೆ (೧೯೩೧) ೧೦೭ 
ಶಿವಮೊಗ್ಗಾ ಜಿಲ್ಲೆಯ ರೈತ ಹೋರಾಟ (೧೯೩೧) ೧೦೭ 


ಅಧ್ಯಾಯ ವಿ: ಅನುಬಂಧ ೨ 


ಇರ್ವಿನ್‌ ನಾಲಾ ರೈತರ ಚಳುವಳಿ: ಮತ್ತಷ್ಟು ವಿಷಯಗಳು 
(೧೯೩೨) ೧೧೧ 


ವಿಶ್ಷಕರ್ನಾಟಕದ ಸಂಪಾದಕೀಯ ಶೀರ್ಷಿಕೆ; "ಬೋರೇಗೌಡನು 
ತುಂಟನಲ್ಲ' ೧೧೩ 


ಅರ್ವಿನ್‌ ನಾಲಾ ರೈತರ ಮಂಡ್ಯದ ಮಹಾಸಭೆ (೧೯೩೨) ೧೧೪ 


೩೩. 
೩೪. 


€ 
ಬೌರಿಂಗ್‌ಪೇಟಿಯ ರೈತರ ಮಹಾಸಭೆ (೧೯೩೩) 
ಕಾರವಾರ ರೈತರ ಕರನರಾಕರಣೆ-ಸತ್ಕಾಗ್ಲಹದ ಕಷ್ಟ ನಿಷ್ಣುರಗಳು 
(೧೯೩೪) 


ಅಧ್ಯಾಯ ೩: ಸ್ವಾತಂತ್ರೊ ಕತರ ಕಾಲದ ರಾಜ್ಯ ರೈತ ಚಳುವಳಿಗಳು 


೧. 


$49 


ಶಿವಮೊಗ್ಗ ಜಿಲ್ಲೆಯ ಕಾಗೋಡು ರೈತ ಸತ್ಯಾಗಹ 
(೧೯೫೦- ೫೧) ೧೨೦ 


ಕಾಗೋಡು ಸತ್ಯಾಗ್ರಹ ಸಂಬಂಧದ ವಿಧಾನಸಭಾ 

ನಡವಳಿಕೆಗಳು (೧೯೫೧-೫೨) ೧೩೨ 
ಕಾಗೋಡು ಸತ್ಯಾಗಹ; ೨೫ ಜಾನ್‌ ೧೯೫೨ರ 

ವಿಧಾನಸಭಾ ನಡವಳಿಕೆಗಳು ೧೩೪ 
೧೯೫೩ರ ಮಾರ್ಚ್‌ ೨೬ ರ ವಿಧಾನಸಭಾ ನಡವಳಿಕೆಗಳು: 
ಕಾಗೋಡು ಘಟನೆಗಳ ಪ್ರಸ್ತಾಪ ೧೩೬ 
ಇನಾಂ ರದ್ದತಿ, ಭೂ ಸುಧಾರಣೆ, ಲೆವಿಕುರಿತು ರೈತರಿಗಾಗುವ 
ತೊಂದರೆ ಬಗೆ ಚರ್ಚೆ (೧೯೫೧-೫೨) (ವಿಧಾನ ಸಭಾ 


ನಡವಳಿಕೆಗಳು ೧೬೩೧೯೫೧ ರಲ್ಲಿ ಪ್ರಸಾಪ) ೧೩೭ 
ವವಿಧ ಕಡೆಯ ರೈತ ಚಳುವಳಿ, ರೈತ ನಿಯೋಗ ಮತ್ತು 
ವಿಧಾನಸಭಾ ಚರ್ಚೆಗಳು (೧೯೫೨-೫೩) ೧೪೭ 


ಭೂ ಸುಧಾರಣೆ ಜಾರಿ, ಗೇಣಿಶಾಸನ ತಿದ್ದುಪಡಿ 

ಮಸೂದೆ, ಇನಾಂ ರದ್ದಿಯಾತಿ ಟೆನೆನ್ಸಿ ಕಾನೂನು 

ತಿದ್ದುಪಡಿ ಕುರಿತ ಚರ್ಚೆಗಳು ಪಕ್ಷಿನೋಟ, ಚಳುವಳಿಯ 
ಪ್ರಭಾವ-ಪ್ರೇರಣೆ (೧೯೫೩-೫೫) ೧೫೧ 
೨೬-೨-೧೯೬೫೮ ವಿಧಾನ ಸಭಾಧಿವೇಶನ; ಭೂಸುಧಾರಣಾ 
ಮಸೂದೆಗೆ ತಿದ್ದುಪಡಿಗಳು. 


ಸಂಪುಟ: ೨ 


ಏಕೀಕರಣೋತ್ತರ-ಸಹಸ್ತಮಾನಪೂರ್ವ ರೈತ ಚಳುವಳಿಗಳು 


ಅಧ್ಯಾಯ ೪ : ಕರ್ನಾಟಕ ಏಕೀಕರಣೋತ್ತರ ರೈತ ಚಳುವಳಿಗಳು 


೧. ಕರ್ನಾಟಕ ಪ್ರಾಂತ ರೈತಸಂಘದ ಹೋರಾಟಗಳು 


ಭೂ ಸುಧಾರಣಾ ವಿಧೇಯಕ ಪರಿಶೀಲನಾ ಸಮಿತಿ ವರದಿ 


ಸರ್ವೆ ಮತ್ತು ಸೆಟಲ್‌ ಮೆಂಟ್‌ ವರದಿ ಕುರಿತ ಚರ್ಚೆಯಲ್ಲಿ 
ರೈತರ ಸಮಸ್ಯೆಗಳು, ಸದನ ಸದಸ್ಯರ ಮಂಡನೆಗಳು ಮತ್ತು 
ಧರಣಿಗಳು (೧೯೬೫) 


೧೬೧ 
೧೬೩ 


೧೬೬ 


ಮಧುಗಿರಿ ತಾ. ಗ್ರಾಮೀಣ ಕಬ್ಬು ಬೆಳೆಗಾರರ ಪ್ರತಿಭಟನೆ ಮತ್ತು 


ಪೊಲೀಸ್‌ ದೌರ್ಜನ್ಯಗಳು. (೧೯೬೭) 


ಕಬ್ಬು ಬೆಳೆಗಾರರ ಸಂಘಟನೆ 


೬. ಕೋಲಾರ ಜಿಲ್ಲೆಯ ಭೂ ಆಕ್ರಮಣ ಚಳುವಳಿ 


೧೦. 


೧೧. 


೧೨, 


(೧೯೭೦-೭೩) 
೧೯೭೦ರ ದಶಕದ ಕೆಲವು ರೈತ ಹೋರಾಟಗಳು 


ಬಳ್ಳಾರಿ ಜಿಲ್ಲೆ ಸೊಂಡೂರು ೧೯೭೩ರ ಇನಾಂ ರದ್ದಿಯಾತಿ 
ಮಸೂದೆ ಮತ್ತು ಆನ್ಹಯಿಕ ಪರಿಣಾಮಗಳು 


ಬಳ್ಳಾರಿ ಜಿಲ್ಲೆ ಸೊಂಡೂರಿನಲ್ಲಿ ರೈತಪರ ಹೋರಾಟಗಳು 
(೧೯೭೨ -೭೩) 


ವರುಣಾ ನಾಲಾ ಚಳುವಳಿಯ ಹಿನ್ನೆಲೆ-ಮುನ್ನೆಲೆ 
(೧೯೭೭) ಮತ್ತು ಸದನದ ನಡವಳಿಕೆಗಳು 


ವರುಣಾ ನಾಲಾ ಯೋಜನೆಯ ಪರ ಮತ್ತು ವಿರೋಧ 
ಅಹವಾಲುಗಳು, ನಿಯೋಗಗಳು (೧೯೭೭) 


ವರುಣಾ ನಾಲಾ ವಿರೋಧ ಚಳುವಳಿಯ ಬಿರುಸು 


೧೭೯ 


೨೦೨ 


೨೦೨ 
೨೦೩ 


೨೦೪ 


೨೧೦ 


೨೧೪ 


೨೨೧ 
೨೨೫ 


೧೭. 


೧೮. 


೧೯ 


೨೦. 


೨೨. 


೨೩. 


೨೩.ಅ. 


ವಿನ 
೨೫%, 


[3 
ವರುಣಾ ನಾಲಾ ಸಂಬಂಧದ ವಿಧಾನಸಭಾ ಚರ್ಚೆಗಳು 


ವಿಧಾನಪರಿಷತಿನಲ್ಲಿ ವರುಣಾನಾಲಾ ಸಂಬಂಧದ 
ಚರ್ಚೆಗಳು 


ವರುಣಾನಾಲಾ ಕುರಿತ ಪಶ್ತಿಕಾವಾರ್ತೆಗಳು 


೧೯೭೬-೧೯೮೦ರ ಮಲಪ್ರಭಾ ಹೋರಾಟದ ಮುನ್ನನ 
ರೈತ ಸಂಬಂಧೀ ವಿಧಾನಸಭಾ ನಡವಳಿಕೆಗಳು, ರೈತ 
ಚಳುವಳಿಗಳು, ರೈತ ನಿಯೋಗಗಳು, ರೈತರ ಮೇಲಿನ 
ಹಲ್ಲೆಗಳು, ಶೋಷಣೆಗಳು ಇತ್ಯಾದಿ. 


ಘಟಪ್ರಭಾ ಎಡದಂಡೆ ನಾಲಾ ಅಚ್ಚುಕಟ್ಟು ರೈತರ ಸತ್ಕಾಗಹ 
(೧೯೭೭) 


ಹುಕ್ಕೇರಿ ತಾಲ್ಲೂಕು, ನಾಗನೂರು ಗ್ರಾಮದ ರೈತರ 
ಷೃರ (೧೯೭೭) ವಿಧಾನ ಪರಿಷತ್ತಿನ ನಡವಳಿಕೆಗಳು 


ವರಲಕ್ಷ್ಮಿ, ಹತ್ತಿಬೀಜದ ಬೆಲೆ ತಾರತಮ್ಯದ ವಿರುದ್ಧ 
ರೈತ ಸತ್ಯಾಗಹ (೧೯೭೭) 


ರೋಣ ತಾಲ್ಲೂಕಿನ ರೈತರ ಉಪವಾಸ ಸತ್ಯಾಗಹ 


ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಮುಚಕಂಡಿಕೆರೆ 
ಜಮೀನು ಸಾಗುವಳಿದಾರ ಹರಿಜನ ರೈತರ ಉಪವಾಸ 
ಸತ್ಕಾಗಹ (೧೯೭೯) 


ಕೊಡಗು ಜಿಲ್ಲೆಯ ಶಿತಿಮತಿಯ ರೈತ ಚಳುವಳಿ 
(೧೯೭೮ -೭೯) 


ಹಳಿಯಾಳ ತಾಲೂಕು ರೈತ ಚಳುವಳಿ ೧೯೭೯) 
ತಾತಗುಣಿ ಎಸ್ಟೇಟ್‌ ಹರಿಜನ ಕ ಹಿ ಕಾರ್ಮಿಕರ ಹೋರಾಟ 
ಬೀದರ್‌ ಜಿಲ್ಲೆ ಭಾಲ್ಕಿಯ ಕಿಸಾನ್‌ ರ್ಯಾಲಿ (೧೯೭೯) 
ಬಳ್ಳೊಳ್ಳಿ ರೈತ ಸತ್ಯಾಗ್ರಹ (೧೯೮೦) 


೨೨೮ 


೨೫೨ 


೨೬೦ 


೨೭೩ 


೨೭೫ 
೨೭೫ 
೨೭೬ 
೨೭೮ 
೨೭೯ 


h 
ನರಗುಂದ, ನವಲುಗುಂದ ಸವದತ್ತಿ ರೈತ ಚಳುವಳಿ 
(ಮಲಪ್ರಭಾ ರೈತ ಹೋರಾಟ) ೧೬೮೦ ೨೮೧ 


. ನರಗುಂದ, ನವಲುಗುಂದ ಮಲಪ್ರಭಾ ರೈತ ಚಳುವಳಿ 
ಮತ್ತು ಗೋಲೀಬಾರ್‌ ಕುರಿತು ೨೨.೭೬.೧೯೮೦ ರಿಂದ 
೩೧.೭.೧೯೮೦ರ ವಿಧಾನಸಭಾಧಿವೇಶನ ಚರ್ಚೆಗಳು ೨೮೭ 


. ಗಂಗಾವತಿ ಮತ್ತು ಮುದ್ದೆಬಿಹಾಳ್‌ ರೈತ ಚಳುವಳಿ ಮತ್ತು 
ಗೋಲಿಬಾರ್‌ (೧೯೮೧) ೩೦೭ 


. ಮಲಪ್ರಭಾ ಹೋರಾಟ ನಂತರದ ರೈತ ಚಳುವಳಿಗಳು ೩೧೭ 
. ರಾಯಜೂರು ರೈತರ ಹೋರಾಟ (೧೯೮೦) 

ಮತ್ತು ಸಂಘಟನೆ ೩೨೧ 
. ಗಂಗಾವತಿ, ಬಳ್ಳಾರಿ, ನಾಗನಾಯಕನಕೋಟೆ ದಲಿತರ 


ಹೋರಾಟಗಳು (೧೯೮೧-೮೨) ೩೨೨ 


ರಾಜ್ಯ ರೈತ ಚಳುವಳಿ ಮತ್ತು ರೈತರ ಬೆಂಗಳೂರು ಜಾಥಾ 
(೧೯೮೧), ಉಭಯ ಸದನದಲ್ಲಿನ ನಡವಳಿಕೆಗಳು ೩೨೨ 


ನಿಪ್ಪಾಣಿ ಹೊಗೆಸೊಪ್ಪು ಬೆಳೆಗಾರರ ಹೆದ್ದಾರಿ ಚಳುವಳಿ 
(೧೯೮೧) ೩೨೯ 


. ನಿಪ್ಪಾಣಿ, ಹುಣಸೂರು, ಹಾಗೂ ಪಿರಿಯಾಪಟ್ಟಣ 
ತಾಲೂಕಿನ ತಂಬಾಕು ಬೆಳೆಗಾರರ ಚಳುವಳಿ (೧೯೮೧) ೩೩೦ 
. ಮಂಡ್ಯದ ಆಧುನಿಕ ರೈತ ಚಳುವಳಿಗಳು (೧೯೮೨-೮೯) ೩೩೫ 


. ವಾಗಸಮುದ್ರ ಮುಂಗೋಟಿಯ ರೈತ ಚಳುವಳಿ ಮತ್ತು 
ಗೋಲಿಬಾರ್‌ (೧೯೮೨) ೩೪೧ 


ವಿಧಾನ ಸಭೆಯಲ್ಲಿ ನಾಗಸಮುದ್ರದ ಗೋಲಿಬಾರ್‌ ಪ್ರಸಾಪ ೩೪೪ 


. ಮಂಡ್ಯ ಜಿಲ್ಲೆ ಗೆಜ್ಜಲಗೆರೆ ರೈತರ ಸತ್ಯಾಗ್ಗಹ ಮತ್ತು 
ಗೋಲಿಬಾರ್‌ (೧೯೮೨) ೩೫೩ 


೩೯ 


೪೦. 
೪೧. 
೪. 


೪ಡಿ. 


ಛಲ, 


೪೫, 


೪೭, 


ಛಿ 


೪6, 


ಅಲ ಅ. 


೪ಲಆ. 
೪. 


i 
ಕಾಳಮುದ್ದನದೊಡ್ಡಿ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಲಾನೆ ಬಳಿ 
ರೈತರ ಉಪವಾಸ ಸತ್ಯಾಗ್ರಹ (೧೯೮೨) ೩೫೭ 
ಜೇವರ್ಗಿ ತಾಲೂಕಿನ ರೈತರ ಸರದಿ ಮುಷ್ಟರ (೧೯೮೩) ೩೬೨ 
ವಿಧಾನಸೌಧದಲ್ಲಿ ಕಬ್ಬು ಬೆಳೆ ರೈತರ ಮುಷ್ಕರ (೧೯೮೩) ೩೬೩ 
ವಿಧಾನಸೌಧದ ಮುಂದೆ ರೈತಸಂಘದ ಮುಖಂಡರ ಧರಣಿ 
(೧೯೮೩) (ಮುಂದುವರಿದುದು) ೩೬೪ 
ತುಮಕೂರು ತಿಪಟೂರು ತಾಲೂಕು ದರಖಾಸ್ತು ಜಮೀನು 
ರೈತರ ಜಾಥಾ (೧೯೮೩) ಡ&ಿ೬೭ 
ನಂಜನಗೂಡು ತಾಲೂಕು ನುಗುಜಲಾಶಯ ರೈತರ 
ಧರಣಿ (೧೯೮೩) ೩೬೯ 
ಹತ್ತಿಯ ಬೆಲೆ ಕುಸಿತ, ರೈತರಿಗೆ ತೊಂದರೆ, ಧಾರವಾಡ 
ರೈತರ ಪ್ರತಿಭಟನೆ (೧೯೮೪) ೩೭೧ 
ರಾಜ್ಯ ರೈತಸಂಘದ ರೈಲು ಮತ್ತು ರಸ್ತೆ ರೋಕೋ 
ಚಳುವಳಿ ೩೭೨ 
ರೈತರ ಕಾಲ್ನಡಿಗೆ ರ್ಯಾಲಿ (೧೯೮೪); ಜೈಲ್‌ ಭರೋ ಚಳುವಳಿ 
(೧೯೮೭) ರಸ್ತೆ ರೋಕೋ ಚಳುವಳಿ (೧೯೮೯) ೩೭೮ 


ರೈತ ಚಳುವಳಿ ಪ್ರೇರಕ ರೈತರ ಸಾಲಗಳು ಹಾಗೂ ಸಾಲ 
ಮನ್ನಾದ ಬಗ್ಗೆ ವಿಧಾನ ಸಭಾ ಕಲಾಪಗಳು 


(೧೯೮೯, ೧೯೯೦) ೩೮೦ 
ರೈತರ ಜಾಥಾ ಕುರಿತ ವಿಭಾನಸಭಾ ಚರ್ಜೆಗಳು-ಪ್ರತಿಭಟನೆ 

-ಧರಣಿ-ಸಭಾತ್ಯಾಗ ೩೮೬ 
೧೯೯೪ರ ರೈತರ ಜಾಥಾಗಳು ೩೯೦ 
ಕರ್ನಾಟಕ ರಾಜ್ಯ ರೈತ ಸಂಘದ ರಸ್ತೆ ಚಳುವಳಿ . ೩೯೧ 


ಮಾಡುವ ಬಗ್ಗೆ ಚರ್ಚೆ. (೧೧.೩.೧೯೯೧) 


೫೦. 


೫೧. 


೫೨. 


ಭಿ. 


೫೪. 


೫೫. 


೫೭. 


೫೭. 


೫೮. 


ಹಲಲ. 


ರೀ. 


೬೦ 
ಬಿ 
೬೦. 


J 
ಕೋಲಾರ ಜಿಲ್ಲೆಯಲ್ಲಿ ವಿದ್ಯುತ್‌ ಸಮಸ್ಯ ರೈತರ ಉಪವಾಸ 
ಸತ್ಕಾಗಹ (೧೯೯೧); ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ 
ರೈತರ ಮೇಲೆ ಹಲ್ಲೆ ಮತ್ತು ಪ್ರತಿಭಟನೆ (೧೯೯೧) ೩೯೩ 


ಗ್ಯಾಟ್‌ ಒಪ್ಪಂದ-ಡಂಕೆಲ್‌ ಪ್ರಸ್ತಾವನೆ ವಿರೋಧ ಚಳುವಳಿ 
(೧೯೯೩-೧೯೯೪) ೩೯೫ 


ಡಂಕೆಲ್‌ ಪ್ರಸ್ತಾವನೆ ವಿರುದ್ಧ ರೈತರ ಹೋರಾಟ ಕುರಿತು 
ವಿಧಾನಸಭಾ ಚರ್ಚೆಗಳು ೪೦೨ 


ಹೊರರಾಜ್ಯ ಕಬ್ಬು ಸಾಗಾಣಿಕೆ ನಿಷೇಧ ರೈತರ ತೊಂದರೆಗಳು 
ಮತ್ತು ಹೋರಾಟ (೧೯೯೬) ೪೦೮ 


ಕಳ್ಳಂಬೆಳ್ಳ ಅಚುಕಟುದಾರರ ಮೇಲೆ ಪೊಲೀಸ್‌ ದೌರ್ಜನ್ಯ 


ಚ [0 
(೧೯೯೭) ೪೧೨ 
ಅಭಯಾರಣ್ಯದ (ಪರಿಶಿಷ್ಟ ಜಾತಿ-ವರ್ಗ) ಹಿಂದುಳಿದ 
ರೈತರ ಹೋರಾಟ ಮತ್ತು ರೈತರ ಪರ ಶಾಸಕರ 
ಹೋರಾಟದ ದನಿಗಳು. ೪೧೪ 
ದಲಿತ ರೈತರ ಭೂ-ಹೋರಾಟಚಗಳು ಹಾಗೂ ದಲಿತ 
ಸಂಘಟನೆಗಳ ಬೆಂಬಲ ೪೧೭ 
ಚನ್ನಪಟ್ಟಣ ಹಾಗೂ ರಾಮನಗರ ತಾಲೂಕಿನ ರೈತ 
ಚಳುವಳಿಗಳು (೧೯೮೪-೯೮) OE 
ಶಿರಾದ ರೈತ ಪ್ರತಿಭಟನೆ (೧೯೯೮) ಮತ್ತು ರಾಯಚೂರು 
ದಲಿತ ಕೃಷಿ ಕಾರ್ಮಿಕರ ಹೋರಾಟ (೧೯೯೦) ೪೨೫ 


ರಾಯಚೂರು ರೈತ ಕೂಲಿಕಾರ್ಮಿಕ ಸಂಘದ ಹೋರಾಟ ೪೨೬ 


ಬಾಗೂರು, ನವಿಲೆ, ಹೇಮಾವತಿ ಪ್ರದೇಶದ ರೈತ 

ಸತ್ಯಾಗ್ರಹಗಳು ಮತ್ತು ಅನ್ವಯಿಕ ವಿಷಯಗಳು 

(೧೯೮೦-೨೦೦೦) ೪೨೭ 
ದಕ್ಷಿಣ ಕನ್ನಡ ಜಿಲ್ಲೆಯ ರೈತ ಚಳುವಳಿಗಳು 

(೧೯೭೦-೨೦೦೦) ೪ದಿ೭ 


k 
ಅಧ್ಯಾಯ ೫ : ಸಹಸ್ತಮಾನ ಸಂದರ್ಭದ ರೈತ 
ಚಳುವಳಿಗಳು ಮತ್ತು ಅನ್ವಯಿಕ ವಿಷಯಗಳು 
ಹನಿ ಹನಿ ಚಳುವಳಿಗಳು: 


ಬಡಬನಹಳ್ಳಿ ಉತ್ತರಕೊಚಡಗು, ಕುಷ್ಟಗಿ, ಧಾರವಾಡ, 
ದಾವಣಗೆರೆ, ಕಾಂಪ್ಯೊ, ಹಾಸನದ ರೈತ ಚಳುವಳಿಗಳು 
ಕೊಪ್ಪಳದಲ್ಲಿ ರೈತ ಪ್ರತಿಭಟನೆ, ಗಾಳಿಯಲ್ಲಿ ಗುಂಡು, 

ನಿಷೇಧಾಜ್ಞೆ (೨೦೦೦) 


೩. ಗಂಗಾವತಿ ಬಂದ್‌, ಲಾಠಿ ಪ್ರಹಾರ (೨೦೦೦) 


೩. ೭೧೧.೨೦೦೦ರ ವಿಧಾನಸಭಾ ಕಲಾಪಗಳು 


೪, ೯.೧೧.೨೦೧೦ರ ವಿಧಾನಸಭಾ ಕಲಾಪಗಳು 


. ೧೧.೧೧.೨೦೦೦ರ ಡಬ್ಬು ಟಿ ಓ ಸೆಲ್‌ ಸಭೆ 


೬. ಮಾಜಿ ಪ್ರಧಾನಿ ಶ್ರೀ ದೇವೇಗೌಡರ ಪ್ರತಿಭಟನೆ 


೧೧. 


೧೨. 


ಹೊಸದುರ್ಗದ ತೆಂಗು ಬೆಳೆಗಾರರ ಪ್ರತಿಭಟನೆ (೨೦೦೦) 


. ರಾಜ್ಯ ರೈತ ಸಂಘದ ಚಳುವಳಿ (೨೦೦೦) 


ವಿಧಾನ ಪರಿಷತ್ತು-ವಿಧಾನಸಭಾ ನಡವಳಿಕೆಗಳು (೨೦೦೦) 


. ಜಾಗತೀಕರಣದ ಸಂಚು--ವಿಚಾರ ಸಂಕಿರಣ 


. ಸೂಳ್ಳದಲ್ಲಿ ಕೃಷಿ ಉತ್ಪನ್ನಗಳ ಬೆಲೆ ಇಳಿಕೆ ವಿರುದ್ಧ ರ್ಯಾಲಿ 


(೨೦೦೦) 


ರೈತ ಸಂಬಂಧೀ ದೂರುಗಳು: ಬಳ್ಳಾರಿ ಜಿಲ್ಲೆ ಮೆಕ್ಕೆಜೋಳ 
ಬೆಲೆ ಕುಸಿತ, ಈರುಳ್ಳಿ ರಫ್ತು ಎಳನೀರು ಮಾರಾಟ 
ಸಮಸ್ಯೆಗಳು ಇತ್ಯಾದಿ (೨೦೦೦) 


ಗೋಡೌನ್‌ ಕೊರತೆ, ಉದ್ರಿಕ್ತ ಬಳ್ಳಾರಿ ರೈತರ ಪ್ರತಿಭಟನೆ 
(೨೦೦೦) 


೪ಜ೫ಲ 


೪೬೧ 


೧೩. 


೧೪. 
೧೫. 
೧೬. 
೧೭. 
೧೮. 


೧೯. 
೨೦. 


೨೧. 
೨೨. 


೨೩. 


೨೪. 
೨೫. 
೨೬. 
೨೭೬. 
೨೮. 


I 


ಕೊಡಗು, ಹಾಸನ ಜಿಲ್ಲಾ ಕಾಫಿ ಬೆಳೆಗಾರರ ಪ್ರತಿಭಟನಾ ಸಭೆ 
(೨೦೦೦) ೪೬೨ 
ಉತ್ತರ ಕರ್ನಾಟಕದ ಭತ್ತದ ವಹಿವಾಟು (೨೦೦೦) ೪೬೨ 
ವಿದುತ್‌ ದರ ಏರಿಕೆ ಪ್ರಸ್ತಾಪ ವಿರುದ್ಧ ಪ್ರತಿಭಟನೆ (೨೦೦೦)೪೬೩ 
ತಂಬಾಕು ಬೆಳೆ ರೈತರ ಸಮಸ್ಯೆ ೪೬೪ 
ವಿಶ್ವರೈತರ ದಿನ; ರೈತರ ವಿವಿಧ ಸಮಸ್ಯೆಗಳು ೪೬೫ 
ಧಾರವಾಡ ಜಿಲ್ಲಾಧಿಕಾರಿಗಳ ಕಛೇರಿಗೆ ಆಲೂಗಡ್ಡೆ 
ರೈತರ ಮುತ್ತಿಗೆ ೪೬೭ 
ರೈತ ನಾಯಕರ ನುಡಿ ನಡೆಗಳು ೪೬೮ 
ಹೊನ್ನಾವರ ತಾ. ಬಡರೈತರ ಮೇಲಿನ ಹಲ್ಲೆಗೆ 
ವಿಧಾನಸಭಾ ಸದಸ್ಕರ ಪ್ರತಿಭಟನೆ ೪೭೦ 
ಮಂಡ್ಯದಲ್ಲಿ ೧೮.೩.೧೯೯೯ ರಂದು ರಾಜ್ಯ ರೈತರ ಸಭೆ ೪೭೧ 
ಬೆಳೆ (ಮೆಣಸಿನಕಾಯಿ, ಕಬ್ಬು) ಸಂಬಂಧದ ೧೯೯೯ರ 
ಚಳುವಳಿಗಳು ೪೭೧ 
ಈರುಳ್ಳಿ ಬೆಳೆ ಕುಸಿತದ ವಿರುದ್ಧ ನವಿಲುಗುಂದ ಬಂದ್‌ 
ಹಾಗೂ ಹುಬ್ಬಳ್ಳಿಯ ರಸ್ತೆ ತಡೆ ಚಳುವಳಿ. ೪೭೨ 
ರೇಷೆಬೆಳೆ ರೈತರ ಶೋಷಣೆ (೧೯೯೯) ೪೭೩ 
ಕಬ್ಬಿನ ಬೆಲೆ ನಿಗದಿ ಮತ್ತು ರೈತರ ಪ್ರತಿಭಟನೆ (೨೦೦೦) ೪೭೩ 
ಬಾಳೆ ಬೆಳೆದ ಕೋಲಾರ ರೈತರ ಸಂಕಷ್ಟಗಳು (20೦೦) ೪೭೪ 
ಕರಿಮೆಣಸು, ಕಾಫಿ ಬೆಲೆಗಳಲ್ಲಿ ಕುಸಿತ (೨೦೦೦) ೪೭೫ 
ಈರುಳ್ಳಿ, ಆಲೂಗಡ್ಡೆ, ಭತ್ತ, ಜೋಳದ ಬೆಳೆಗಳ ಬೆಂಬಲ 

೪೭೬ 


ಬೆಲೆಗೆ ಧಾರವಾಡ ಜಿಲ್ಲಾ ರೈತರ ಪ್ರತಿಭಟನೆ (೧೯೯೯) 


m 


ರಿ. ಬಳ್ಳಾರಿ ಮೆಣಸಿನಕಾಯಿ ಬೆಳೆ ನಷ್ಟ ನೆರವಿಗೆ ರೈತರ 
ಹೋರಾಟ ೪೭೮ 
೩೦. ಮಾನ್ನೆಂಟೋ ತಳಿ-ಆಲಮಟ್ಟಿ ಅಣೆಕಟ್ಟು ಕರಸೇವೆ ೪೮೦ 
೩೧. ಪಿರಿಯಾಪಟ್ಟಣ ಬ್ಯಾಂಕ್‌ ನಿರಖು ಠೇವಣಿ ಕಡ್ಡಾಯದ 
ವಿರುದ್ಧ ಪ್ರತಿಭಟನೆ ೪೮೧ 
೩೨. ಕಬ್ಬು ಬಾಕಿ ಪಡೆವ ಸಂಬಂಧ ಧರಣಿ; ಹಾಸನದಲ್ಲಿ 
ಆಲೂಗೆಡ್ಡೆ ರಸ್ತೆ ತಡೆ ಚಳುವಳಿ ೪೮೧ 
ಸಂಪುಟ: ೩ 
ಸಹಸ್ತಮಾನಪೂರಕ ವಿವಿಧ ರೈತ ಚಳುವಳಿಗಳು 
ಅಧ್ಯಾಯ ೬ : ಸಹಸ್ತಮಾನಪೂರಕ ಎಎಧ ರೈತ ಚಳುವಳಿಯ ಸಂಬಂಧ 
ವಿಷಯಗಳು 
೧. ವಿಷಯ ೧:೧೯೮೦ರ ದಶಕದ ಮತ್ತು ನಂತರದ ರೈತ 
ಚಳುವಳಿಯ ಹಿನ್ನೋಟ ಮುನ್ನೋಟಗಳು ೪೮೫ 
೨. ವಿಷಯ ೨: ರೈತರ ಚಳುವಳಿಯ ಹಾಡುಗಳು ಫಿ 
೩. ವಿಷಯ ೩: ಕರ್ನಾಟಕ ಭೂ ಸುಧಾರಣೆಗಳ (ತಿದ್ದುಪಡಿ) 
ವಿಧೇಯಕ (೧೯೯೭) ೫೧೧ 
೪. ವಿಷಯ ೪: ಅಕ್ತಮ ಸಾಗುವಳಿಯನ್ನು ಸಕಮ ಮಾಡುವಿಕೆ 
(೧೯೯೯) ೫೩೦ 
೫. ವಿಷಯ ೫: ರೈತರಿಗೆ ಕೃಷಿ ಪಾಸ್‌ ಪುಸ್ತಕ ವಿತರಣೆ 
(C೯೯೯) ೫೩೨ 
೬. ವಿಷಯ ೬: ಬೀದರ್‌ ಜಿಲ್ಲೆಯಲ್ಲಿ ಅನಾವ ಷ್ಠಿಯಿಂದ ಬೆಳೆ 
ಹಾನಿ, ರೈತರಿಗೆ ತೊಂದರೆ ವಿಧಾನಪರಿಷತ್‌ 
ಚರ್ಚೆ (೧೯೯೭) ಜಹಿ 


೧೦.. 
೧೧. 


(೨. 


೧೩. 


೧೪, 


ವಿಷಯ 


ವಿಷಯ 


ವಿಷಯ 


ವಿಷಯ 


ಸ 
[dn ರೈತರಿಂದ ಖರೀದಿ ಮಾಡಿದ ಪದಾರ್ಥಗಳಿಗೆ 


ಹಣ ಪಾವತಿ ಮಾಡದಿರುವ ಬಗ್ಗೆ ವಿಧಾನಸಭೆ 
ಚರ್ಚೆ (೧೯೯೯) 


ಲ; ಕೊಳ್ಳಗಾಲ ತಾಲೂಕು ಕುಂತೂರು 
ಮಹದೇಶ್ವರ ಸಕ್ಕರೆ ಕಾರ್ಬಾನೆ ಮತ್ತು 
ರಾಜ್ಯದ ಇತರೆ ಸಕ್ಕರೆ ಕಾರ್ಬಾನೆಗಳಿಂದ 
ರೈತರಿಗೆ ಬರಬೇಕಾದ ಬಾಕಿ: ವಿಧಾನಸಬಾ 
ಚರ್ಚೆ (೧೯೯೭) 


೯: ಬೀದರ್‌ನಲ್ಲಿ ಕಬ್ಬು ಬೆಳೆಗಾರರಿಗೆ ಆಗಿರುವ 
ಅನ್ಯಾಯ (೧೯೯೯): ವಿಧಾನಪರಿಷತ್ತಿನ 
ಚರ್ಚೆ. 


೧೦: ಕಬ್ಬು ಸಾಗಾಣಿಕೆಗೆ ನಿಷೇಧ, ಪ್ರಶಿರೋಧ 


೧೧: ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು 
ಸಿದುವಾರ ರೈತರ ಮೇಲೆ ಗೋಲಿಬಾರ್‌ 
(೧೯೯೮): ವಿಧಾನಸಭಾ ಚರ್ಚೆ 


೧೨: ಶಿರಾದ ರೈತರ ಮೇಲಿನ ಗೋಲಿಬಾರ್‌ 
(೧೯೯೮) ವಿಧಾನಸಭಾ ಚರ್ಚೆ 

೧೩: ಶಿರಾ ಪಟ್ಟಣದ ಕೃಷಿ ಮಾರುಕಟ್ಟೆಯಲ್ಲಿ 
ಕಡ್ಲೆಕಾಯಿ ಬೆಲೆ ಬಗ್ಗೆ ಪ್ರತಿಭಟನೆ ಮತ್ತು 
ಗೋಲಿಬಾರ್‌ನಂದ ಸತ್ತ ರೈತರಿಗೆ ಪರಿಹರ 
ಸೂಚನೆಗೆ ಜಂಟಿ ಸದನ ಸಮಿತಿ ನೇಮಕ 
(೧೯೯೮): ವಿಧಾನಸಭಾ ಚರ್ಚೆ. 


೧೪: ಗಂಗಾವತಿಯಲ್ಲಿ ರೈತರ ಮೇಲೆ 
ಲಾಠಿ ಚಾರ್ಜ್‌, ಅಶ್ರುವಾಯು ಸಿಡಿತ 
(೨೦೦೦): ವಿಧಾನಸಭಾ ಚರ್ಜೆ. 


೫೩೯ 


೫೪೦ 


೫೪೩ 


ಳಳ 


೫೪೮ 


೫೪ 


೫೫೩ 


ಜಿಖಿ೪ 


[) 


೧೫. ವಿಷಯ ೧೫: ವಿದುತ್‌ ಅಭಾವ: ತುಮಕೂರು ಜಿಲ್ಲಾ 


ಕಛೇರಿ ಮುಂದೆ ಮಾಜಿ ಸಚಿವರ ಆಮರಣಾಂತ 


ಉಪವಾಸ ಸತ್ಯಾಗ್ರಹ (೧೯೯೮): 
ವಿಧಾನ ಪರಿಷತ್‌ ಚರ್ಚೆ 

೧೬. ವಿಷಯ ೧೬: ಬೀದರ್‌ ಜಿಲ್ಲೆಯಲ್ಲಿ ರೈತರ ಪಂಪ್‌ 
ಸೆಟ್ಟುಗಳಿಗೆ ವಿದ್ಯುತ್‌ ಕಡಿತ (೧೯೯೯): 
ವಿಧಾನ ಸಭಾ ಚರ್ಚೆ. 

೧೬೭. ವಿಷಯ ೧೭ ಎದ್ಯುತ್‌ ಶುಲ್ಕದ ತಾರತಮ್ಯ ಉತ್ತರ 
ಕರ್ನಾಟಕ ರೈತರ ಆಕ್ರೋಶ (೨೦೦೧) 


೧೮೬. ವಿಷಯ ಗಿಲಿ: ಗುಲ್ಬರ್ಗಾದಲ್ಲಿ ವಿದ್ಯುತ್‌ ಚಳುವಳಿ, 
ರೈತರ ಮೇಲೆ ಲಾಠಿ ಪ್ರಹಾರ (೨೦೦೧) 


೫೫೮ 


೫ರ 


೫೬೦ 


೫೬೧ 


ಅಧ್ಯಾಯ ೭ : ಬಾಗೂರು ನವಿಲೆ ಪ್ರದೇಶ ರೈತರ ಸಮಸ್ಯೆಗಳು ಮತ್ತಪ್ಪು 


ಚರ್ಚೆಗಳು (೧೯೯೮-೯೯) 


೧೮. ವಿಷಯ ೧: ಬಾಗೂರು ನವಿಲೆ ಪ್ರದೇಶದ ರೈತರ ಮೇಲೆ 
ದೌರ್ಜನ್ಯ ಕಾಲುವೆ ನಿರ್ಮಾಣದಿಂದ ಬೆಳೆಹಾನಿ; 
ಸರ್ಕಾರದ ಅಲಭ್ಯ ಪರಿಹಾರ ವಿಧಾನ ಪರಿಷತ್‌ 


ಚರ್ಚೆಗಳು (೧೯೯೮) 


೧೯. ವಿಷಯ ೨: ಬಾಗೂರು ನವಿಲೆ ಪ್ರದೇಶದ ರೈತರ 
ಮೇಲೆ ದೌರ್ಜನ್ಯ ಇತ್ಯಾದಿ, ಮುಂದುವರಿದ 
ವಿಧಾನಪರಿಷತ್‌ ಚರ್ಚೆ (೧೯೯೮) 


೨೦. ವಿಷಯ ೩: ಬಾಗೂರು ನವಿಲೆ ಸುರಂಗ ನಿರ್ಮಾಣ, 
ಸುರಂಗದ ಇಳ್ಳೆಲಗಳ ಅಂತರ್ಜಲ ಕುಸಿತ ಒಂದು 
ಟಿಪ್ಪಣಿ (೧೯೯೯) 

೨೧. ವಿಷಯ ೪: ಬಾಗೂರು ನವಿಲೆ ರೈತರ ಮೇಲಿನ 
ದೌರ್ಜನ್ಯಕ್ಕೆ ಪರಿಹಾರ; ಸತ್ಯಾಗ್ರಹ ಪುನರಾರಂಭ; 
ಮುಂದುವರಿದ ವಿಧಾನ ಪರಿಷತ್‌ ಚರ್ಚೆ 


೫೭೩ 


ಹಲಳ 


೫೮೬ 


೨೨. 


೨೩. 


೨೪. 


೨೫%. 


ವಿ೬. 


ವಿ೭. 


೨೮. 


ರ್ನ. 


೩೦. 


Pp 


ವಿಷಯ ಜ: ಬಾಗೂರು ನವಿಲೆ ಸುರಂಗ ಮಾರ್ಗದ ಕಾರಣ 
ನಷ್ಟಕ್ಕೀಡಾದ ರೈತರ ಸಮಸ್ಯೆಗಳು (೧೯೯೯: 
ವಿಧಾನಸಭೆಯಲ್ಲಿ ಪ್ರಸ್ತಾಪ. ೫ರ 


ಅಧ್ಯಾಯ ಆ : ಜೆಳೆಧಾರಣೆ ಕುಸಿತಗಳು (೧೯೯೩-೨೦೦೧) 
ವಿಷಯ ೧: ಗುಲ್ಬರ್ಗಾ ವಿಭಾಗದ ತೊಗರಿ ಬೇಳೆ 


ಧಾರಣೆ ಕುಸಿತ (೧೯೯೭); ವಿಧಾನಸಭಾ ಚರ್ಚೆ ೫೯೧ 
ವಿಷಯ ೨: ರಾಜ್ಯದಲ್ಲಿ ಟೊಮೇಟೋ ಬೆಲೆ ಭಾರಿ 
ಕುಸಿತ (೧೯೯೭): ವಿಧಾನ ಪರಿಷತ್ತಿನ ಚರ್ಚೆ ೫೯೫ 


ಎಷಯ ೩: ಕೋಲಾರ ಜಿಲ್ಲೆ ಟೊಮೇಟೋ 
ಬೆಳೆಗಾರರ ದಾರುಣ ಪರಿಸ್ಥಿತಿ (೧೯೯೭): 
ವಿಧಾನ ಸಭಾ ಚರ್ಚೆ ೬೦೩ 


ವಿಷಯ ೪: ಹಾಸನ ಜಿಲ್ಲೆಯಲ್ಲಿ ಆಲೂಗೆಡ್ಡೆ ದರ 
ಭಾರಿ ಕುಸಿತ; ಬೆಳೆಗಾರರ ಪ್ರತಿಭಟನೆ (೧೯೯೭): 
ವಿಧಾನಸಭಾ ಚರ್ಚೆ ೬೧೩ 


ವಿಷಯ ೫: ಹಾಸನ ಜಿಲ್ಲೆಯಲ್ಲಿ ಆಲೂಗೆಡ್ಡೆ ದರ 
ಕುಸಿತ: ರೈತರಿಗೆ ತೊಂದರೆ (೧೯೯೭) ವಿಧಾನಸಭಾ 
ಚರ್ಚೆ. ೬೧೪ 


ವಿಷಯ ೬: ಕೊಡಗು ಜಿಲ್ಲೆ ಸೋಮವಾರಪೇಟೆಯ ರೈತರ 
ಮೆಣಸಿನಕಾಯಿ ಬೆಳೆಗೆ ವರ್ತಕರ ಅನ್ಯಾಯ ಬೆಲೆ (೧೯೯೯): 
ವಿಧಾನ ಪರಿಷತ್ತಿನ ಚರ್ಚೆ. ೬೨೦ 


ವಿಷಯ ಒ ಮೆಣಸಿನಕಾಯಿ ಬೆಳೆ ರೈತರ ನಷ್ಟದ ಬಗ್ಗೆ 

ಕೃಷಿ ಸಚಿವರ ಹೇಳಿಕೆ (೧೯೯೯): 

ವಿಧಾನ ಪರಿಷತ್ತಿನ ಚರ್ಚೆ. ೬೨೨ 
ವಷಯ ಲೆ: ಶಿವಮೊಗ್ಗ ಜಿಲ್ಲೆಯ ತಾಳೆ ಬೆಳೆಗಾರರ 

ಕಷ್ಟಪರಿಸ್ಥಿತಿ (೧೯೯೯): ವಿಧಾನ ಪರಿಷತ್ತಿನ ಚರ್ಚೆ. ೬೨೫ 


೩೧. 


೩೨. 


ಷಿಷಿ 


೩೪. 


ಡಿಜಿ. 


೩೬. 


೪೧. 


q 
ವಿಷಯ ೯: ಹಾಸನದಲ್ಲಿ ಮೆಣಸಿನಕಾಯಿ ಬೆಲೆ ಕುಸಿತ 
(೧೯೯೯): ವಿಧಾನ ಸಭಾ ಚರ್ಚೆ 
ವಿಷಯ ೧೦: ರೈತರ ಕ ಹಿ ಉತ್ಪನ್ನ ಬೆಳೆಗಳಿಗೆ ಬೆಂಬಲ 
ಬೆಲೆ ನೀಡಿಕೆ ಖರೀದಿ (೨೦೦೦): ವಿಧಾನಸಭಾ ಚರ್ಚೆ. 
ವಿಷಯ ೧೧: ರಾಜ್ಯದಲ್ಲಿ ಮೆಕ್ಕೆಜೋಳ, ಭತ್ತ, ಆಲೂಗೆಡ್ಡೆ, 
ಎಣ್ಣೇಕಾಳು, ತೊಗರಿ, ತೆಂಗು ಬೆಳೆಗಳ ಬೆಲೆ ಕುಸಿತ ರಾಸ್ತಾ 
ರೋಕೋ (೨೦೦೦): ವಿಧಾನ ಸಭಾ ಚರ್ಚೆ. 
ವಿಷಯ ೧೨: ಅಡಿಕೆ ಬೆಲೆ ಕುಸಿತ ಪರಿಹಾರೋಪಾಯ 
(೨೦೦೧): 
ವಿಷಯ ೧೩: ಶಿವಮೊಗ್ಗ ಅಡಿಕೆ ಮಾರುಕಟ್ಟೆಯ 
"“ಬದ್ದಾ' ವ್ಯವಸ್ಥೆ ದರದ ಅಸ್ಥಿರತೆ (೨೦೦೧) 
ವಿಷಯ ೧೪: ಅಡಿಕೆ ದರ ಕುಸಿತ; ಉತ್ತರಕನ್ನಡ ಜಿಲ್ಲಾ 
ಅಡಿಕೆ ರೈತರ ಸಮಾವೇಶ 


. ವಿಷಯ ೧೫: ಸೂಳ್ಯದಿಂದ ಅಡಿಕೆ ಬೆಳೆಗಾರರ 


ಕಾಲ್ಗಡಿಗೆ ಜಾಥಾ (೨೦೦೧) 


ವಿಷಯ ೧೬: ಕರಾವಳಿಯಲ್ಲಿ ಅಡಿಕೆ ಚಳುವಳಿ (೨೦೦೧) 


. ವಿಷಯ ೧೭ ಅಡಿಕೆ ಬೆಳೆಗಾರರ ಹಿತರಕ್ಷಣೆಗೆ ಸರ್ಕಾರದ 


ಸೂಕ್ತ ಕಮ (೦೦೧) 


. ವಿಷಯ ೧೮: ಕರ್ನಾಟಕದಲ್ಲಿ ಅಡಿಕೆ ಬೆಳೆಯ 


ಕುಸಿಯುತ್ತಿರುವ ಬೆಲೆಗಳು, ಕಾರಣಗಳೂ ಮತ್ತು . 
ಪರಿಹಾರೋಪಾಯಗಳು; ಕೃಷಿ ತಜ್ಞರ 

ವಿಶ್ಲೇಷಣೆ (೨೦೦೧) 

ವಿಷಯ ೧೯: ಕಾಫಿ ಬೆಳೆಯ ದರ ಕುಸಿತಗಳು (೨೦೦೧) 
ಪತ್ರಿಕಾ ವರದಿಗಳು ಸಮಸ್ಯೆಗಳು, ಸ್ಥಿತಿಗತಿಗಳು 


೬೩೧ 


೬೩೬ 


೬೪೦. 
೬೫೧ 
೬೫೩ 
೬A 


೬೬ 


೬೫೭ 


೬೫೯ 


೬೬ಪಿ 


೪೨, 


ಅಡ್ಡಿ, 


೪೪. 


ಜಿ. 


KA 


೪೭. 


೪ಕ್ಲಿ. 


೪ಲಿ. 


ಛ್‌ 


೫೦. 


r 


ವಿಷಯ ೨೦: ತಂಬಾಕು ಬೆಲೆ ಕುಸಿತ ಮತ್ತು ಬೆಳೆಗಾರರ 
ಸಮಸ್ಯೆ (೨೦೦೧) ೬೭೭ 


ವಿಷಯ ೨೧: ಅರಿಶಿನ ಬೆಳೆಗಾರರ ಸಮಸ್ಯೆಗಳು ಮತ್ತು 

ಪರಿಹಾರ (೨೦೦೧) ೬೮೧ 
ವಿಷಯ ೨೨: ರೇಷ್ಮೆ ಬೆಳೆ ಬೆಲೆ ಕುಸಿತ; ಬೆಳೆಗಾರರ 

ಸಮಸ್ಯೆಗಳು ಮತ್ತು ಪ್ರತಿಭಟನೆಗಳು ೬೮೨ 
ಅಧ್ಯಾಯ ೯ : ರೈತರ ಆತ್ಮಹತ್ಯೆ ಹಾಗು ಅನ್ನಯಿಕ ವಿಷಯಗಳು 
ವಿಷಯ ೧: ಆತ್ಮಹತ್ಯೆ ಮನೋವೈಜ್ಞಾದಿಕ ನೆಲೆ ೬೮೬ 
ವಿಷಯ ೨: ಬೆಳೆ ಹಾನಿ ಕಾರಣ ಬೀದರ್‌ ಜಿಲ್ಲೆ 

ರೈತರ ಆತ್ನಹತ್ಯೆ (೧೯೯೮) ವಿಧಾನ ಸಭಾ ಚರ್ಚೆ ೬೯೦ 
ವಿಷಯ ೩: ಬೀದರ್‌ ಮತ್ತು ಗುಲ್ಬರ್ಗಾಗಳಲ್ಲಿ ತೊಗರಿ 

ಬೆಲೆ ವಿಫಲ: ರೈತರ ಆತ್ಮಹತ್ಯೆ (೧೯೯೮); 

ವಿಧಾನಸಭಾ ಚರ್ಚೆ (ಮುಂದುವರಿದುದು) ೬೯೧ 
ವಿಷಯ ೪: ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ, ಬೆಳೆನಾಶ 

ಸಂಬಂಧಿ ಪರಿಹಾರ ಹೆಚ್ಚಳಕ್ಕೆ ವಿರೋಧಪಕ್ಷದವರ 

ಧರಣಿ (೧೯೯೮): ವಿಧಾನಸಭಾ ಚರ್ಚೆ ೭೧೬ 


ವಿಷಯ ೫: ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಬೆಳೆಹಾನಿ 
ಕಾರಣ ರೈತರ ಆತ್ಮಹತ್ಯೆ (೧೯೯೮); 


ವಿಧಾನಪರಿಷತ್ತಿನ ಚರ್ಚೆ ೭೧೯ 
ವಿಷಯ ೬: ವಿಧಾನ ಪರಿಷತ್ತಿನಲ್ಲಿ ರೈತರ ಆತ್ಮಹತ್ಯೆಯ 
ಪ್ರಸ್ತಾಪ (೧೯೯೮) ೭೨೫ 


ವಿಷಯ ೭: ಬೀದರ್‌ ಜಿಲ್ಲೆಯಲ್ಲಿ ನಾಲ್ಕು ಜನ ರೈತರ 
ಆತ್ಗಹತ್ಯೆ ಪ್ರಕರಣ (೧೯೯೮) ೭೨೬ 


೩೧. 


೫೨. 


೫ಡಿ. 


೫೪, 


೫೫. 


೫೬. 


೫೭. 


ಭಲಿ. 


ರಿ. 


ಹ೯೮ಅ. 


s 


ವಿಷಯ ೮: ೧೯೯೭-೯೮ರಲ್ಲಿ ಬೀದರ್‌, ಗುಲ್ಬರ್ಗಾ 

ಜಿಲ್ಲೆ ಬೆಳೆಹಾನಿ ಕಾರಣ ರೈತರ ಆತ್ಮಹತ್ಯೆಗೆ ಸದನ 

ಸಮಿತಿ ವರದಿಯ ಅಪೂರ್ಣ ಜಾರಿ ಕುರಿತ ವಿಧಾನ 

ಪರಿಷತ್‌ ಚರ್ಚೆ, ೭೩೧ 
ವಿಷಯ ೯: ಗುಲ್ಬರ್ಗ ಮತ್ತು ಬೀದರ್‌ ಜಿಲ್ಲೆಯಲ್ಲಿ ೧೯೯೭ರ 
ಅತಿವೃಷ್ಟಿ. ತೊಗರಿ ಬೆಳೆಗೆ ಹಾನಿ, ಕೀಟಬಾಧೆ; ರೈತರಿಗೆ 

ಪರಿಹಾರ: ವಿಧಾನ ಪರಿಷತ್ತಿನಲ್ಲಿ ಚರ್ಚೆ, ಧರಣಿ, 

ಪ್ರತಿಭಟನೆ (೧೯೯೮) ೭೪೪ 
ವಿಷಯ ೧೦: ಕರ್ನಾಟಕದ ರೈತರ ಬೆಳೆಹಾನಿಕಾರಣ 

ಆತ್ಮಹತ್ಯೆಯ ಸಂದರ್ಭಗಳ ಕುರಿತ ಜಂಟಿ ಸದನ ಸಮಿತಿಯ 


ಅಂತಿಮ ವರದಿ (೧೯೯೯) ೭೪೯ 
ವಿಷಯ ೧೧: ಬೆಲೆ ಕುಸಿತದಿಂದ ರೈತರ ಆತ್ಮಹತ್ಯೆ 

ವಿಧಾನಸಭಾ ಪ್ರಸ್ತಾಪಗಳು (೨೦೦೧) ೭೬೦ 
ವಿಷಯ ೧೨: ದೈತರ ಆತ್ಮಹತ್ಯೆ: ತಜ್ಞರ ಸಮಿತಿ ನೇಮಕ, 
ವಿಧಾನಸಭಾ ಚರ್ಚೆ (೨೦೦೧) ೭೬೨ 
ವಿಷಯ ೧೩: ಧೈತರ ಆತ್ಮಹತ್ಯೆ ಪರಿಹಾರ ನೀಡಿಕೆ, 

ವಿಧಾನ ಪರಿಷತ್ತಿನಲ್ಲಿ ಚರ್ಚೆ (೨೦೦೧) ೭೬೩ 
ವಿಷಯ ೧೪: ಅಡಿಕೆ ಬೆಳೆಯ ಬೆಲೆ ಕುಸಿದು ರೈತರ ಆತ್ಮಹತ್ಯೆ 
(೨೦೦೧); ವಿಧಾನಸಭಾ ಚರ್ಚೆ. ೭೬೪ 
ವಿಷಯ ೧೫: ರೈತರ ಸಂಕಷ್ಟ, ಬೇಗುದಿ, ಅತ್ಸಹತ್ಯೆ ೭೬೬ 


ಕುರಿತು ತಜ್ನರ ವಿಚಾರಗೋಷ್ಠಿ (20೦೧) 

ವಿಷಯ ೧೬: ರೈತರ ಆತ್ಮಹತ್ಯೆಗಳ ಕುರಿತ ಪತ್ರಿಕಾವಾರ್ತೆಗಳು; 
ಲೇಖನಗಳು ಹಾಗು ಸಂದರ್ಶನಗಳು | ೭೭೮ 
ವಿಷಯ ೧೭ ರೈತರ ಸರಣಿ ಆತ್ಮಹತ್ಯೆಗಳು-ಪತ್ರಿಕಾ 
ಸಂವೇದನೆಗಳು; ವೈಚಾರಿಕ, ಧಾರ್ಮಿಕ, ಸಾಮಾಜಿಕ 

ಹಾಗೂ ಸರ್ಕಾರದ ಸಂದನಗಳು (೨೦೦೨- ೦೩) ೮೦೧ 


t 


ಸಂಪುಟ: ೪ 


ಕೈತ ಚಳವಳಿಯ ಆಧುನಿಕ ಮಜಲುಗಳು ಮತ್ತು ರೈತರ ಸಮಸ್ಯೆಗಳು 
ಅಧ್ಯಾಯ ೧೦ : ವಿಶ್ವವ್ಯಾಪಾರ ಸಂಘಟನೆ : ಪೂರಕ ವಿಷಯಗಳು 


೬೦. 


೬೧. 


೬ಪಿ 


೬೫, 


೬೬, 


೬೭ 


೬೮. 


ವಿಷಯ ೧: ಡಬ್ಬುಟಿಓ ಮತ್ತು ಕೃಷಿ ಆಹಾರ 
ಸಮಸ್ಯೆಗಳ ಕುರಿತು ರಾಜ್ಯ ಸರ್ಕಾರ ರೂಪಿತ ಡಬ್ಬು ಕಿ 
ಸೆಲ್‌ ವರದಿ (೨೦೦೦- ೨೦೦೧) 


ವಿಷಯ ೨: ದೋಹಾದ ಡಬ್ಬ್ಯುಟಿಓ ಅಧಿವೇಶನ ಮತ್ತು 
ಅನ್ವಯಿಕ ಪ್ರತಿಕ್ರಿಯೆಗಳು 


ವಿಷಯ ಹ: ಬಾರತೀಯ ಕೃಷಿ, ಮುಕ್ತ ವಾಣಿಜ್ಯ 
ವಿಶ್ವವ್ಯಾಪಾರ ಸಂಘಟನೆ : ಇತ್ತೀಚಿನ ಒಂದು ವ್ಯಾಖ್ಯೆ 


ವಿಷಯ ೪: ಕೃಷಿ ಮಾರುಕಟ್ಟೆ ಸೌಲಭ್ಯದ ಕೊರತೆಗಳು- 
ಒಂದು ವಿವೇಚನೆ 


ವಿಷಯ ೫: ಕ್ಯಾನ್‌ ಕುನ್‌ ಡಬ್ಬ್ಯುಟಿಓ ಸಮ್ಮೇಳನ 
(೨೦೦೩) 


ವಿಷಯ ೬: ಡಬ್ಬ್ಯುಟಿ ಸಂಬಂಧದ ಈಚಿನ ಕೆಲವು 
ಬೆಳವಣಿಗೆಗಳು 


ಅಧ್ಯಾಯ ೧೧ : ಕುಲಾಂತರಿ ಚೆಳೆಗಳು (ಬಿಟಿ ತಳಿಗಳು) 


ವಿಷಯ ೧: ಬಿ.ಟಿ. ಹತ್ತಿ ಪರ ಮತ್ತು ವಿರೋಧ 
ಪ್ರತಿಕ್ರಿಯೆಗಳು; ಪ್ರತಿಭಟನೆಗಳು 


ವಿಷಯ ೨: ಬಿಟ (ಬದನೆ) ಬೆಳೆ ಸಂಬಂಧದ ಈಚಿನ 
ಬೆಳವಣಿಗೆಗಳು 


ಅಧ್ಯಾಯ ೧೨ : ನೀರಾ ಚಳವಳಿ 


ವಿಷಯ ೧: ನೀರಾ ಚಳವಳಿ : ವಿಧಾನ ಸಭಾ ಚರ್ಚೆಗಳು 
(೨೦೦೧) 


ಲ೪೪ 


೮೫೬ 


೮೭೯ 
೮೮೨ 


೮೮೨ 


೯೦೪ 
೯೨೯ 


೯೨೯ 


೬೯. 


೭೧. 


೭ಡಿ 


೭೪, 


೭೫, 


೭೬. 


2೭ 


೭೮. 


೭೯. 


೮೦. 


u 


ವಿಷಯ ೨: ನುಸಿ ಪೀಡೆ, ಕೀಟಬಾಧೆಗಳಿಂದ ತೆಂಗು, 
ತೊಗರಿ ಇತ್ಯಾದಿ ಬೆಳೆಹಾನಿ, ರೈತರ ಸಮಸ್ಯೆಗಳು (ಪತ್ರಿಕಾ 
ವರದಿಗಳು, ೨೦೦೧) ೯೩೦ 


. ವಿಷಯ ೩: ನೀರಾ ಚಳವಳಿಯ ಆಯಾಮಗಳು (೨೦೦೧) ೯೩೪ 


ವಿಷಯ ೪: ನೀರಾ ಚಳವಳಿ-ವಿಠಲೇನಹಳ್ಳಿಯಲ್ಲಿ 


ಗೋಲಿಬಾರ್‌ (೨೦೦೧) ೯೪೨ 
ವಿಷಯ ೫: ನೀರಾ ಇಳಿಕೆ ಮತ್ತು ಮಾರಾಟಕ್ಕೆ ಸರ್ಕಾರದ 
ಅನುಮತಿ ೯೪೪ 
ವಿಷಯ ೬: ನೀರಾ ಇಳಿಕೆ ಅನುಮತಿಯ ನಂತರದ 
ಸಂದರ್ಭಗಳು ೯೪೬ 


ವಿಷಯ ೭: ಹಿರಿಯೂರಿನಲ್ಲಿ ನೀರಾ ಇಳಿಸುವವರ ಮೇಲೆ 
ಹಲ್ಲೆ ೯೫೦ 


ವಿಷಯ ೮: ನೀರಾ ಸಾಗಿಸುತ್ತಿದ್ದ ರೈತರ ಮೇಲೆ ಹಲ್ಲೆ ೯೫೦ 


ಅಧ್ಯಾಯ ೧೩ : ಸಹಸ್ತಮಾನ ದಶಕದ ರೈತರ 
ಸಮಸ್ಯೆಗಳು ಮತ್ತು ಚಳವಳಿಗಳು (೨೦೦೦-೨೦೦೭): 


ಸದನದ ನಡಭಳಿಕೆಗಳು ೯೫೬ 
ವಿಷಯ ೧: ಮುಸಿರೋಗ ಮತ್ತು ನೀರಾ ಬೆಳೆಹಾನಿ 

ಸಮಸ್ಯೆಗಳು ೯೫೬ 
ವಿಷಯ ೨: ತೆಂಗಿನ ಬೆಳೆಗೆ ನುಸಿಪೀಡೆ; ರೈತರಿಗೆ ತೊಂದರೆ; 
ನೀರಾ ಇಳಿಕೆಗೆ, ಅನುಮತಿ ೯೫೮ 
ವಿಷಯ ೩: ತೆಂಗಿನ ಬೆಳೆಗೆ ನುಸಿರೋಗ-ಮುಂದುವರಿದ 

ಚರ್ಚೆ ೯೬೭ 
ವಿಷಯ ೪: ನೀರಾ ಇಳಿಕೆ ಮತ್ತು ಮುಸಿರೋಗ- 

ಮುಂದುವರಿದ ಚರ್ಚೆ ೯೬೮ 


ವಿಷಯ ೫: ನೀರಾ ಇಳಿಸಲು ಅನುಮತಿ ನೀಡುವ ಬಗ್ಗೆ 
(ನಿಯಮ ೬೯) ೯೭೯ 


೮೧. 


೬೨. 
೮೩ 


೮೪. 


೦೫. 


೮೬. 


೮೭. 


೮೮. 


೯೦. 


೯೧. 


೯೨. 
೯೩, 


Ad 
ಅಧ್ಯಾಯ ೧೪ : ರೈತರ ಜಲ ಹಾಗೂ ಆರ್ಥಿಕ ಸಮಸ್ಯೆಗಳು ೯೯೮ 


ವಿಷಯ ೧: ಬಾಗಲಕೋಟೆ ಪ್ರದೇಶದಲ್ಲಿ ಬೆಳೆಗಳಿಗೆ 
ನೀರಿನ ಅಭಾವ ೯೯೮ 


ವಿಷಯ ೨: ಸಕ್ಕರೆ ಕಾರ್ಫಾನೆಯಿಂದ ಕಬ್ಬಿನ ಹಣ ಬಾಕಿ ೯೯೮ 
ವಿಷಯ ೩: ಅರಸೀಕೆರೆ, ತಿಪಟೂರು, ತುರುವೇಕೆರೆ ಕೊಬ್ಬರಿ 


ಮಾರುಕಟ್ಟೆಯಲ್ಲಿ ರೈತರಿಗೆ ಹಣ ಪಾವತಿ ಕೊರತೆ. ೧೦೦೧ 
ವಿಷಯ ೪: ಸಕ್ಕರೆ ಕಾರ್ಪಾನೆಗಳ ಕಬ್ಬು ಉತ್ಪಾದನೆ, 
ರಫ್ತು ಮತ್ತು ಹಣ ಪಾಬತಿ ೧೦0೨ 
ವಿಷಯ ೫: ಬರ ಪರಿಸ್ಥಿತಿ ಮತ್ತು ರೈತರ ಸಮಸ್ಯೆಗಳ 
ಕುರಿತು ರಾಜ್ನಪಾಲರ ಭಾಷಣ ೧೦೦೬ 


p) 
ವಿಷಯ ೬: ರಾಜ್ಯದಲ್ಲಿ ಬರ ಪರಿಸ್ಥಿತಿ; ವಿದ್ಯುತ್‌ ಅಬಾವ; 


ಬೆಳೆ ವಿಮೆ ೧೦೦೭ 
ವಿಷಯ ಬಒ ಬರಪರಿಸ್ಥಿತಿ; ನಿಯಮ ೬೯ರ ಮೇರೆಗೆ 

ಚರ್ಚೆ ೧೦೧೮ 
ವಿಷಯ ೮: ಮುಂಗಾರು ಮಳ ವೈಫಲ್ಯ; ಬರ ಪರಿಸ್ಥಿತಿ; 

ಬೆಳೆವಿಮೆ ೧೦೨೯ 
ವಿಷಯ ೯: ಕರ್ನಾಟಕ ರಾಜ್ಯದ ಭೀಕರ ಬರಗಾಲ 

ಪರಿಸ್ಥಿತಿ ಕುರಿತು ಚರ್ಚೆ ೧೦೬೧ 
ವಿಷಯ ೧೦: ರಾಜ್ಯದಲ್ಲಿ ಭೀಕರ ಬರಗಾಲ : 

ಮುಂದುವರಿದ ಚರ್ಚೆ ೧೦೭೧ 
ಅಧ್ಯಾಯ ೧೫ : ಬೆಳೆ ಜಾನಿ ಸಮಸ್ಯೆಗಳು ೧೦೭೭ 
ವಿಷಯ ೧: ಬೀದರ್‌ ಜಿಲ್ಲೆಯಲ್ಲಿ ನೈಸರ್ಗಿಕ ವಿಪತ್ತಿನಿಂದ 

ಬೆಳೆ ಹಾನಿ; ರೈತರಿಗೆ ತೊಂದರೆ ೧೦೬೭೭ 
ವಿಷಯ ೨: ಅತಿವೃಷ್ಟಿಯಿಂದ ರೈತರಿಗೆ ತೊಂದರೆ ೧೦೮೩ 


ವಿಷಯ ೩: ಮಂಡೃ ಜಿಲ್ಲೆ ಭತ್ತದ ಬೆಳೆಗೆ ಕಂದು 
ಜಿಗಿಹುಳುರೋಗ ೧೦೮೬೮೮ 


೯೪, 


£೫. 
೯೬. 


೯೭. 


೯6. 


೯, 


೧೦೦. 


೧೦೧. 
೧೦೨. 
೧೦೩. 


೧೦೪. 


w 


ವಿಷಯ ೪: ಬಿಜಾಪುರ ಇಂಡಿ ತಾಲ್ಲೂಕಿನ ಗ್ರಾಮಗಳಲ್ಲಿ 
ಆಲಿಕಲ್ಲು ಮಳೆ; ಪಸಲು ನಾಶ ೧೦೮೯ 


ವೀಕಯ ೫: ರಾಜ್ಯದಲ್ಲಿ ರೇಷ್ಮೆ ಕೃಷಿಯ ಅವನತಿ ೧೦೯೦ 
ವಿಷೆಯ ೬: ಹಾಸನ ಜಿಲ್ಲೆಯಲ್ಲಿ ಆಲೂಗಡ್ಡೆ ಬೆಳೆನಾಶ; 

ಬೆಳ ವಿಮೆಗೆ ಕಾಲಾವಕಾಶ ಕೋರಿಕೆ ೧೧೦೨ 
ವಿಷಯ ೭: ಕಳಪೆ ಸೂರ್ಯಕಾಂತಿ ಬೀಜದ ಪೂರೈಕೆ ೧೧೦೩ 


ವಿಷಯ ೮: ಬಿಜಾಪುರ ಜಿಲ್ಲೆಯಲ್ಲಿ ಮಳೆ ಅಭಾವ್ಯ ದ್ರಾಕ್ಷಿ 
ಲಿಂಬೆ, ದಾಳಿಂಬೆ ಬೆಳೆಗೆ ಹಾನಿ ೧೧೦೪ 


ವಿಷಯ ೯: ಶಿರಹಟ್ಟ ತಾಲ್ಲೂಕಿನಲ್ಲಿ ಅತಿವೃಷ್ಟಿ; 
ರೈತರಿಗೆ ಬೆಳೆನಷ್ಟ. ೧೧೦೬ 


ಅಧ್ಯಾಯ ೧೬: ಬೆಳೆಯ ಬೆಲೆ ಕುಸಿತದ ಸಮಸ್ಯೆಗಳು ೧೧೧೨ 
ವಷಯ ೧: ಕೃಷಿ ಉತ್ಪನ್ನಗಳ ಬೆಲೆ ಕುಸಿತ; ಬೆಂಬಲ ಬೆಲೆ 


ನಿಗದಿಯಾಗದೆ ರೈತರಿಗೆ ಸಮಸ್ಯೆ ೧೧೧೨ 
ವಿಷಯ ೨: ವ್ಯೃವಸಾಯೋತ್ತನ್ನಗಳ ಬೆಲೆ ಕುಸಿತ ೧೧೪೬ 
ವಿಷಯ ೩: ಕೊಬ್ಬರಿ ಬೆಲೆ ಕುಸಿತ ೧೧೫೫ 


ವಿಷಯ ೪: ಅಡಿಕೆ ಮಾರಾಟ ತೆರಿಗೆ ರದ್ದಿಯಾತಿ 
ಮತ್ತು ಬೆಲೆ ಕುಸಿತ ೧೧೫೬ 
ವಿಷಯ ೫: ರೇಷ್ಮೆ ಬೆಲೆ ಹುಸಿತ; ರೈತರಿಗೆ ಕಬ್ಬಿನ 
ಹಣ ಪಾವತಿ ತೊಂದರೆ ೧೧೫೮ 


೧೦೪೮.ವಿಷಯ ಇಅ: ಅಡಿಕೆ ಬೆಳೆಗಾರರಿಗೆ ಸರ್ಕಾರದ ನೆರವು ೧೧೬೦ 


೧೦೫. 


೧೦೬. 


ವಿಷಯ ೬: ಅಡಿಕೆ ಬೆಳೆಗಾರರ ಸಮಸ್ಯೆ ಸಹಕಾರಿ 
ಸಾಲದ ಬಡ್ಡಿ ಮನ್ನಾ ಅವಧಿ ವಿಸ್ತರಣೆ ೧೧೬೦ 
ವಿಷಯ ೭: ದ.ಕನ್ನಡ ಜಿಲ್ಲೆಯಲ್ಲಿ ಪ್ಲಾಂಟೇಷನ್‌ 
ಕ್ರಾಪ್‌ಗಳಿಗೆ ಪರಿಹಾರ ಘೋಷಣೆ ೧೧೬೩ 


೧೦೭. 
೧೦೮. 


೧೦೯. 


೧೧೦. 


೧೧೧, 
೧೧೨. 


೧೧೩. 


೧೧೪, 


೧೧೫. 


೧೧೭. 


೧೧೮. 


೧೧೯ 


Xx 
ವಿಷಯ ೪: ರೇಷ್ಮೆ ಧಾರನೆ ಕುಸಿತದಿಂದ ತೊಂದರೆ 
ವಿಷಯ ೯: ಹೊಗೆಸೊಪ್ಪು ಬೆಳೆಗಾರರ ಆತಂಕದ 
ಪರಿಸ್ಥಿತಿ 
ವಿಷಯ ೧೦: ವಿ.ಎಫ್‌.ಸಿ. ಹೊಗೆಸೊಪ್ಪು ಬೆಳೆಗಾರರ 
ತೊಂದರೆ 


ವಿಷಯ ೧೧: ಕರ್ನಾಟಕ ಹೊಗೆಸೊಪ್ಪು ಬೆಳೆಗಾರರ 
ಕುಂದು ಕೊರತೆಗಳು 
ವಿಷಯ ೧೨: ತಂಬಾಕು ಬೆಳೆಗಾರರ ಸಮಸ್ಯೆ 


ವಿಷಯ ೧೩: ಆಲೂರು ತಾಲ್ಲೂಕಿನಲ್ಲಿ ಆನೆ ಹಾವಳಿ; 
ಬೆಳೆಹಾನಿ 


ವಿಷಯ ೧೪: ತಂಬಾಕು ಬೆಳೆಗಾರರಿಗೆ ಮಾರುಕಟ್ಟೆಯ 
ಕೊರತೆ 


ವಿಷಯ ೧೫: ಖಾವಾಪುರ ತಾ. ಸಕ್ಕರೆ ಕಾರಾನೆ 
ರೈತರಿಗೆ ಕಬ್ಬಿನ ಹಣ ಬಾಕಿ 


ವಿಷಯ ೧೬: ಕುಂತೂರು ಮಹದೇಶ್ವರ ಸಕ್ಕರೆ 
ಕಾರಾನೆಯಿಂದ ರೈತರಿಗೆ ಹಣ ಬಾಕಿ 


. ವಿಷಯ ೧೭: ಮಂಡ್ಯ ಜಿಲ್ಲೆ ಕಬ್ಬು ಬೆಳೆಗಾರರಿಗೆ 


ತೊಂದರೆ 


ವಿಷಯ ಗಿಲಿ: ಮಹಾರಾಷ್ಟದ ಸಕ್ಕರೆ ಕಾರಾನೆಗಳಿಂದ 
ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಜಿಲ್ಲೆಯ ಕಬ್ಬಿನ 
ಅನಧಿಕೃತ ಖರೀದಿ 


ವಿಷಯ ೧೯: ಕೋಲಾರ ಜಿಲ್ಲೆ ಮಾವಿನ ಫಸಲಿಗೆ 
ಮಾರುಕಟ್ಟೆಯ ಕೊರತೆ; ಬೆಳೆಗಾರರಿಗೆ ಕಷ್ಟ ನಷ್ಟ 


ವಿಷಯ ೨೦ ರೈತರು ಬೇಸಾಯಕ್ಕಾಗಿ ಸಹಕಾರ 
ಬ್ಯಾಂಕುಗಳಿಂದ ಪಡೆದ ಸಾಲಕ್ಕೆ ವಿಧಿಸುವ ಶುಲ್ಕಗಳು 


೧೧೬೪ 
೧೧೬೭ 
೧೧೬೯ 


೧೧೭೩ 
೧೧೭೬ 


೧೧೭೭ 
೧೧೭೮ 
೧೧೮೩ 
೧೧೮೪ 


೧೧೮೮ 


೧೧೮೮ 
೧೧೯೫ 


೧೧೯೭ 


೧೨೦. 
೧೨೧. 
೧೨೨. 


೧೨೩. 


೧೨೪, 


೧೨೫. 


೧೨೬. 


೧೨೮. 


೧೨೯. 


೧೩೦. 


೧೩೧. 


y 
ವಿಷಯ ೨೧: ರೈತರ ಕೃಷಿ ವಿಷಯದ ಇತರ ಸಮಸ್ಯೆಗಳು ೧೧೯೯ 


ವಿಷಯ ೨೨: ಬೆಳೆ ವಿಮೆ ಹಣ ಪಾವತಿ ಲೋಪ ೧೨೦೩ 
ವಿಷಯ ೨೩: ನೀರಿನ ಸಮಸ್ಯೆ ೧೨೦೫ 
ವಿಷಯ ೨೪: ಕಾವೇರಿ ಜಲಾನಯನ ಪ್ರದೇಶದ ರೈತರ 

ಸಮಸ್ಯೆ ೧೨೦೬ 
ವಿಷಯ ೨೫: ಕಾವೇರಿ ನದಿ ನೀರಿನ ಹಂಚಿಕೆ ೧೨೦೭ 


ವಷಯ ೨೬: ತುಂಗಭದ್ರಾ ಜಲಾಶಯದ ನೀರು ಅನ್ಯರ 
ಪಾಲಾಗುವುದಕ್ಕೆ ತಡೆ; ಬ್ಯಾರೇಜ್‌, ಸಮತೋಲನದ 
ಜಲಾಶಯ ನಿರ್ಮಾಣ ೧೨೦೯ 


ವಿಷಯ ೨೭: ಆಲಮಟ್ಟಿ ಅಣೆಕಟ್ಟೆಯಿಂದ ಆಂಧಕ್ಕೆ 
ನೀರು ಬಿಡುಗಡೆ ೧೨೧೬ 


ವಿಷಯ ೨೮: ಏತ ನೀರಾವರಿ-ವಿದ್ಯುತ್‌ ಬಿಲ್‌ ಸರ್ಕಾರ 


ಕಟ್ಟದೆ ರೈತರಿಗೆ ತೊಂದರೆ ೧೨೨೦ 
ವಿಷಯ ೯: ದಾವಣಗೆರೆ ಜಿಲ್ಲೆ ಉಬ್ರಾಣಿ ಏತ ನೀರಾವರಿ 
ಯೋಜನೆ ಜಾರಿ ೧೨೨೧ 
ವಿಷಯ ೩೦: ಸಿಂಗಟಾಲೂರು ಏತ ನೀರಾವರಿ 
ಯೋಜನೆ-ತುಂಗಭದ್ರಾ ಅಣೆಕಟ್ಟು ರೈತರಿಗೆ ನೀರಿನ 


ವಿಷಯ ೩೧: ರಾಜ್ಯದ ೧೪ ಪಾಯೋಗಿಯ ಸ್ಥಳಗಳಲ್ಲಿ 


— 


p) 
೦ಪನಿಗೆ ಬಿ.ಟಿ. ಕಾಟನ್‌ ಬೆಳೆಯಲು ಅಧ್ಯಯನ 


ಮಹಿಕೋ ಕ 
ವರದಿ ಸಲ್ಲಿಸಲು ಸರ್ಕಾರಿ ಆದೇಶ ಮತ್ತು ಬಿ.ಟಿ. ಹತ್ತಿ 
ಸಮಸ್ಯೆಗಳು ೧೨೨೮ 


pA 
ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 
ಸಂಪುಟ - ಚ 
ಕಾವೇರಿ: ಜಲವಿವಾದ-ಐತೀರ್ಪು-ಚಳವಳಿಗಳು 


ಭಾಗ [ ಅಧ್ಯಾಯ ೧೭: ಕಾವೇರಿ: ಜಲವಿವಾದ ಮತ್ತು ಚಳವಳಿಗಳು ೧೨೭೮ 


೧೩೨. 


೧೩೩. 


೧೩೪. 


೧೩೫. 


೧೩೬. 


೧೩೭. 


೧೩೮. 


ವಿಷಯ ೧: ಕಾವೇರಿಯ ಅಸ್ಪಿತ್ತ ಮತ್ತು ಚಳವಳಿಯ 


ಏಕಸಿತ ಐತಿಹಾಸಿಕ ಸ್ವರೂಪಗಳು ೧೨೭೮ 
ವಿಷಯ ೨: ರಾಜ್ಯ ಪುನರ್ವೀಂಗಡನೆಯ ನಂತರದ 

ಕೌವೇರಿ ಸಮಸ್ಯೆಗಳು ೧೩೨೪ 
ಭಾಗ-ಗ; ಅಧ್ಯಾಯ ೧೮: ಕಾವೇರಿ: ಐತೀರ್ಪು 

ಮತ್ತು ಚಳವಳಿಗಳು ೧೪೨೨ 
ವಿಷಯ ೧: ಐತೀರ್ಮು-ಐತೀರ್ಪು ಸಾರಾಂಶ VIS 


ವಿಷಯ ೨: ವಿಧಾನಸಭೆ-ವಿಧಾನ ಪರಿಷತ್ತು-ಸಂಸತ್ತು 


ke 


ಕಲಾಪಗಳಲ್ಲಿ ಕಾವೇರಿ ಐತೀರ್ಮು ೧೫೧೬ 


ವಿಷಯ ೩: ಕಾವೇರಿ ಪ್ರತಿಭಟನೆಗಳು-ವಿಚಾರ ಸಂಕಿರಣಗಳು- 
ಸಭೆಗಳು ಪ್ರತಿಕ್ರಿಯೆಗಳು ೧೫೩೬ 


ವಿಷಯ ೪: ಕಾವೇರಿ-ಹೊಗೇನಕಲ್‌ ವಿವಾದ ೧೬೧೫ 


aa 
ಕರ್ನಾಟಕ ರೈತ ಚಳವಳಿ-ಸತ್ಯಾಗ್ರಹಗಳು 
ಸಂಪುಟ-೬ 
ರೈತ ಪ್ರತಿಭಟನೆಯ ಆಧುನಿಕ ಮಾದರಿಗಳು; ಸಾಂತ್ಸನ ಪ್ರಕ್ರಿಯೆಗಳು 
(ಪೂರಕ) ಅಧ್ಯಾಯ ೧೯: ರೈತ ಪ್ರತಿಭಟನೆಯ ಆಧುನಿಕ ಮಾದರಿಗಳು ೧೬೨೩ 
೧೩೯. ವಿಷಯ ೧: ಬಿಜಾಪುರ ಜಿಲ್ಲೆ ಆಲಮಟ್ಟಿ ಡ್ಯಾಂ ಎತ್ತರಿವಿಕೆ; 


ಸುಪ್ರೀಂಕೋರ್ಟ್‌ ತೀರ್ಪು ಕಾಯ್ದಿರಿಸಿರುವಿಕೆ ವರುದ್ದ 
ಕರಸೇವ ೧೬೨೩ 


೧೪೦. ವಿಷಯ ೨: ರೈತರ ಸಮಸ್ಯೆಗಳು; ವಿರೋಧ ಪಕ್ಷದವರ 
ಧರಣಿ ೧೬೨೫ 
೧೪೧, ವಿಷಯ ೩: ಹಿರೆಕೆರೂರು ತಾ. ಸಕ್ಕರೆ ಕಾರಾನೆ ಪ್ರಾರಂಭ 
ಬಯಸಿ ರೈತ ಸತ್ಯಾಗ್ರಹ ೧೬೨೯ 
೧೪೨. ವಿಷಯ ೪: ಅರಸೀಕೆರೆ ಬಳಿ ನೀರಾ ಇಳಿಸುವ ಚಳುವಳ್ಳಿ; 
ಪೊಲೀಸ್‌ ದೌರ್ಜನ್ಯ ೧೬೨೯ 


೧೪೩. ವಿಷಯ ೫: ಬೆಂಗಳೂರು ಕಾವೇರಿ ಭವನದ ಕೆಪಿಟಿಸಿಎಲ್‌ 
ಕಛೇರಿ ಮುಂಬೆ ರೈತರ ಸತ್ಯಾಗ್ರಹ (೨೦೦೨) ೧೬೩೩ 


೧೪೪. ವಿಷಯ ೬: ಹಿರಿಯೂರು ತಾ. ಶಾಖೋತ್ಪನ್ನ ವಿದ್ಯುತ್‌ 
ಉತ್ಪಾದನಾ ಕೇಂದ್ರಕ್ಕೆ ಪರವಾನಗಿ; ಪ್ರತಿಭಟನೆ ಮತ್ತು 
ಗೋಲಿಬಾರ್‌ (೨೦೦೨) ೧೬೩೫ 
೧೪೫. ವಿಷಯ ೭: ಬ್ಯಾಡಗಿ ತಹಸೀಲ್ದಾರ್‌ ಕಛೇರಿ ಮುಂದೆ ರೈತರ 
ಸತ್ಕಾಗ್ರಹ ೧೬೩೮ 
೧೪೬. ವಿಷಯ ೮: ಕೋಲಾರ ಜಿಲ್ಲೆಗೆ ಬಿತ್ತನೆ ಬೀಜದ ಸರಬರಾಜಿನ 
ಅಭಾವ; ರೈತರ ಪ್ರತಿಭಟನೆ ೧೬೩೯ 


೧೪೭. ವಿಷಯ ೯: ನವಲುಗುಂದದಲ್ಲಿ ಬೆಳೆವಿಮೆ ಮುಷ್ಕರದ 


ರೈತರ ಮೇಲೆ ಹಲ್ಲೆ ೧೬೪೦ 


೧೪೮. 


೧೪೯. 


೧೫೦. 
೧೫೧. 


೧೫೨. 


೧೫೩. 


೧೫೪. 


೧೫೫. 


೧೫೬. 


೧೫೭. 


೧೫೮. 
೧೫೯. 


೧೬೦. 


೧೬೧. 


bb 


ವಿಷಯ ೧೦: ಹೋರಾಟದ ರೈತರ ಮೇಲಿನ ಕೇಸುಗಳ 
ವಾಪಸಾತಿ 


ವಿಷಯ ೧೧: ವಿಶ್ವವಾಣಿಜ್ಯ ಸಂಘಟನೆಯ ಹಾಂಕಾಂಗ್‌ 
ಮೇಳ; ರೈತ ಸಂಘಟನೆಗಳ ಪ್ರತಿಭಟನೆ 


ವಿಷಯ ೧೨: ಜಿ-೮ ಶೃಂಗಸಭೆಯ ನಡವಳಿಕೆಗಳು. 


ವಿಷಯ ೧೩: ವಿವಿಧ ರೈತ ಪ್ರತಿಭಟನೆಗಳ ಪತ್ರಿಕಾ 
ವರದಿಗಳು 


(ಪೂರಕ) ಅಧ್ಯಾಯ ೨೦: ಸದನದಲ್ಲಿ ರೈತರ 
ಅತ್ಮಹತ್ಯೆಯ ಕುರಿತು ಚರ್ಚೆಗಳು 


ವಿಷಯ ೧: ವ್ಯವಸಾಯೋತ್ಪನ್ನ ಬೆಳೆಗಳ ಬೆಲೆ ಕುಸಿತ; 
ಹತಾಶ ರೈತರ ಆತ್ಮಹತ್ಯೆ 
ವಿಷಯ ೨: ವಾಣಿಜ್ಯ ಬೆಳೆ-ವ್ಯವಸಾಯೋತ್ಪನ್ನ ಬೆಳೆ 
ಬೆಲೆ ಕುಸಿತ; ರೈತರ ಆತ್ಮಹತ್ಯೆ 
ವಿಷಯ ೩: ಕೋಲಾರ ತಾ. ಕಲ್ಲಂದೂರು ಹಳ್ಳ 
ರೈತರ ಆತ್ಮಹತ್ಯೆ 
ವಿಷಯ ೪: ಜಮೀನು ಆಕ್ರಮಣ; ಜಿಲ್ಲಾಧಿಕಾರಿ ಕಛೇರಿ 
ಎದುರು ರೈತನ ವಿಷಸೇನನೆ 
ವಿಷಯ ೫: ಬೆಳೆ ಸಾಲದ ಹೊರೆ; ಕಾಫಿ ಬೆಳೆಗಾರನ 
ಆತ್ಲಹತೆ 

೬” 
ವಿಷಯ ೬: ಅಡಿಕೆ ಬೆಲೆ ಕುಸಿತ: ರೈತರ ಆತ್ಮಹತ್ಯೆ 
ವಿಷಯ ೭: ಕುಷ್ಠಗಿ ತಾ. ಮುಕ್ತಾರಾಂ ಪುರದ ರೈತ 
ಕುಟುಂಬದ ಸಾಮೂಹಿಕ ಆತ್ಮಹತ್ಯೆ 
ವಿಷಯ ೮: ರೈತರ ಆತ್ಮಹತ್ಯೆ ಅನ್ಯಮೂಲದ 
ಮಾಹಿತಿಗಳು 
ವಿಷಯ ೯: ರೈತರ ಸಂಕಷ್ಟಗಳ ಕಾರಣ ಆತ್ಮಹತ್ಯೆಯ 
ಪ್ರಕರಣಗಳು; ಸರ್ಕಾರದ ಒಂದು ಸಾಂತ್ಸನ ಮುಖಿ 
ಸಂವಾದ ಕಾರ್ಯಕ್ರಮ (೧೪.೬.೦೭) 


೧೬೪೨ 


೧೬೪೬ 
೧೬೪೭ 


೧೬೫೧ 


೧೬೯೧ 


O೬೯ 


೧೭೦೧ 


೧೭೧೩ 


೧೭೧೫ 


೧೭೧೬ 


೧೭೧೭ 


೧೭೨೮ 


೧೭೫೫ 


CC 


ಅಧ್ಯಾಯ : ೨೧: ರೈತ ಚಳವಳಿ ಸಾಂತ್ಸನ ಪ್ರಕ್ರಿಯೆಗಳು 


"೧೬೨. 
೧೬೩, 


೧೬೪. 
೧೬೫. 


೧೬೬. 


೧೬೭. 


೧೬೮. 
೧೬೯. 


೧೭೦. 


೧೭೧. 


೧೭೨. 
೧೭೩. 


೧೭೪. 
೧೭೫. 
೧೭೬. 


ವಿಷಯ ೧: ರೈತ ಸೌಕರ್ಯ ಸ್ವರೂಪಗಳು 


ವಿಷಯ ವಿ: ಶಾಸನ ಸಭೆಯ ಚರ್ಚೆಗಳು:ಸಮರ್ಪಕ 
ಜಲಯೋಜನೆ: ನೀರಿನ ಅಪವ್ಯಯಕ್ಕೆ ತಡೆ 


ವಿಷಯ ೩: ರೈತರ ಸಾಲದ ಮೇಲಿನ ಬಡ್ಡಿ ಮನ್ನಾ 


ವಿಷಯ ೪: ರೈತರ ವಿವಿಧ ಸಮಸ್ಯೆಗಳಿಗೆ ಪರಿಹಾರಗಳ 
ಕುರಿತ ಚರ್ಚೆ 


ವಿಷಯ ೫: ನದಿ ನೀರೆತ್ತುವ ಮೋಟಾರುಗಳಿಗೆ ವಿಧಿಸುವ 


ದುಬಾರಿ ದರ 

ವಿಷಯ ೬: ರೈತ ಕೃಷಿ ಕಾರ್ಯಸೂಚಿ ಇಲಾಖೆಗಳಿಗೆ 
ಆದ್ಯತೆ 

ವಿಷಯ ೭ ಸಿಂದಗಿಯಲ್ಲಿ ರೈತ ಸಂಪರ್ಕ ಕೇಂದ್ರಗಳು 


ವಿಷಯ ೮: ರೈತರಿಗೆ ಗಣಕೀಕೃತ ಪಹಣೆ ಸೌಲಭ್ಯಕ್ಕಾಗಿ 
ಪಹಣೆ ಕೇಂದ್ರಗಳ ಸ್ಥಾಪನೆ 


ವಿಷಯ ೯: ದೈತ ಕಾಯಕ ಕೆರೆ; ಮೇವು ಸರಬರಾಜು; 
ಬರಗಾಲದ ನೆರವುಗಳು 


ವಿಷಯ ೧೦: ಜಲಸಂವರ್ಧಿನಿ ಯೋಜನೆ ಹಾಗೂ 
ಇತರ ಕಾರ್ಯಕ್ರಮಗಳು 


ವಿಷಯ ೧೧: ಸಾಲ ಮರು ಪಾವತಿ ಮುಂದೂಡಿಕೆ 


ವಿಷಯ ೧೨: ಕರ್ನಾಟಕ ಮೌಲ್ಕವರ್ಧಕ ತೆರಿಗೆ 
ವಿಧೇಯಕ 2೦೦೩ 


ವಿಷಯ ೧೩: ಕರ್ನಾಟಕ ಕೃಷಿ ನೀತಿ ೨೦೦೬ 


ವಿಷಯ ೧೪: ಕರ್ನಾಟಕ ಕೃಷಿ ಸಂಬಂಧಿ ಮಾಹಿತಿಗಳು 


ವಿಷಯ ೧೫: ಕೃಷಿ ನೀತಿ ವಿವರಗಳು 


೧೭೭೮ 
೧೭೭೮ 


೧೭೯೦ 
೧೭೯೩ 


೧೭೯೬ 


೧೭೯೯ 


೧೮೦೨ 
೧೮೦೫ 


೧೮೦೬ 


೧೮೦೮ 


೧೮೧೩ 
೧೮೧೯ 


೧೮೨೬ 
೧೮೨೯ 
೧೮೩೦ 
೧೮೩೧ 


dd 
೧೭೭. ವಿಷಯ ೧೬: ಕೃಷಿ ಶಿಕ್ಷಣ ಮತ್ತು ಸಂಶೋಧನೆ ೧೮೩೭ 
೧೭೮. ವಿಷಯ ೧೭: ರೈತ ಹೋರಾಟದ ಹಾದಿಯ ಕೆಲವು 


ಮಾದರಿ ಪ್ರೇರಕ ಮತ್ತು ಸಾಂತ್ಸನ ವ್ಯಕ್ತಿತ್ಸಗಳು ೧೮೫೯ 

ಪ್ರೊ॥ಎಂ.ಡಿ. ನಂಜುಂಡಸ್ಸಾಮಿ 
೧೭೯. ವಿಷಯ ೧೮: ಶ್ರೀ ಕೆ.ಎನ್‌. ನಾಗೇಗೌಡ ೧೮೬೫ 
೧೮೦. ವಿಷಯ ೧೯: ರೈತ ಹೋರಾಟದ ವ್ಯಕ್ತಿತ್ಸಗಳು ೧೮೬೮ 
೧೮೧. ವಿಷಯ ೨೦: ಸಾಂತ್ಸನ ನೆಲೆಗಳು : ಕೃಷಿ ಬೆಲೆ 

ಆಯೋಗ ಇತ್ಯಾದಿ ೧೮೭೭ 

ಅಧ್ಯಾಯ ೨೨: ರೈತ ಚಳವಳಿ ಪೂರಕ ವಿಷಯಗಳು: 

ಈಚಿನ ಬೆಳವಣಿಗೆಗಳು ೧೯೧೮ 
೧೮೨. ವಿಷಯ ೧: ಜಲವಿವಾದಗಳು ೧೯೧೮ 
೧೮೩. ವಿಷಯ ೨: ಕೃಷಿ ಸಮಸ್ಯೆಗಳು ೧೯೨೯ 
೧೮೪. ವಿಷಯ ೩: ಹೋರಾಟಗಳು; ಪ್ರತಿಭಟನೆಗಳು ೧೯೪೯ 
೧೮೫. ವಿಷಯ ೪: ಸಾಂತ್ಸನ ಸ್ವರೂಪಗಳು ೧೯೭೯ 


ಅಧ್ಯಾಯ: ೨೩ : ರೈತ ಚಳವಳಿಯ ಒಟ್ಟಾರೆ ನೋಟ ೨೦೨೫ 
I ಸರ್ವ ಸಂಪುಟ ರೈತ ಚಳವಳಿ ವಿಷಯ ಸೂಚಿ 
11 ಛಾಯಾಚಿತ್ರಗಳು 
1 ಪರಾಮರ್ಶನ ಗ್ರಂಥ ಸೂಚಿ 
IV ಶಬ್ದ ಮತ್ತು ಶಬ್ದ ಸಮುಚ್ಛಯ ಸೂಚಿ 
V 


ಪ್ರತಿಭಾವಂತ ಸಂಸದೀಯ ಪಟು ಪುಸ್ತಕ ಮಾಲಿಕೆಯ ಪ್ರಕಟಿತ ಕೃತಿಗಳು 


a 


ಸಂಪುಟ : 5 
ಕಾವೇರಿ: ಜಲವಿವಾದ-ಐಬತೀರ್ಹು-ಚಳವಳಿಗಳು 
ಶಬ್ದ ಮತ್ತು ಶಬ್ದ ಸಮುಚ್ಛಯ ಸೂಚಿ 


(ಅ) 
ಅರ್ಕಾವತಿ ಯೋಜನೆ 1449 
ಅಗಸ್ತ್ಯ 1280 
ಅಖಿಲ ಕರ್ನಾಟಕ ಗಡಿ ಹೋರಾಟ ಸಮಿತಿ 
1465 
ಅಗ್ನಿ ಪುರಾಣ 1280 
ಅನುಭೋಗಿ ಹಕ್ಕು 1301, 1314, 1350, 
1592 
ಅಪ್ಪರ್‌ ರೈಪೀರಿಯನ್‌ ಹಕ್ಕು (ಪದಿ 
ಮೇಲಣ ಪ್ರದೇಶ) 1316, 1328 
ಅಪ್ಪರ್‌ ಅಣೆಕಟ್ಟು 1322, 1425 
ಅಭಯಾರಣಕ್ಕೆ ಐತೀರ್ಪು ಅಪಾಯ 1490 
ಅಮರಾವತಿ ನದಿ 1322, 1335, 1601 
ಅರುವಲರ್‌ 1281 


ಅರೆ ನೀರಾವರಿ ಬೆಳೆ (ಕಬಿನಿ ರೈತರಲ್ಲಿ) 
1493 


ಅಲನ್‌ ಸಮಿತಿ 1457 
ಅಸೆಸರ್ಸ್‌ 1389, 1423, 1424 
ಅಳಲೆಕಟ್ಟೆ 1285 


(ಆಅ) 
ಆನಂದೂರು- ಗುಲ್ಲೆಕೊಲ್ಲಿ 1295 
ಆಂಗ್ಲ ಪ್ರೆಸಿಡೆನ್ಸಿ 1422 
ಆರ್‌ಬಿಟ್ರೇಟರ್‌ 1319, 1326 


(ಇ) 
ಇಲಿಯಟ್‌ 1314 
ಇಂಟರ್‌ ಸ್ಪೇಟ್‌ ವಾಟರ್‌ ಡಿಸ್ಪೂಟ್‌ ಆಕ್ಸ್‌ 
1956 1414 


(ಈ) 
ಈಸ್‌ಮೆಂಟ್‌ ಹಕ್ಕು (ಅನುಭೋಗ ಹಕ್ಕು) 
1314, 1315 


(ಉ) 
ಉದಕಮಂಡಲ ಚರ್ಚೆ (10.05.1890) 
1429 


(ಎ) 
ಎಣ್ಣೆಹೊಳೆ ಕಾವೇರಿ ಕಟ್ಟಿ 1294 
(ಕರ್ನಲ್‌) ಎಲಿಸ್‌ 1443 
(ಕರ್ಣಾಟಕ ಕಾವೇರಿ ರೈತರಿಗೆ) ಐತಿಹಾಸಿಕ 
ಪ್ರಮಾದ 1421 
ಐತೀರ್ಮ ಸಾರಾಂಶ 1423, 1449 
ಐತೀರ್ಪು ಮರುಪರಿಶೀಲನಾ ಅರ್ಜಿ 1477 
ಐತೀರ್ಪಿನ ಅನ್ಯಾಯ 1488 
ಐತೀರ್ಪು ವಿರೋಧ ರ್ಯಾಲಿ 1501 


ಐತೀರ್ಪು ಚರ್ಚೆಗೆ ತಮಿಳುನಾಡು 
ಸಂಸದರ ಅಸಹಕಾರ 1531 


ಐತೀರ್ಪಿನ ಇತಿಮಿತಿಗಳು 1445 


(ಓ) 
ಓವರ್‌ಸೀಸ್‌ ಎಕನಾಮಿಕ್‌ ಕೋ- 
ಆಪರೇಷನ್‌ ಪೌಂಡ್‌ (ಜಪಾನ್‌) 
(ಸಾಗರೋತ್ತರ ಆರ್ಥಿಕ ಸಹಕಾರ ನಿಧಿ) 
1616 


(ಔ) 
ಔಟ್‌ ಸೋರ್ಸಿಂಗ್‌ ಕೇಂದ್ರ 1462 


(ಕ) 
ಕನಕಾ ನದಿ 1279 
"ಕನ್ನಡತಿ' 1525 
ಕನ್ನಿಕಾ 1455 
ಕನ್ನಿ ಕಾವೇರಿ 1282 


ಕನ್ನಡ ಗೆಳೆಯರ ಬಳಗ ಕಾರ್ಮಿಕ ಲೋಕ 
ಸಂಘ ಸಂವಾದ ಕಾರ್ಯಕ್ರಮ 1490 


ಕನ್ನಡ ಸೇನೆಯ ಪಂಜಿನ ಮೆರವಣಿಗೆ 1540 
ಕನ್ನಡ ಸಂಘರ್ಷ ಸಮಿತಿ; 
ಕರ್ನಾಟಕ ದಕ್ಷಿಣಾ ವೇದಿಕೆ; 

ಕನ್ನಡ ಸಂಘ ಸಂಸ್ಥೆಗಳು 1359 
ಕನ್ನಂಬಾಡಿ ಕಣ್ಣೇಶ್ವರ 1292 
ಕನ್ನಂಬಾಡಿ ಕಟ್ಟೆ 1322, 1360 
ಕರ್ನಾಟಕ ಬಂದ್‌ 1545 

ಕರ್ನಾಟಕ ರಾಜ್ಯ ರೈತ ಸಂಘ 1489 
ಕರ್ನಲ್‌ ಸ್ಯಾಂಕಿ 1316 

ಕಂದೇಗಾಲ ಜಲಸಂಗ್ರಹ ಸ್ಥಳ 1452 
ಕರವೇ ಕಾವೇರಿ ರಥಯಾತ್ರೆ 1559 
ಕವೇರ 1280 

ಕವೋಷ್ಟ 1279 


ಕಶ್ಯಪ 1280 
ಕರಿಕಾಲ ಚೋಳ 1282, 1284, 1290 


ಕರಡಿಲಕ್ಕನ ಕೆರೆ ಬೃಹತ್‌ ಏತ ನೀರಾವರಿ 
ಯೋಜನೆ 1466 


ಕಂಠೀರವ ನರಸರಾಜ ಒಡೆಯರು 1292 
ಕಲ್ಲಣ್ಯೆ 1286 

ಕೃಷಿ ಸಾಗುವಳಿ ಭೂಮಿ 1418 

ಕಬಿನ 1322 

ಕಬಿನಿ ಜಲಾಶಯ 1366 

ಕಾವೇರಿ ಜಲವಿವಾದ-ಐತೀರ್ಷು 1278 
ಕಾವೇರಿಯ ಕಾಲನಾ 1289 

ಕಾವೇರಿ ವಿನಿಯೋಗ 1290 


ಕಾವೇರಿ ಶಾಸನೋಕ್ತ ಕಟ್ಟೆಗಳು 1294, 
1377 


ಕಾವೇರಿ ಪರ್ಷೀಯನ್‌ 

ಭಾಷಾ ಶಾಸನ 1302 

ಕಾವೇರಿ ಅಣೆಕಟ್ಟು ಶಾಸನ 1299 
ಕಾವೇರಿ ಇಂಗ್ಲಿಷ್‌ ಭಾಷಾ ಶಾಸನ 1302 


ಕಾವೇರಿ ವಾಟರ್‌ ಡಿಸ್ಟ್ಯೂಟ್‌ (ಜಲ 
ವಿವಾದ) 1322, 1324, 1332, 1334 


ಕಾವೇರಿ ಸಮಸ್ಯೆಗಳು 1324 

ಕಾವೇರಿ ಚಳವಳಿ 1328 

ಕಾವೇರಿ ಜಲಾನಯನ 1332, 1333, 1383 
ಕಾವೇರಿ-ಕಬಿನಿ ಚಳವಳಿ 1336 


ಕಾವೇರಿ ನದಿ (ವಿವಾದ) ಪ್ರಾಧಿಕಾರ 1327. 
1337, 1338, 1342, 1344, 1360, 1378, 
1400 


ಕಾವೇರಿ ನದಿ ಉಸ್ತುವಾರಿ ಸಮಿತಿ 1337, 
1338, 1340, 1341, 1353, 1354, 1355, 
1360, 1365, 1386, 1401 


ಕಾವೇರಿ ಕಣಿವೆ ಪ್ರದೇಶ 1343, 1346, 
1347, 1348, 1350 


(ಮಂಡ್ಯ ಜಿಲ್ಲಾ) ಕಾವೇರಿ ರೃತ ಹಿತ ರಕ್ಷಣಾ 
ಸಮಿತಿ 1346, 1354, 1363, 1364, 1369, 
1373, 1502, 1567, 1568, 1601, 1603 


ಕಾವೇರಿ ಕ್ರಿಯಾ ಸಮಿತಿ ಕಬಿನಿ ಹೋರಾಟ 
ಸಮಿತಿ 1354, 1464 


ಕೃಷ್ಣಾ-ಕಾವೇರಿ ಹೋರಾಟ ಸಮಿತಿ 1359 
ಕಾವೇರಿ ಜಾಗೃತಿ ಮೆರವಣಿಗೆ 1361 
ಕಾವೇರಿ ನೀರಾವರಿ ನಿಗಮ 1365 
ಕಾವೇರಿ ಪಾದಯಾತ್ರೆ 1374 


ಕಾವೇರಿ (ರೈತ) ಕುಟುಂಬ 1374, 1444, 
1458, 1484, 1592 


ಕಾವೇರಿ ನ್ಯಾಯ ಮಂಡಲಿ 1383 


ಕಾವೇರಿ ಕಣಿವೆ ಪದೇಶದ ಅಂಕ ಅಂಶಗಳು 
1390 


ಕಾವೇರಿ ಜಲವಿವಾದ ಪ್ರಮುಖ ಘಟನೆಗಳ 
ಸರಪಳಿ 1391 


ಕಾವೇರಿ ನೀರಿನ ಹಂಚಿಕೆ (ರಾಜ್ಯಗಳಿಗೆ) 
1418 


ಕಾವೇರಿ ಕಣಿವೆಯಲ್ಲಿ ದ್ವೈವಾರ್ಷಿಕ ಮಳೆ 
1420 


ಕಾವೇರಿ ಕಣಿವೆ (ಕರ್ನಾಟಕ)ಯಲ್ಲಿ 


ದ್ವ ವಾರ್ಷಿಕ ಮಳೆ ಮಾದರಿ 1420 


ಕಾವೇರಿ ಕಣಿವೆ (ಕರ್ನಾಟಕ) ಮಳೆ ಮಾದರಿ 
1419 


ಕಾವೇರಿ ಐತೀರ್ಪು ಮತ್ತು ಚಳವಳಿಗಳು 
1422 


ಕಾವೇರಿ ಜಲವಿವಾದ ನ್ಯಾಯಾಧಿಕರಣ 
1423, 1424, 1426, 1441, 1469 


ಕಾವೇರಿ ಫ್ಯಾಕ್ಸ್‌ ಫೈಂಡಿಂಗ್‌ ಕಮಿಟಿ 1426 
ಕಾವೇರಿ ಕಣಿವೆಯ ಅಂತರ್ಜಲ 1448 
ಕಾವೇರಿ ಹಿತರಕ್ಷಣಾ ಸಮಿತಿ 1468, 1472 


“ಕಾವೇರಿ-ಲೋಪಮುದ' ಕೃತಿ ಬಿಡುಗಡೆ 
1507 


ಕಾವೇರಿ ಜಲವಿವಾದ ನ್ಯಾಯ ಪಂಚಾಯ್ತಿ 
ರಚನೆ 1396 


ಕಾವೇರಿ ಪಂಚಾಯ್ತಿ 1512 

"ಕಾವೇರಿ ನಮ್ಮದು' ಘೋಷ ಪ್ರತಿಭಟನೆ 
1547 

ಕಾವೇರಿ ಹೊಗೇನಕಲ್‌ ವಿವಾದ 1615 
ಕುಡುಮಲೈನಾಡು 1285, 1286 

ಕೆರೆ ಪಂಚಾಯಿತಿ ನಿಯಮಾವಳಿ 1313 


ಕುರುವೈ 1351, 1366, 1427, 1463, 
1464, 1594 


ಕೆಂಬಟ್ಟಿ (ಜನಾಂಗ) 1280 
ಕೆಳಗಣ ಮಧ್ಯಂತರ ಜಲಾನಯನ 1366 


ಕೇಂದ್ರಿಯ ಜಲ ಆಯೋಗ ಮಾಪನ ಕೇಂದ್ರ 
1370, 1471 


ಕೊಲರೂನ್‌ (ಕೊಲ್ಲಡ೦) 1425 
ಕೊಡಗು ಶ್ರೀರಂಗಪಟ್ಟಣ 1288 


(ಗ) 
ಗಂಗಾ-ಕಾವೇರಿ ಯೋಜನೆ 1379 


ಗ್ರಾಂಡ್‌ ಅಣೆಕಟ್ಟು 1335, 1336, 1425, 
1432 


ಗ್ರಾಂಡ್‌ ಅಣೆಕಟ್ಟೆ ಕಾಲುವೆ ನೀರಾವರಿ 
ಅಗತ್ಯದ 1921ರ ತಮಿಳುನಾಡಿನ 
ದಸ್ಥಾವೇಜು 1502 


ಗೂಳೂರು ಏತ ನೀರಾವರಿ ಯೋಜನೆ 
1456 


ಗಿಫಿನ್‌ ಹೆಚ್‌.ಡಿ. 1317, 1412 
ಗೇಟರ್‌ ತಲಕಾವೇರಿ ಯೋಜನೆ 1606 


(ಚ) 
ಚಲನ ಚಿತ್ರ ಮತ್ತು ಕಿರುತೆರೆಯ ನಟರ 
(ಕಾವೇರಿ) ಚಳವಳಿ 1474 


ಚಿತ್ರ ಕಲಾವಿದರ ಪ್ರತಿಭಟನೆ 1467 
ಚಿಕ್ಕದೇವರಾಜ ಸಾಗರ 1292, 1295 


(ಜ) 
ಜಲಮಾಪನ ಕೇಂದ್ರ 1339 
"ಜಲಕ್ಷಾಮ ಮತ್ತು ಪರಿಹಾರೋಪಾಯ 
-ಗಳು' ಕಾರ್ಯಾಗಾರ 1513 
ಜುರಾಲ (ಆಂಧ್ರ) ಯೋಜನೆ 1614 


ಜಂತರ್‌ ಮಂತರ್‌ (ದೆಹಲಿ)ನಲ್ಲಿ ಕಾವೇರಿ 
ಪ್ರತಿಭಟನೆ 1508 


(ಟ) 


(ಡು) 
ಡಮ್ಮಿ ಡ್ಯಾಂ 1606 


(ತು) 
ತಮಿಳುನಾಡು ಕಾವೇರಿ ಜಲಾನಯನ 
ಪ್ರದೇಶ 1447 


ತಮಿಳುನಾಡು ರೈತ ಹಿತರಕ್ಷಣಾ ಸಮಿತಿ 
1564 


ತಮಿಳುನಾಡು ರೈತ ಕಲ್ಯಾಣ ಸಮಿತಿ 1569, 
1603 


ತಲಕಾವೇರಿ 1279 
ತಾಲಡಿ (ಬೆಳೆ) 1427, 1463 


(ದ) 
ದಕ್ಷಯಾಗಪ್ಪರಣಿ 1290 


(ಧ) 
ಧರ್ಮಗುರುಗಳ ಪಾದಯಾತ್ರಾ 
ಸಾತ್ತಿಕ (ಕಾವೇರಿ) ಪ್ರತಿಭಟನೆ 1473 


(ನ) 
ನಾಗಮಂಗಲದ ದೇವರಾಜ 1292, 1293 
ಎನ್‌. ನಾಗರಕಟ್ಟಿ (ಅಧಿಕಾರಿ) 1321 
ನಾಗಾರ್ಜುವ ಸಾಗರ 1470 


ನಾರಿಮನ್‌ (ವಕೀಲರು) 1430, 1441, 
1564, 1617 


ನ್ಯಾಯಾಧಿಕರಣ ಸದಸ್ಯರ ಭಿನ್ನಾಭಿಪ್ರಾಯ 
1504 

ನ್ಯಾಷನಲ್‌ ಹೈಡ್ರಾಲಿಕ್‌ ಪವರ್‌ 
ಕಾರ್ಪೋರೇಷನ್‌ (ರಾಷ್ಟೀಯ ಜಲ 
ವಿದ್ಯುತ್‌ ನಿಗಮ) 1613 

ನೇತ್ರಾವತಿ ನದಿ 1465 

ನೋಯಲ್‌ ನದಿ 1323, 1335 


(ಪ) 


ಪತ್ರ ಚಳವಳಿ 1546 


ಪೂಂ ಪಟ್ಟಣ 1279 

ಪಾಂಬನ್‌ ನದಿ 1450 

ಪಾಂಡಿ ಹೊಳೆ 1455 

ಪ್ರಾಜೆಕ್ಟ್‌ ವರುಣ 1514 
ಪ್ರತಿಭ್‌ಟನೆಗಳು-ವಿಚಾರ ಸಂಕಿರಣ 
ಸಭೆಗಳು (ಕಾವೇರಿ) 1536 
ಪ್ರಯೋಜನೀಯ ಜಲಸಂಗ್ರಹ (ಎಪೆಕ್ಟೀವ್‌ 
ಸೋರೇಜ್‌) 1340 


ಟಿ 
ಪ್ರಸ್ವಿಪ್ಟೀವ್‌ ಹಕ್ಕು (ಪಾರಂಪರಿಕ ಹಕ್ಕು) 
1314, 1315, 1320, 1350 1430 1452 
ಪ್ರಸಡೆನ್ನಿ 1314. 1315, 1317 1318 
ಹೊನ್ನಿ 1279 
ಪೊನ್ನಿ ಕಾವೇರಿ 1282 


ಪೊರುನರ್ರಾರುಪಡೈ 1282 


(ಬ) 
ಬಚಾವತ್‌ ನ್ಯಾಯಾಧಿಕರಣ 1470 
ಬನ್ನಳ್ಳಿ ಹುಂಡಿ ಯೋಜನೆ 1449 
ಬರ್ಬರ್‌ ಎಫ್‌.ಜೆ. 1318 
ಬರಪ್ಲೊಳೆ 1278, 1465 
ಬಲ್ಲೆರೆ (ಕಾವೇರಿ) 1292 
ಬರ್ಲಿನ್‌ ನಿಯಮ 1619 
ಬಾಳೆಕುಂದ್ರಿ 1328, 1334, 1335 


ಬಿಳಿಗುಂಡ್ಲು 1338, 1339, 1340, 1341, 
1342 1348, 1357, 1367, 1370, 1383, 
1449, 1565 
ಬಿಳಿಗುಂಡ್ಲು ಜಲಮಾಪನ ಕೇಂದ್ರ 
ದಾಖಲಿತ ನೀರಿನ ಹರಿವಿವ ಪ್ರಮಾಣ 
1390, 1455 


ಬೀಚನಹಳ್ಳಿ 1369 


(ಭ) 
ಭವಾನಿ ನದಿ ಜಲಾಶಯ 1322, 133], 
1335, 1601, 14600 
ಭಾರತೀಯ ರೈತ ಒಕ್ಕೂಟಿ 1473 
ಭೂಸಾರ ಸಂರಕ್ಷಣಾ ಪದ್ಧತಿ 1321 


(ಮ) 
ಮಾರ್ಟಿನ್‌ 1312 
ಮಾರ್ಕ್ಸ್‌ವಿಲ್ಫ್‌ 1312 
ಮಹಾಜುಂಗಾ 1278 
ಮೂಲ ಕಾವೇರಿ ಪಾಟ್‌ 1281 
ಮುಮ್ಮಡಿ ಕೃಷ್ಣರಾಜ ಒಡೆಯರು 1312 


ಮೈಸೂರು ರೆಸಿಡೆನ್ಸಿ 1315, 1317, 1334, 


1422, 1497 

ಮೈಸೂರು ಮಹಾರಾಣಿ 1318 
ಮೆಟ್ಟೂರು ಜಲಾಶಯ 1327, 1331, 1338, 
1348, 1349, 1383 


ಮೆಟ್ಟೂರು ಮೇಲು ಹಂತದ ಕಾಲುವೆ 1323 
ಮೊದಲ್ಕಾವೇರಿ 1284 

ಮಿಥಿಕ್‌ ಸೊಸೈಟಿ ಕಾವೇರಿ ವಿವಾದ 
ಉಪನ್ಯಾಸ 1478 

ಮೇಕೆದಾಟು ವಿದ್ಯುತ್‌ ಸ್ಥಾವರ 159], 
1604, 1606, 1611 1614 
ಮೋಡಬಿತ್ತನೆ 1514 


(ರ) 
ರಾಮ ವಿಜಯ ಕಾವ್ಯ 1292 
ರಾಮಸ್ವಾಮಿ ಅಯ್ಯರ್‌ ಸಿ.ಪಿ. 1318 
ರಾಷ್ಟವರ್ಮ 1283 


ರುದ್ರಂಗಣಸ್ಥಾಮಿ 1285 


ರೈಪೀರಿಯನ್‌ ಹಕ್ಕು 1291, 1320, 1365, 
1618 


ರಾಷ್ಟ್ರೀಯ ಜಲನೀತಿ 1358 
ರಾಷ್ಟ್ರೀಯ ಜಲಕಾನೂನು 1486 


ರಾವಿ ಬಿಯಾಸ್‌ ನದಿ ವಿವಾದ 1568, 
1594 


ರಿವರ್‌ ಕ್ಯಾಪ್ಸರ್‌ 1278 

ರಿವರ್‌ ಇಂಟರ್‌ ನ್ಯಾಷನಲ್‌ ಲಾ 1318 
ರೈತ ಗುರುಸ್ದಾಮಿ 1347 
ರೈಪೀರಿಯನ್‌ ರಾಜ್ಯ 1424, 1427 
ರೈತ ಕಾಯಕ ಕೆರೆ 1572 


ರಾಶಿಮನಾಲ್‌ ವಿದ್ಯುತ್‌ ಸ್ಥಾವರ 159], 
1604, 1606. 1611 


ರಾಷ್ಟ್ರೀಯ ಜಲಸಂಪನ್ಮೂಲ ಸಮಿತಿ 1616 


(ಲ) 
ಲಕ್ಷ್ಮಣತೀರ್ಥ ಅಣೆಕಟ್ಟು ನೀರಾವರಿ 
ಯೋಜನೆ 1312, 1317, 1360 


ಲೋಪಾಮುದ್ರೆ 1279-1280 
ಲೋವರ್‌ ರೈಪೀರಿಯನ್‌ ಹಕ್ಕು (ನದಿ 
ಕೆಳಗಣ ಪ್ರದೇಶ) 1316 


(ವ) 
ವಿಶ್ಲೇಶ್ವರಯ್ಯ 1317 
ವಿಶ್ವನೀಡಂ ಸಂಸ್ಥೆಯಲ್ಲಿ ರಾಜ್ಯ ರೈತ ಸಂಘ, 
ಹಸಿರು ಸೇನೆ ಸಂಘಟಿತ ಐತೀರ್ಪು 
ವಿರೋಧ ಸಭೆ 1494 
ವಿಲ್ಕ್ಸ್‌ -ಮೆಕೆಂಜಿ ವರದಿ 1313 
ವಿವೇಕ ಚಿಂತಾಮಣಿ 1280 


ವೆಲೀರರು 1281 
ವೆನ್ನಾರ್‌ 1425 


(ಶ) 
ಶಬ್ದಮಣಿ ದರ್ಪಣ 1288 
ಶೇಷಾದ್ರಿ ಅಯ್ಯರ್‌ 1313, 1315, 1316 
ಶಿವನ ಸಮುದ್ರ ವಿದ್ಯುತ್‌ ಸ್ಥಾವರ 1318 
ಶಿವನ ಸಮುದ್ರ ಜಲಾಶಯ ಯೋಜನೆ 
1458, 1611, 1614 


(ಸ) 
ಸಂಕಪ್ಪ ಸೂತ್ರ 1367, 1369, 1383, 1457, 
1608 
ಸಂಸತ್ತಿನಲ್ಲಿ ಕರ್ನಾಟಕ-ತಮಿಳುನಾಡು 
ಸಂಸದರ ಸಭೆಗೆ ಸ್ಪೀಕರ್‌ ಆಹ್ನಾನ 1522 
ಸರ್ಕಾರ ಆಹ್ನಾನಿತ ಸರ್ವಪಕ್ಷಗಳ ಸಭೆ 
1475 
ಸದನದ ಐತೀರ್ಪು ಚರ್ಚೆ ಸರ್ವಪಕ್ಷ ಸಭೆ 
1516 
ಸರ್‌ ಜಾನ್‌ ಬೆನ್‌ಟನ್‌ 1429, 1443 
ಸಾಂಬಾ ಬೆಳೆ 1355, 1368, 1427, 1463 
ಸಿದ್ದರಾಮನ ವಚನ 1291 
ಸೀತಾಪುರದ ಕಾವೇರಿ ಶಾಸನ 1293 
ಸ್ತೀ ರೈತ ಶಕ್ತಿ ಸಂಘಟನೆ 1502 
ಸುಜ್ಯೋತಿ ನದಿ 1280, 1456 
ಸ್ಪೇಟ್‌ ವಾಟರ್‌ ಪಾಲಿಸಿ 1416 
ಸೋಮವಾರ ಪೇಟೆ ಏತ ನೀರಾವರಿ 
ಯೋಜನೆ 1466 


(ಹ) 
ಹದಿನೆಂಟನೇ ಉಕ್ಕುವಿಕೆ 1287 
ಹಾಕಿನ್ಸ್‌ ಹಿ. 1322 


ಹೆಬ್ದೂರು ಏತ ನೀರಾವರಿ ಯೋಜನೆ 
1456 


ಹೆಲ್ಲಿಂಕಿ ನಿಯಮ 1619 
ಹೇಮಾವತಿ 1312, 1317, 1322 


ಹೇಮಾವತಿ-ಕಾವೇರಿ ಹಿತರಕ್ಷಣಾ ಸಮಿತಿ 
1510 

ಹೊಗೇನಕಲ್‌; ವಿದ್ಯುತ್‌ ಸ್ಥಾವರ 1425, 
1591, 1606, 1611, 1614 
ಹೊಗೇನಕಲ್‌ ಯೋಜನೆಗೆ ತಮಿಳುನಾಡು 
ಶಿಲಾನ್ಯಾಸ- ವಿವಾದ 1617 


ಈಾವೇಲಿ ಚಳವಜ ದೃಶ್ಯಗಚು 


ಮಂಡ್ಯ ಜಿಲ್ಲಾ ರೈತರ ಹಿತರಕ್ಷಣಾ ಸಮಿತಿ ಧರಣಿ ಸತ್ಯಾಗ್ಲಹದಲ್ಲಿ 
ಮಠಾಧೀಶರು ಮತ್ತು ಸಂಸದ ಜಿ ಮಾದೇಗೌಡ 


ಲ 


ಸಾರ ವರ್ಮ "ಆಟಂ ಗಿ f 


ಐತೀರ್ಪಿನ ವಿರುದ್ದ ಆಟೋರಿಕ್ಷಾ ಚಾಲಕರ ಪ್ರತಿಭಟನೆ 


ಐತೀರ್ಪಿನ ವಿರುದ್ದ ಸಂಘ ಸಂಸ್ಥೆಗಳ ಪ್ರತಿಭಟನೆ 


ತ್ರನ ಹಕಿಯೆಗಃ 


ಇಂ 
pie: 


ಸಾ 


ಬಲಗಳು 


ಬಕ ಹಾದ 


RR 
ರರು 


೦ 
ಅತ 


po 
ಇ, ಮ 


Rep 


3 ke 1 


ಮೆರವಣಿಗೆ 


SRM Li. 


[ 
< 
13 
3-0 
[ 
> § 
y 1 
3. f 
| oy 
3 
Bx 
A) 
| 
BH 
£ oty 
[Rie 
Pf 
[eu pe 
ps ೫ 
3B 
4, 
L 
# 
5, 
೨) 


ecimesemcomarisumorr HEARERS 


ಯಗಳು 


ಇತಿ 
ಪರ 


[a 


ಕ 


5 WUT 


cr 


ದ ಮಾ 


Rl 


ನವ 
TLL 


ರತ 


Cm 
BH 


770 1 
Kd mal 


| 


ಳೂರು 


ಲಾಖೆ, ಬೆಂಗ 


ಲಣ 
ಠ್‌ 


ಣಗ 


pe 
ಕ್ರಸ 


1. 


0. 


11. 


12. 


ಪ್ರತಿಭಾವಂತ ಸಂಸದೀಯ ಪಟು ಪುಸ್ತಕ ಮಾಲಿಕೆ 


ಪ್ರಕಟಗೊಂಡ ಪುಸ್ತಕಗಳು 


ಪುಸ್ತಕದ ಹೆಸರು 
ಕೆ. ಹನುಮಂತಯ್ಯ 


ಎಸ್‌. ನಿಜಲಿಂಗಪ್ಪ 
ಶಾಂತವೇರಿ ಗೋಪಾಲಗೌಡ 
ವೈಕುಂಠ ಬಾಳಿಗಾ 


ವೀರೇಂದ್ರ ಪಾಟೀಲ್‌ 
ಕಡಿದಾಳ್‌ ಮಂಜಪ್ಪ 


ಜಿ.ವಿ. ಹಳ್ಳಿಕೇರಿ 


ಕೆ.ಎಸ್‌. ನಾಗರತ್ನಮ್ಮ 


ಡಿ. ದೇವರಾಜ ಅರಸು 
ಕೆ.ಟಿ. ಭಾಷ್ಯಂ 

ಕೆ. ಪುಟ್ಟಸ್ವಾಮಿ 

ಟಿ. ಸಿದ್ದಲಿಂಗಯ್ಯ 


ಜಗಳೂರು ಇಮಾಂ 


ಲೇಖಕರ ಹೆಸರು 


ಪ್ರೊ! ಎನ್‌.ಬಿ. ಪಂಗಣ್ಣಾಯ್ಯ 
ಹಾಗೂ ಇತರರು 


ಡಾ॥ ಸಂದೀಪ್‌ ಶಾಸಿ 
ಮಿ 


ಪ್ರೊಃ ಎನ್‌.ಬಿ. ಪಂಗಣ್ಣಾಯ್ಯ 


ಡಾ॥ ಪ. ಜೀವನ್‌ ಕುಮಾರ್‌ . 


ಡಾ॥ ಎಸ್‌.ಹೆಚ್‌. ಕವಂಟೆ 
ಹಾಗೂ ಇತರರು 


ಡಾ! ಎಸ್‌.ಹೆಚ್‌. ಕವಂಟೆ 
ಹಾಗೂ ಇತರರು 


ಡಾ. ಆರ್‌.ಎಂ.ಎಲ್‌. ಪಾಟೀಲ್‌ 


ಪ್ರೊ। ಎಸ್‌.ಬಿ. ಪಂಗಣ್ಣಾಯ್ಯ 
ಹಾಗೂ ಇತರರು 


ಜೆ.ಎಸ್‌. ಸದಾನಂದ 
ಡಾ. ವಿಘ್ನೇಶ್‌ ಎನ್‌. ಭಟ್‌ 
ಜಿ. ದಕ್ಷಿಣಾ ಮೂರ್ತಿ 
ಜಿ. ದಕ್ಷಿಣಾ ಮೂರ್ತಿ 


ಜಿ.ಎಸ್‌. ಸದಾನಂದ 


ದರ 


20-00 


15-00 
15-00 
20-00 


20-00 
15-00 


15-00 


15-00 


15-00 
15-00 
15-00 
20-00 


15-00 


ಕೆ.ಸಿ. ರೆಡಿ 
[53 
ಬಿ.ವಿ. ಕಕ್ಕಿಲ್ಲಾಯ 


ಹೆಚ್‌.ಎಂ. ಚೆನ್ನಬಸಪ್ಪ 
[98] 


ಬಿ. ರಾಚಯ್ಯ 

ಎಂ. ನಾಗಪ್ಪ 

ಜೆ.ಬಿ. ಮಲ್ಲಾರಾಧ್ಯ 
ಗಂಗಾಧರ್‌ ನಮೋಶಿ 
ಬಿ.ಡಿ. ಜತ್ತಿ 

ಆರ್‌. ಗುಂಡೂರಾವ್‌ 
ಕೆ.ಎಬ್‌. ಪಾಟೀಲ್‌ 
ಅಜೀಜ್‌ ಸೇಠ್‌ 
ಸಿ.ಎಂ. ಆರ್ಮುಗಂ 
ಜೆ.ಹೆಚ್‌. ಪಟೇಲ್‌ 
ಬಿ.ಎಲ್‌. ಸುಬ್ಬಮ್ಮ 
ಟಿ.ಆರ್‌. ಶಾಮಣ್ಣ 
ಎಸ್‌.ಡಿ. ಗಾಂವಕರ್‌ 


ಎಂ.ಪಿ.ಎಲ್‌. ಶಾಸಿ 
ಮೆ 


ಕಾಗೋಡು ಚಳವಳ 
ಕೆ.ಎ. ಶಂಕರಗೌಡ 


ಟಿ.ಎನ್‌. ನರಸಿಂಹಮೂರ್ತಿ 


ಎಸ್‌.ಆರ್‌. ಕಂಠಿ 


ಡಾ. ಸಂಧ್ಯಾರೆಡ್ಡಿ 

ಎಂಕೆ. ಭಂಡಿ 

ಪ್ರೊ ಬಿ.ಎನ್‌. ಚಂದ್ರಯ್ಯ 
ನಂಜಯ್ಯ ಹೊಂಗನೂರ್‌ 
ಡಾ. ಎಂ.ಎಸ್‌. ಪಾಟೀಲ್‌ 
ಡಾ. ಹೆಚ್‌.ಎಂ.ಪಂಚಾಕ್ಷರಯ್ಯ 
ಡಾ. ಕವಂಟೆ ಹಾಗೂ ಇತರರು 
ಕೃಷ್ಣ ಕೊಲ್ಲಾರ ಕುಲಕುರ್ಣಿ 
ಈಶ್ವರ ದೈತೋಟ 

ಎಂ.ಕೆ. ಭಂಡಿ 

ಹೆಚ್‌.ಕೆ. ಬಾಲಸೂರಿ 

ಹೆಚ್‌.ಕೆ. ಬಾಲಸೂರಿ 
ಶೇಷಚೆಂದ್ರಿಕ 

ಡಾ. ಡಿ.ಎಸ್‌. ಜಯಪ್ಪಗೌಡ 
ಎಲ್‌.ಎನ್‌. ಮುಕುಂದರಾಜ್‌ 
ಮೋಹನ್‌ ವೆರ್ಣೇಕರ್‌ 


ಹಾರೋಗದ್ದೆ ಉಪಾ 
ರಮೇಶ್‌ ನಾಯಕ್‌ 


ಕೂಡ್ಲಿಗೆರೆ ಮಲ್ಲಿಕಾರ್ಜುನ 
ಕೂಡ್ಲಿಗೆರೆ ಮಲ್ಲಿಕಾರ್ಜುನ 
ಜಗದೀಶ ಕೊಪ್ಪ 
ಕೆ.ಜೆ. ಸುರೇಶ್‌ 


ಮನು ಬಳಿಗಾರ್‌ 


20-00 
20-00 
20-00 
20-00 
15-00 
15-00 
15-00 
15-00 
20-00 
15-00 
15-00 
15-00 
30-00 
15-00 
20-00 
20-00 


20-00 
30-00 

15-00 
20-00 
25-00 


30-00 


36. 
37. 
38. 
39. 
40. 
41. 
42. 
43. 
44. 
45. 
46. 
41. 
48. 


49, 


5೦. 


ಎಸ್‌.ಸಿ. ಮಲ್ಲಯ್ದ 
ಸು 


ಅಬ್ದುಲ್‌ ನಜೀರ್‌ಸಾಬ್‌ 


ರಾಮಕೃಷ್ಣ ಹೆಗಡೆ 

ಸಿ. ಬೈರೇಗೌಡ 

ಎಸ್‌.ಎಂ. ಯಾಹ್ಯಾ 
ಬಾಹುಗೌಡ ದರ್ಶನಾಪುರ 
ಡಾ॥ ಎಚ್‌. ನರಸಿಂಹಯ್ಯ 


ಕರ್ನಾಟಕ ಏಕೀಕರಣ ಮತ್ತು 
ನಾಮಕರಣ 


ಕರ್ನಾಟಕ ರೈತ ಚಳುವಳಿ- 
ಸತ್ಕಾಗ್ರಹಗಳು ಸಂಪುಟ-! 
ಕರ್ನಾಟಕ ರೈತ ಚಿಳುವಳಿ- 
ಸತ್ಕಾಗಹಗಳು ಸಂಪುಟ-2 


ಕರ್ನಾಟಕ ರೈತ ಚಳುವಳಿ- 
ಸತ್ಕಾಗಹಗಳು ಸಂಪುಟ-3 


ಬಿ.ಎಂ. ಹೊರಕೇರಿ 
ಕೆ. ಕೆಂಚಪ್ಪ 


ಡಾ. ಟಿ.ಸಿ. ಪೂರ್ಣಿಮ 
ಮನು ಬಳಿಗಾರ್‌ 
ಗಂಗಾಧರಯ್ಯ ಹಿರೇಮಠ 
ಸಂಜಯ್‌ ದೊರೆ 

ಹೆಚ್‌.ಕೆ. ಬಾಲಸೂರಿ 

ಜೆ.ಜಿ. ನಾಗರಾಜ್‌ 
ಎಲ್‌.ಎನ್‌. ಮುಕುಂದರಾಜ್‌ 
ಶೂದ ಶ್ರೀನಿವಾಸ್‌ 


ಬಿ.ಎಂ. ಹನೀಫ್‌ 
ಗಂಗಾಧರಯ್ಯ ಹಿರೇಮಠ 


ಮ್ರೊ॥ ಗಂಗಾಧರ ಮೂರ್ತಿ 


ಡಾ. ಸಿ.ಆರ್‌. ಗೋವಿಂದರಾಜ್‌ 


ಡಾ. ಎಂ.ಜಿ. ನಾಗರಾಜ್‌ 
ಡಾ. ಎಂ.ಜಿ. ನಾಗರಾಜ್‌ 


ಡಾ. ಎಂ.ಜಿ. ನಾಗರಾಜ್‌ 
ಡಾ. ಎಂ.ಎಸ್‌. ಪಾಟೀಲ 


ಚೆಂದ್ರಶೇಖರ ತಾಳ್ಯ 


20-00 
30-00 
30-00 
20-00 
20-00 

15-00 
20-00 
20-00 
20-00 
20-00 
20-00 


20-00 


15-00 


15-00 


25-00 


25-00 
20-00 


20-00 


54. 
55. 


56, 
57, 


58, 


59. 
60. 
61. 


62. 
63. 
64. 
65. 
66. 
67. 
68. 
69. 
70. 


7}. 


72. 
73. 
74. 


ಕೇಶವರಾವ ನಿಟ್ಟೂರಕರ್‌ 


ಸರದಾರ ಶರಣಗೌಡ 
ಇನಾಂದಾರ 


ಬಸವರಾಜೇಶ್ನರಿ 
ಕೊಲೂರು ಮಲ್ಲಪ್ಪ 


ದೇವೇಂದ್ರಪ್ಪ ಫಾಳಪ್ಪ 
ಜಮಾದಾರ 


ಮೊಹಮ್ಮದ್‌ ಅಲಿ 
ಬಿ. ಶ್ಯಾಮಸುಂದರ್‌ 
ಶಂಕರಶೆಟ್ಟಿ ಪಾಟೀಲ 


ಸದಾಶಿವ.ಎಸ್‌.ಶೆಟ್ಟರ್‌ 
ಅಂದಾನಪ್ಪ ದೊಡ್ಡಮೇಟಿ 
ಎಸ್‌.ವೈ. ಪಾಟೀಲ 
ವೈ. ರಾಮಚಂದ್ರ 

ಕೆ.ಪಿ. ರೇವಣ್ಣಸಿದ್ದಪ್ಪ 
ವೈ.ಕೆ. ರಾಮಯ್ಯ 
ಸೋಲೂರು ಸಿದ್ಧಪ್ಪ 
ಎಂ.ವೈ. ಘೋರ್ಪಡೆ 
ಎಂ.ಪಿ. ಪಾಟೀಲ್‌ 
ಎಚ್‌.ವಿ. ಕೌಜಲಗಿ 
ಡಾ॥ ಎಂ.ಆರ್‌. ತಂಗಾ 
ಕೆ.ಎನ್‌. ನಾಗೇಗೌಡ 


ಎ.ಆರ್‌. ಪಂಚಗಾವಿ 


ಡಾ. ಬಿ.ವ್ಪ. ಮಲ್ಲಾಪುರ 
ಪ್ರಹ್ಲಾದ ಬೆಟಗೇರಿ 


ಗಂಗಾಧರಯ್ಯ ಹಿರೇಮಠ, 
ಡಾ. ದೇ.ಮಾ. ಪಾಟೀಲ 


ಡಾ. ವಾಗಬಾಯಿ ಬಿ.ಬುಳ್ಳಾ 
ಪ್ರೊ॥ ಶಿವರಾಜ ಪಾಟೀಲ 
ಗಂಧರ್ವ ಸೇವಾ 


ಡಾ, ಮಲ್ಲಿಕಾರ್ಜುನ 
ಶಿವಪ್ಪ ಲಕ್ಸೆ 


ನಾರಾಯಣ ಘಳಗಿ 

ಪ್ರೊ ಸಿ.ವಿ. ಕೆರಿಮನಿ 

ಡಾ. ಎಂ.ಎಸ್‌. ಪಾಟೀಲ್‌ 
ಪ್ರೊ ಚಿಕ್ಕಣ್ಣ 

ಸಿದ್ದಗಂಗಯ್ಯ ಕಂಬಾಳ್‌ 

ಡಾ. ಹಿ.ಚೆ. ಬೋರಲಿಂಗಯ್ಯ 
ಸಿದ್ದಗಂಗಯ್ಯ ಕಂಬಾಳ್‌ 
ಮಹಾಬಲೇಶ್ವರ ಕಾತ್ರಹಳ್ಳಿ 
ಡಾ. ಗುರುಪಾದ ಮರಿಗುದ್ದಿ 
ಡಾ. ಡಿ.ಎಸ್‌. ಜಯಪುಗೌಡ 
ಎಸ್‌. ಸುರೇಶ್‌ ಕುಮಾರ್‌ 
ಪ್ರೊ. ಹೆಚ್‌.ಎಸ್‌. ಮುದ್ದೇಗೌಡ 
ಪ್ರೊ. ಚಂದ್ರಶೇಖರ ಅಕ್ಕಿ 


20-00 


20-00 
20-00 


20-00 


20-00 
20-00 
20-00 


20-00 
20-00 
25-00 
20-00 
20-00 
20-00 
20-00 
20-00 
20-00 
20-00 
20-00 
25-00 
20-00 
20-00 


ಕಸಂ. 
L 
2. 


ಭಾಷಾಂತರ ಪುಸ್ತಕಗಳು 


ಪುಸ್ತಕದ ಹೆಸರು 
ಡಾ ಬಿ.ಆರ್‌. ಅಂಬೇಡ್ಕರ್‌ 


ಡಾ॥ ರಾಂ ಮನೋಹರ 
ಲೋಹಿಯಾ 


ವಿ.ಕೆ. ಕೃಷ್ಣಮೆನನ್‌ 


. ಡಾ॥ ಶ್ಯಾಂಪ್ರಸಾದ್‌ ಮುಖರ್ಜಿ 


ಶೇಕ್‌ ಮಹಮದ್‌ ಅಬ್ದುಲ್ಲಾ 


. ಡಾ ರಾಜೇಂದ್ರ ಪ್ರಸಾದ್‌ 

. ಭೂಪೇಶ್‌ ಗುಪ್ತ 

. ನಂತಶಯನಂ೦ ಅಯ್ಯಂಗಾರ್‌ 
. ರಾಜಕುಮಾರಿ ಅಮೃತ್‌ಕೌರ್‌ 

. ಡಾ। ಚೆಂತಾಮನ್‌ ಡಿ. ದೇಶಮುಖ್‌ 
i ಪನಗಪಿಲ್ಲಿ ಗೋವಿಂದ ಮೆನನ್‌ 
4 ಜೈ ಸುಸಖುಲಾಳ್‌ ಹಾಥಿ 

. ಎಸ್‌.ಎಂ ಜೋಷಿ 


. ಡಾ ಲಂಕಾ ಸುಂದರಂ 


ಲೇಖಕರ ಹೆಸರು 
ಭಾಷಾಂತರ ನಿರ್ದೇಶನಾಲಯ 
ಭಾಷಾಂತರ ನಿರ್ದೇಶನಾಲಯ 


ರಾಜ್ಯ ಭಾಷಾ ಆಯೋಗದ 
ಅಧ್ಯಕ್ಷರು 


ಭಾಷಾಂತರ ನಿರ್ದೇಶನಾಲಯ 
ಭಾಷಾಂತರ ನಿರ್ದೇಶನಾಲಯ 
ಆರ್‌.ಕೆ. ಹುಡುಗಿ 

ಆರ್‌.ಕೆ. ಹುಡುಗಿ 

ಭಾಷಾಂತರ ನಿರ್ದೇಶನಾಲಯ 
ಕೆ.ಹೆಚ್‌. ಸಾವಿತ್ರಿ 

ಬೇಲೂರು ಸುದರ್ಶನ್‌ 
ಭಾಷಾಂತರ ನಿರ್ದೇಶನಾಲಯ 


ದರ 
20-00 
15-00 


20-00 


20-00 
15-00 
20-00 
20-00 
15-00 
20-00 
20-00 
i5-00 
15-00 
15-00 
15-00 


ಸ.ಕೇ.ಮು.ಬೆಂ-59/16-4-2012/ಕಾ.ಸೂ. ಓ-1003/1000 ಪುಸ್ತಕಗಳು 


